KA / BG- GPO / 2515 /WPP -47 / 2009- 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೬ | ಬೆಂಗಳೂರು, ಗುರುವಾರ, ಫೆಬ್ರವರಿ ೨೪, ೨೦೧೧, ( ಫಾಲ್ಗುಣ ೫, ಶಕ ವರ್ಷ ೧೯೩೨) || ಸಂಚಿಕೆ ೮ 


ಭಾಗ - ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 

ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಒಳಾಡಳಿತ ಸಚಿವಾಲಯ 


ವಿಷಯ : ಶ್ರೀಮತಿ ಜಯಶ್ರೀ ಎಸ್ . ಶೆಣೈ , ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ. ಜೆ. (ಕಿ. ವಿ) ಮತ್ತು ಜೆಎಂಎಫ್‌ಸಿ 

ನ್ಯಾಯಾಲಯ, ಟಿ . ನರಸೀಪುರ ಇವರಿಗೆ ಆಯ್ಕೆಕಾಲಿಕ ವೇತನ ಶ್ರೇಣಿಯನ್ನು ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರದ ಅಧಿಸೂಚನೆ ಸಂ : ಲಾ 97 ಪಿಪಿಇ 97, ದಿನಾಂಕ: 29.01.1998, 

2) ಸರ್ಕಾರದ ಆದೇಶ ಸಂ : ಲಾ 172 ಪಿಪಿಇ 2001, ದಿನಾಂಕ: 30. 05 .2001, 
3) ಸರ್ಕಾರದ ಆದೇಶ ಸಂಖ್ಯೆ : ಲಾ 232 ಪಿಪಿಇ 2002, ದಿನಾಂಕ: 19 .02.2003, 
4 ) ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರ ಕಛೇರಿಯ ಆದೇಶ ಸಂ : ಡಿಪಿಎನ್‌ / 

ಆದಾ/ 2 /2003 - 04, ದಿನಾಂಕ: 29 .05.2006 , 
5) ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರ ಕಛೇರಿಯ ಆದೇಶ ಸಂ : ಡಿಪಿಎನ್/ ಸಿಶಾ 

1098 /27 /2007 - 08, ದಿನಾಂಕ: 06.11.2009, 
ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರ ನಂ . ಡಿಪಿಎನ್ /ಸಿಶಾ.1 198 (27) / 

2007 - 08 , ದಿನಾಂಕ : 18 . 02 . 2009 . 
ಪ್ರಸ್ತಾವನೆ : 

ದಿನಾಂಕ: 29.01.1998ರ ಸರ್ಕಾರದ ಅಧಿಸೂಚನೆಯ ಕ್ರ. ಸಂ :27ರನ್ವಯ ಶ್ರೀಮತಿ ಜಯಶ್ರೀ ಎಸ್. ಶೆಣೈ , 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ. ಜೆ. ( ಕಿ. ವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ, ಟಿ. ನರಸೀಪುರ ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ 
ನೇರ ನೇಮಕಾತಿ ಮೂಲಕ ಆಯ್ಕೆಯಾಗಿ, ದಿನಾಂಕ: 13.02 .1998ರ ಪೂರ್ವಕ್ಕೆ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುತ್ತಾರೆ. 

ಮೇಲೆ ( 2) ರಲ್ಲಿ ಓದಲಾದ ದಿನಾಂಕ: 30.05.2001ರ ಸರ್ಕಾರದ ಆದೇಶದನ್ವಯ ಶ್ರೀಮತಿ ಜಯಶ್ರೀ ಎಸ್. ಶೆಣೈರವರು ದಿನಾಂಕ : 
13.02.2000ರಂದು ಪರಿವೀಕ್ಷಣಾವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಘೋಷಿಸಲಾಗಿದೆ. 

ಮೇಲೆ ( 3) ರಲ್ಲಿ ಓದಲಾದ ದಿನಾಂಕ: 19.02.2003ರ ಸರ್ಕಾರದ ಆದೇಶದನ್ವಯ ಶ್ರೀಮತಿ ಕೆ.ಆರ್. ಜಯಶ್ರೀರವರ ಹೆಸರನ್ನು ಶ್ರೀಮತಿ 
ಜಯಶ್ರೀ ಎಸ್. ಶೆಣೈ ಎಂದು ಬದಲಾಯಿಸಿ ನಾಮನಿರ್ದೇಶನ ಮಾಡಿರುತ್ತದೆ. 

ಮೇಲೆ ( 6) ರಲ್ಲಿ ಓದಲಾದ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರ ದಿನಾಂಕ: 18.02 .2009ರ ಪತ್ರದಲ್ಲಿ , ಮೇಲೆ 
(1) ರಲ್ಲಿ ಓದಲಾದ ಸರ್ಕಾರದ ಅಧಿಸೂಚನೆಯನ್ವಯ ಹಾಗೂ ( 2) ಮತ್ತು (3) ರ ಆದೇಶಗಳ ಹಿನ್ನೆಲೆಯಲ್ಲಿ, ಶ್ರೀಮತಿ ಜಯಶ್ರೀ ಎಸ್. ಶೆಣೈ ರವರು 
ದಿನಾಂಕ: 13.02 .1998 ರಿಂದ ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಯಲ್ಲಿ 10 ವರ್ಷಗಳ ನಿರಂತರ ಸೇವೆಯನ್ನು ಯಾವುದೇ ಮುಂಬಡ್ತಿ ಇಲ್ಲದೇ 
ಪೂರೈಸಿರುತ್ತಾರೆ. ಸದರಿ ಅಧಿಕಾರಿಗೆ ಈ ಹಿಂದೆ ಬಡ್ತಿಯನ್ನು ನೀಡಿರುವುದಿಲ್ಲ ಅಥವಾ ಸದರಿ ಅಧಿಕಾರಿಯು ಬಡ್ತಿಯನ್ನು ನಿರಾಕರಿಸಿರುವುದಿಲ್ಲ . ಸದರಿ 
ಹುದ್ದೆಗೆ ನಿಗದಿಪಡಿಸಿದ್ದ ಇಲಾಖಾ ಪರೀಕ್ಷೆಗಳಲ್ಲಿ ಉತ್ತೀರ್ಣತೆಯನ್ನು ಹೊಂದಿದ್ದರಿಂದ, ಸದರಿಯವರು ಪರಿವೀಕ್ಷಣಾವಧಿಯನ್ನು ತೃಪ್ತಿಕರವಾಗಿ 
ಪೂರೈಸಿರುತ್ತಾರೆಂದು ಘೋಷಿಸಲಾಗಿದೆ. ಸದರಿ ಅಧಿಕಾರಿಯ ವಿರುದ್ಧ ಯಾವುದೇ ಇಲಾಖಾ ವಿಚಾರಣೆ ಪ್ರಸ್ತುತ ಬಾಕಿ ಇರುವುದಿಲ್ಲ ಅಥವಾ ಹೂಡುವ 
ಸಂಭವವಿರುವುದಿಲ್ಲ. ಆದರೆ, ಮೇಲೆ (3) ಮತ್ತು ( 4) ರಲ್ಲಿ ಓದಲಾದ ಇಲಾಖೆಯ ನಿರ್ದೇಶಕರ ಕಛೇರಿ ಆದೇಶಗಳನ್ವಯ ಸದರಿಯವರ ವಿರುದ್ದ 
ಇಲಾಖಾ ವಿಚಾರಣೆ ನಡೆದು , ದಿನಾಂಕ: 29 .05. 2006 ಮತ್ತು ದಿನಾಂಕ: 06.11 .2009 ರಂದು ವಾಗ್ದಂಡನೆಯನ್ನು ವಿಧಿಸಲಾಗಿದ್ದು, ದಂಡನೆಯು 
ಕೊನೆಗೊಂಡಿರುತ್ತದೆ. ಆದ್ದರಿಂದ, ಕರ್ನಾಟಕ ನಾಗರೀಕ ಸೇವಾ (ಕಾಲಬದ್ದ ಬಡ್ತಿ) ನಿಯಮಗಳು , 1983ರನ್ವಯ ಆಯ್ಕೆ ಕಾಲಿಕ ವೇತನ ಶ್ರೇಣಿಯ 
ಮಂಜೂರಾತಿ ಸೌಲಭ್ಯಕ್ಕೆ ಅರ್ಹರಿದ್ದು , ಶ್ರೀಮತಿ ಜಯಶ್ರೀ ಎಸ್ . ಶೆಣೈರವರಿಗೆ ದಿನಾಂಕ: 13.02 .2008 ರಿಂದ ಜಾರಿಗೆ ಬರುವಂತೆ ರೂ .12000 - 300 
12300 - 350 - 14400 -400 -16800 -450 -19500 -525 - 22650ರ ಆಯ್ಕೆ ಕಾಲಿಕ ವೇತನ ಶ್ರೇಣಿಯನ್ನು ಮಂಜೂರು ಮಾಡಿ, ಕಾಲಕಾಲಕ್ಕೆ ಮೂಲ 
ವೇತನವನ್ನು ನಿಗದಿ ಪಡಿಸಿ ಸರ್ಕಾರಿ ಆದೇಶವನ್ನು ಹೊರಡಿಸುವಂತೆ ಕೋರಿರುತ್ತಾರೆ . 

ದಿನಾಂಕ: 13. 02 .2008ಕ್ಕೆ ನಿಕಟಪೂರ್ವ 5 ವರ್ಷಗಳ ವಾರ್ಷಿಕ ಕಾರ್ಯನಿರ್ವಹಣಾ ವರದಿಗಳಲ್ಲಿ ಯಾವುದೇ ಪ್ರತಿಕೂಲ ಷರಾ ಇರುವುದಿಲ್ಲ. 


೫೪ . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೪ , ೨೦೧೧ 


ಭಾಗ - ೧ 


ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂ . ಒಇ 142 ಪಿಪಿಇ 2009 , ಬೆಂಗಳೂರು, ದಿನಾಂಕ : 13ನೇ ಅಕ್ಟೋಬರ್ 2010 
ಪ್ರಸ್ತಾವನೆಯಲ್ಲಿನ ಅಂಶಗಳ ಹಿನ್ನಲೆಯಲ್ಲಿ, ಶ್ರೀಮತಿ ಜಯಶ್ರೀ ಎಸ್. ಶೆಣೈ , ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ. ಜೆ. (ಕಿ. ವಿ) ಮತ್ತು 
ಜೆಎಂಎಫ್‌ಸಿ ನ್ಯಾಯಾಲಯ , ಟಿ.ನರಸೀಪುರ ರವರು ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಯಲ್ಲಿ ( ವೇತನ ಶ್ರೇಣಿ ರೂ .11400 - 21600) ದಿನಾಂಕ: 
13.02.1998 ರಿಂದ 12. 02 . 2008ರವರೆಗೆ 10 ವರ್ಷಗಳ ನಿರಂತರ ಸೇವೆಯನ್ನು ಯಾವುದೇ ಮುಂಬಡ್ತಿಯಿಲ್ಲದೇ ಪೂರೈಸಿರುವುದರಿಂದ ಕರ್ನಾಟಕ 
ನಾಗರೀಕ ಸೇವೆಗಳು (ಕಾಲಬದ್ದ ಬಡ್ತಿ) ನಿಯಮಗಳು 1983ರ ಹಾಗೂ ಸರ್ಕಾರದ ಆದೇಶ ಸಂ : ಎಫ್‌ಡಿ 17 ಎಸ್‌ಆರ್‌ಪಿ 2007 , ದಿನಾಂಕ: 
16 .05.2007ರ ನಿಯಮ 4(3) ಮತ್ತು 15ರನ್ವಯ ದಿನಾಂಕ: 13.02 .2008 ರಿಂದ ಅನ್ವಯಿಸುವಂತೆ ರೂ .11400 - 300 - 12300 -350 -14400 - 400 
16800 - 450 -19500 - 525 - 21600ರ ವೇತನ ಶ್ರೇಣಿಯಿಂದ ಆಯ್ಕೆ ಕಾಲಿಕ ವೇತನ ಶ್ರೇಣಿಯಾದ ರೂ .12000 - 300 -12300 - 350 -14400 - 400 
16800 - 450 - 19500 - 525 - 22650ರ ವೇತನ ಶ್ರೇಣಿಯನ್ನು ಮಂಜೂರು ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ . ಸಿ. ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 2632 

ಒಳಾಡಳಿತ ಇಲಾಖೆ 
(ಕಾನೂನು ಮತ್ತು ಸುವ್ಯವಸ್ಥೆ , ಕಾಫಿಮೋಸಾ ಮತ್ತು ಅಭಿಯೋಗಗಳು) 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಹೆಚ್ , ಕೃಷ್ಣಮೂರ್ತಿ, ಹೆಚ್. ಸಿ., ಸುಬ್ರಮಣ್ಯನಗರ ಪೊಲೀಸ್ ಠಾಣೆ, ಬೆಂಗಳೂರು ನಗರ , ಇವರು ಸರ್ಕಾರಕ್ಕೆ 

ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ : 1) ಶಿಸ್ತು ಪ್ರಾಧಿಕಾರಿ ಹಾಗೂ ಡೆಪ್ಯೂಟಿ ಪೊಲೀಸ್ ಕಮೀಷನರ್ ( ಕಾ & ಸು ) ಪೂರ್ವ, ಬೆಂಗಳೂರು ನಗರ, 

ಇವರ ಆದೇಶ ಸಂಖ್ಯೆ : 36 / ಡಿ ಇ:ಆರ್ - 6:85 ದಿ : 09 - 9 -86 
ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಆಯುಕ್ತರು, ಬೆಂಗಳೂರು ನಗರ, ಇವರ ಆದೇಶ ಸಂಖ್ಯೆ : 

ಅಪೀಲು/57 /86 - 87 ದಿನಾಂಕ: 04 - 6 - 87 
3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿ: 25 -8 - 2009 

ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 

ಅಪೀಲು( 2) 34 /2009 -10 ದಿನಾಂಕ: 27 - 4 - 2010 

5) ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆ: ಪಿಎಸ್‌ಸಿ 116 ಸಿಎನ್‌ಎಸ್‌ 10 ದಿನಾಂಕ: 24 - 9 - 2010 
ಪ್ರಸ್ತಾವನೆ : 

ಶ್ರೀ ಹೆಚ್ .ಕೃಷ್ಣಮೂರ್ತಿ, ಹೆಚ್. ಸಿ., ಸುಬ್ರಮಣ್ಯನಗರ ಪೊಲೀಸ್ ಠಾಣೆ , ಬೆಂಗಳೂರು ನಗರ , ಇವರು ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ 
ಪೋಲೀಸ್ ಕಾನ್ಸ್‌ಟೇಬಲ್‌ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಕರ್ತವ್ಯ ಲೋಪ ಮತ್ತು ಅಶಿಸ್ತಿನಿಂದ ವರ್ತಿಸಿರುವ ಕಾರಣದ ಮೇಲೆ ಇವರ ವಿರುದ್ದ 

ಪೋಲೀಸ್ ( ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 6 ರಡಿ ಇಲಾಖಾ ವಿಚಾರಣೆಗೆ ಆದೇಶಿಸಿ , ಈ ಕೆಳಕಂಡಂತೆ 
ದೋಷಾರೋಪಣೆಯನ್ನು ಹೊರಿಸಲಾಗಿತ್ತು. 
ದೋಷಾರೋಪಣೆ : 

1) " ದಿನಾಂಕ: 30 - 3 - 85 ರಂದು ಗಂಟೆ 22 - 25 ಮತ್ತು 23 - 05 ರಲ್ಲಿ ಶ್ರೀ ಕೆ. ಜಿ. ಭೀಮನಾಯ್ಕ , ಪಿ .ಎಸ್. ಐ., 

ಚಾಮರಾಜಪೇಟೆ ಪೊಲೀಸ್ ಠಾಣೆ ಇವರು ತಪಾಸಣೆ ಮಾಡಿದಾಗ ನೀವು ನಿಮ್ಮ ರಾತ್ರಿ ಗಸ್ತು ಕರ್ತವ್ಯವನ್ನು 

ತ್ಯಜಿಸಿ, ನಳಂದ ಚಿತ್ರಮಂದಿರದಲ್ಲಿ ಚಲನಚಿತ್ರ ಒಂದನ್ನು ವೀಕ್ಷಿಸುತ್ತಿದ್ದ ಕರ್ತವ್ಯಲೋಪ. 
2) ದಿನಾಂಕ: 30-3 -85 ರಂದು ಸಮಯ 23 - 05ರಲ್ಲಿ ಶ್ರೀ ಕೆ. ಜಿ. ಭೀಮನಾಯ್ಕ, ಪಿ.ಎಸ್.ಐ. ( ಕಾನೂನು ಮತ್ತು 

ಸುವ್ಯವಸ್ಥೆ ) ಚಾಮರಾಜಪೇಟೆ ಆರಕ್ಷಕ ಠಾಣೆ, ಇವರು ನೀವು ಗಸ್ತು ಕೆಲಸವನ್ನು ನಿರ್ಲಕ್ಷಿಸಿ ಚಲನಚಿತ್ರ ಒಂದನ್ನು 

ವೀಕ್ಷಿಸುತ್ತಿದ್ದನ್ನು ಪ್ರಶ್ನಿಸಿದಾಗ ಅವರೊಡನೆ ಅಶಿಸ್ತಿನಿಂದ ವರ್ತಿಸಿರುವ ಆರೋಪ.” 

ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ 
ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರಿ ಹಾಗೂ ಡೆಪ್ಯೂಟಿ ಪೊಲೀಸ್ ಕಮೀಷನರ್ ( ಕಾ & ಸು ) ಪೂರ್ವ, 
ಬೆಂಗಳೂರು ನಗರ , ಇವರು ಮೇಲೆ ಕ್ರಮ ಸಂಖ್ಯೆ:(1) ರಲ್ಲಿ ಓದಲಾದ ದಿನಾಂಕ: 09 - 9 - 86ರ ಆದೇಶದಲ್ಲಿ ಅರ್ಜಿದಾರರ ವಾರ್ಷಿಕ ವೇತನ ಬಡ್ತಿಯನ್ನು 
ತದನಂತರದ ವೇತನ ಬಡ್ತಿಗಳಿಗೆ ದಕ್ಕೆಯಾಗುವಂತೆ ಎರಡು ವರ್ಷಗಳ ಕಾಲ ತಡೆಹಿಡಿಯುವ ದಂಡನೆಯನ್ನು ವಿಧಿಸಲಾಗಿದೆ. ಅಮಾನತ್ತಿನ ಅವಧಿಯನ್ನು 
ಅಮಾನತ್ತೆಂದೇ ಪರಿಗಣಿಸಲಾಗಿದೆ. 

* ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಆಯುಕ್ತರು, 
ಬೆಂಗಳೂರು ನಗರ , ಇವರು ಮೇಲೆ ಕ್ರಮ ಸಂಖ್ಯೆ : ( 2) ರಲ್ಲಿ ಓದಲಾದ ದಿನಾಂಕ: 04 - 6 - 87ರ ಆದೇಶದಲ್ಲಿ ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಂಶಗಳನ್ನೂ , ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಅರ್ಜಿದಾರರಿಗೆ ವಿಧಿಸಿದ ದಂಡನೆಯು ಆರೋಪಕ್ಕನುಗುಣವಾಗಿಲ್ಲವೆಂದು 
ಸರ್ಕಾರವು ಪರಿಗಣಿಸಿ ಓದಲಾದ (5) ರ ಪತ್ರದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಸಹಮತಿಯನ್ನು ಪಡೆದು ಸರ್ಕಾರವು ಈ ಕೆಳಕಂಡಂತೆ 
ಆದೇಶಿಸಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 


೫೪೭ 


ಸರ್ಕಾರದ ಆದೇಶ ಸಂಖ್ಯೆ : ಒಣ 149 ಪೊಸಿಅ 2009 ಬೆಂಗಳೂರು, ದಿನಾಂಕ : 12 -10 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಹೆಚ್. ಕೃಷ್ಣಮೂರ್ತಿ, ಹೆಚ್.ಸಿ., ಸುಬ್ರಮಣ್ಯನಗರ ಪೊಲೀಸ್ ಠಾಣೆ , ಬೆಂಗಳೂರು ನಗರ, ಇವರಿಗೆ ಶಿಸ್ತು 
ಪ್ರಾಧಿಕಾರವು ದಿನಾಂಕ: 09 - 9 -86ರ ಆದೇಶದಲ್ಲಿ ವಿಧಿಸಿದ ದಂಡನೆಯನ್ನು ಭಾಗಶಃ ಮಾರ್ಪಡಿಸಿ ಇವರ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು ಸಂಚಿತ 
ಪರಿಣಾಮ ರಹಿತವಾಗಿ ಆರು ತಿಂಗಳ ಕಾಲ ಮುಂದೂಡಿ ಆದೇಶಿಸಿದೆ. ಅಮಾನತ್ತಿನ ಅವಧಿಯನ್ನು ಅಮಾನತ್ತೆಂದು ಪರಿಗಣಿಸಲಾಗಿದೆ . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಎನ್ . ರವಿಪ್ರಕಾಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು ) 


ಪಿ . ಆರ್. 2633 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಬಿ. ಸಿದ್ದರಾಮಯ್ಯ , ಎ . ಪಿ . ಸಿ., ಸಶಸ್ತ್ರ ಪೊಲೀಸ್ ತರಬೇತಿ ಶಾಲೆ, ಯಲಹಂಕ, ಬೆಂಗಳೂರು, ಇವರು 

ಸರ್ಕಾರಕ್ಕೆ ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ : 1) ಶಿಸ್ತು ಪ್ರಾಧಿಕಾರಿ ಹಾಗೂ ಪ್ರಾಚಾರ್ಯರು, ಸಶಸ್ತ್ರ ಪೊಲೀಸ್ ತರಬೇತಿ ಶಾಲೆ, ಯಲಹಂಕ , ಬೆಂಗಳೂರು, 

ಇವರ ಆದೇಶ ಸಂಖ್ಯೆ: ಸಹೊತಶಾ / ಇಲಾಖಾ ತನಿಖೆ 1/2005 - 06 ದಿ: 15 - 9 - 2005 
ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಉಪ ಮಹಾ ನಿರೀಕ್ಷಕರು, (ತರಬೇತಿ) ಬೆಂಗಳೂರು, ಇವರ 
ಆದೇಶ ಸಂಖ್ಯೆ: ತಗೆಸಿಬ್ಬಂದಿ /141 - 2005 - 06 ಓ . ಬಿ. ಸಂ : 9/ 09 ದಿನಾಂಕ: 27 -5 - 2009 

ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿ: 10 - 8 - 2009 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 

ಅಪೀಲು( 2) 33 /2009 -10 ದಿನಾಂಕ: 22 - 7 - 2010 

3) ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆ : ಪಿಎಸ್‌ಸಿ 129 ಸಿಎನ್ಎಸ್ 10 ದಿನಾಂಕ: 24 - 9 -2010 
ಪ್ರಸ್ತಾವನೆ : 

ಶ್ರೀ ಬಿ. ಸಿದ್ದರಾಮಯ್ಯ , ಎ. ಪಿ.ಸಿ., ಇವರು ಸಶಸ್ತ್ರ ಪೊಲೀಸ್ ತರಬೇತಿ ಶಾಲೆ, ಯಲಹಂಕ, ಬೆಂಗಳೂರು, ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ 
ಅಶಿಸ್ತು ಮತ್ತು ದುರ್ನಡತೆಯನ್ನು ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965ರ 
ನಿಯಮ 7 ರಡಿ ದೋಷಾರೋಪಣೆಯನ್ನು ಹೊರಡಿಸಿ , ಅರ್ಜಿದಾರರ ಸಮಜಾಯಿಷಿಯನ್ನು ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ 
ಪ್ರಾಚಾರ್ಯರು, ಸಶಸ್ತ್ರ ಪೊಲೀಸ್ ತರಬೇತಿ ಶಾಲೆ, ಯಲಹಂಕ , ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ:(1) ರಲ್ಲಿ ಓರ 

ಡಿಯನ್ನು ಮೂರು ವರ್ಷಗಳ ಕಾಲ ತದನಂತರದ ವೇತನ ಬಡಿಗಳಿಗೆ ದಕ್ಕೆಯಾಗದಂತೆ ಮುಂದೂಡಿದ್ದಾರೆ. 
ಅಮಾನತ್ತಿನ ಅವಧಿಯನ್ನು ಅಮಾನತ್ತೆಂದು ಪರಿಗಣಿಸಿದ್ದಾರೆ. ಶಿಸ್ತು ಪ್ರಾಧಿಕಾರದ ಆದೇಶದ ವಿರುದ್ದ ಮೇಲ್ಮನವಿ ಪ್ರಾಧಿಕಾರಕ್ಕೆ ಮೇಲ್ಮನವಿಯನ್ನು 
ಸಲ್ಲಿಸಿದ್ದಾರೆ. ಮೇಲ್ಮನವಿ ಪ್ರಾಧಿಕಾರವು ಆರೋಪವು ಅತ್ಯಂತ ಗಂಭೀರ ಸ್ವರೂಪವಾಗಿರುವುದೆಂದು ಪರಿಗಣಿಸಿ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ) 
ನಿಯಮಗಳು 1965ರ ನಿಯಮ 6 ರಡಿ ಇಲಾಖಾ ವಿಚಾರಣೆಗೆ ಆದೇಶಿಸಿ ಈ ಕೆಳಕಂಡ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ : 

“ಶ್ರೀ ಬಿ . ಸಿದ್ದರಾಮಯ್ಯ, ಆರಕ್ಷಕ ಪೇದೆ 4, ಶಸ್ತ್ರಕಾರ, ಸಶಸ್ತ್ರ ಪೊಲೀಸ್ ತರಬೇತಿ ಶಾಲೆ, ಯಲಹಂಕ, ಬೆಂಗಳೂರು, 
ಆದ ನೀವು ದಿ: 12 - 05 - 2005 ರಂದು ಬೆಳಗ್ಗೆ ಸಮಯ ಸುಮಾರು 08 -25 ಗಂಟೆಯಲ್ಲಿ ಸಶಸ್ತ್ರ ಪೊಲೀಸ್ ತರಬೇತಿ 
ಶಾಲೆಯ ಕಛೇರಿಯಲ್ಲಿ ಅನುಯಾಯಿ ಕೆಲಸ ಮಾಡುತ್ತಿರುವ ಶ್ರೀಮತಿ ಭಾಗ್ಯಲಕ್ಷ್ಮಿರವರು ಒಬ್ಬರೇ ಉಪ ಪ್ರಾಚಾರ್ಯರ 
ಕೊಠಡಿಯ ಒಳಗಿನ ರೆಸ್ಟ್ ರೂಂನಲ್ಲಿ ಸ್ವಚ್ಛತಾ ಕೆಲಸ ಮಾಡುತ್ತಿದ್ದಾಗ ಇದನ್ನು ಗಮನಿಸಿದ ನೀವು 
ಉದ್ದೇಶಪೂರ್ವಕವಾಗಿ “ ಏಕಾಏಕೀ ಕೊಠಡಿಯ ಒಳಗೆ ಹೋಗಿಶ್ರೀಮತಿ ಸಿ.ಕೆ. ಭಾಗ್ಯಲಕ್ಷ್ಮಿರವರ ಕೈ ಹಿಡಿದು ತಬ್ಬಿಕೊಂಡು 
ತನ್ನೆಡೆಗೆ ಎಳೆದುಕೊಂಡು ನಂತರ ಅವರ ರವಕೆಯ ಒಳಗೆ ಕೈ ಹಾಕಿ ಎದೆಯನ್ನು ಹಿಡಿದುಕೊಂಡು ಮಾನಭಂಗಕ್ಕೆ 
ಪ್ರಯತ್ನಿಸಿರುವುದಲ್ಲದೆ ಅವರು ನಿಮ್ಮಿಂದ ಪ್ರಯಾಸಪಟ್ಟು ನಿಮ್ಮ ಮುಷ್ಟಿಯಿಂದ ತಪ್ಪಿಸಿಕೊಂಡು ಹೊರಬರಬೇಕಾದರೆ 
ಹಿಂದಿನಿಂದ ಬಂದ ನೀವು ಶ್ರೀಮತಿ ಭಾಗ್ಯಲಕ್ಷ್ಮಿ ರವರನ್ನು ಉದ್ದೇಶಿಸಿ “ ಈ ಸುದ್ದಿಯನ್ನು ಬಯಲು ಮಾಡಿದರೆ ಕೊಲೆ 
ಮಾಡುವುದಾಗಿ ಹೆದರಿಸಿರುತ್ತೀರಿ.” ನೀವು ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಜವಾಬ್ದಾರಿಯುತ ನೌಕರರಾಗಿದ್ದು 
ಸಾರ್ವಜನಿಕರಿಗೆ ರಕ್ಷಣೆ ನೀಡಬೇಕಾದ ನೀವೇ ಕಛೇರಿಯ ಮಹಿಳೆಯ ಮೇಲೆ ಮಾನಭಂಗಕ್ಕೆ ಪ್ರಯತ್ನಿಸಿರುವುದಲ್ಲದೆ 
ಕೊಲೆ ಬೆದರಿಕೆಯನ್ನು ಹಾಕಿ ಗಂಭೀರ ಅಪರಾಧ ಎಸಗಿರುತ್ತೀರಿ. ಇದು ಶಿಸ್ತಿನ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನಿಮ್ಮ 
ಅಶಿಸ್ತು ಹಾಗೂ ಅತೀವ ದುರ್ನಡತೆಯನ್ನು ತೋರಿಸುತ್ತದೆ.” 


ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ 
ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿಯನ್ನು ಅದನ್ನೊಪ್ಪದ ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್ ಉಪ ಮಹಾ ನಿರೀಕ್ಷಕರು , ( ತರಬೇತಿ) 
ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ:(2) ರಲ್ಲಿ ಓದಲಾದ ದಿನಾಂಕ: 27 -5 - 2009ರ ಆದೇಶದಲ್ಲಿ ಇವರಿಗೆ ಶಿಸ್ತು ಪ್ರಾಧಿಕಾರವು ಈ ಹಿಂದೆ ಮೂರು 


೫೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೪ , ೨೦೧೧ 


ಭಾಗ - ೧ 


ವಾರ್ಷಿಕ ವೇತನ ಬಡ್ತಿಗಳನ್ನು ಮುಂದಿನ ವೇತನ ವಾರ್ಷಿಕ ವೇತನ ಬಡ್ತಿಗಳಿಗೆ ಧಕ್ಕೆಯಾಗದಂತೆ ಮುಂದೂಡುವ ಶಿಕ್ಷೆಯನ್ನು 
ಬಡ್ತಿಗಳನ್ನು ಮುಂದಿನ ವಾರ್ಷಿಕ ವೇತನ ಬಡ್ತಿಗಳಿಗೆ ದಕ್ಕೆಯಾಗುವಂತೆ ಐದು ವರ್ಷಗಳ ಕಾಲ ಮುಂದೂಡುವ ದಂಡನೆಯನ್ನು ವಿಧಿಸಿದ್ದಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ . ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನೂ , ಇಲಾಖಾ ವಿಚಾರಣೆ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. ಶಿಸ್ತು ಪ್ರಾಧಿಕಾರವು ದಂಡನೆ ವಿಧಿಸಿದ ನಂತರ ಮೇಲ್ಮನವಿ 
ಪ್ರಾಧಿಕಾರವು ನಿಯಮ 6 ರಡಿ ಇಲಾಖಾ ವಿಚಾರಣೆಗೆ ಆದೇಶಿಸಿ ಶಿಸ್ತು ಪ್ರಾಧಿಕಾರ ವಿಧಿಸಿರುವ ದಂಡನೆಯನ್ನು ಹೆಚ್ಚಿಸಿರುವುದು ಮೇಲ್ಮನವಿ ಪ್ರಾಧಿಕಾರದ 
ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಆದ್ದರಿಂದ ಮೇಲ್ಮನವಿ ಪ್ರಾಧಿಕಾರದ ದಂಡನಾದೇಶವನ್ನು ರದ್ದುಪಡಿಸಿ ಶಿಸ್ತು ಪ್ರಾಧಿಕಾರದ ದಂಡನೆಯನ್ನು ಸ್ಥಿರೀಕರಿಸಲು 
ಸರ್ಕಾರವು ತೀರ್ಮಾನಿಸಿ ಓದಲಾದ ( 5) ರ ಪತ್ರದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಸಹಮತಿಯನ್ನು ಪಡೆದು ಸರ್ಕಾರವು ಈ ಕೆಳಕಂಡಂತೆ 
ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 146 ಪೊಸಿಅ 2009 ಬೆಂಗಳೂರು, ದಿನಾಂಕ : 12 - 10 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಬಿ. ಸಿದ್ದರಾಮಯ್ಯ , ಎ . ಪಿ . ಸಿ., ಸಶಸ್ತ್ರ ಪೊಲೀಸ್ ತರಬೇತಿ ಶಾಲೆ, ಯಲಹಂಕ, ಬೆಂಗಳೂರು, ಇವರಿಗೆ 
ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್ ಉಪ ಮಹಾ ನಿರೀಕ್ಷಕರು, ( ತರಬೇತಿ) ಬೆಂಗಳೂರು, ಇವರ ದಿ 
ಆದೇಶವನ್ನು ರದ್ದುಪಡಿಸಿ ಶಿಸ್ತು ಪ್ರಾಧಿಕಾರ ಹಾಗೂ ಪ್ರಾಚಾರ್ಯರು, ಸಶಸ್ತ್ರ ಪೊಲೀಸ್ ತರಬೇತಿ ಶಾಲೆ , ಯಲಹಂಕ, ಬೆಂಗಳೂರು, ಇವರು 
ದಿ: 15 - 9 - 2005ರ ಆದೇಶದಲ್ಲಿ ವಿಧಿಸಿದ ದಂಡನೆಯನ್ನು ಸ್ಥಿರೀಕರಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ.ಎನ್. ರವಿಪ್ರಕಾಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್. 2634 

ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು ) 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಎ . ಜಿ . ಕಾರಿಯಪ್ಪ, ಪಿ. ಐ., ರಾಜಾಜಿನಗರ ಪೊಲೀಸ್ ಠಾಣೆ, ಬೆಂಗಳೂರು ನಗರ , ಇವರು ಸರ್ಕಾರಕ್ಕೆ 

ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ : 1) ಶಿಸ್ತು ಪ್ರಾಧಿಕಾರಿ ಹಾಗೂ ಪೊಲೀಸ್ ಆಯುಕ್ತರು, ಬೆಂಗಳೂರು ನಗರ, ಇವರ ಆದೇಶ ಸಂಖ್ಯೆ: 

ಡಿಇ( 2 )/ ಸಿಓಪಿ / 38/2009 ದಿನಾಂಕ: 22 /23 - 7 - 2009 
2) ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಡಿ. ಜಿ. ಮತ್ತು ಐ . ಜಿ.ಪಿ., ಬೆಂಗಳೂರು, ಇವರ ಆದೇಶ ಸಂಖ್ಯೆ: 

ಸಿಬಿ( 8) 140 /2009 - 10 ದಿನಾಂಕ: 06 - 02 - 2010 
3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿ : 02 -4 - 2010 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 

ಸಿಬಿ ( 8)139 /2009 - 10 ದಿನಾಂಕ: 16 - 6 - 2010 

5) ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆ : ಪಿಎಸ್‌ಸಿ 127 ಸಿಎನ್‌ಎಸ್‌ 10 ದಿನಾಂಕ : 24 - 9 - 2010 
ಪ್ರಸ್ತಾವನೆ : 

ಶ್ರೀ ಎ . ಜಿ.ಕಾರಿಯಪ್ಪ, ಪಿ . ಐ ., ರಾಜಾಜಿನಗರ ಪೊಲೀಸ್ ಠಾಣೆ, ಬೆಂಗಳೂರು ನಗರ , ಇವರು ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತನ ಹಾಗೂ 
ಬೇಜವಾಬ್ದಾರಿತನ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ ) ನಿಯಮಗಳು 1965ರ ನಿಯಮ 7 ಈ 
ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿತ್ತು. 
ದೋಷಾರೋಪಣೆ : 

“ ಶ್ರೀ ಎ. ಜಿ.ಕಾರ್ಯಪ್ಪ, ಪಿ. ಐ . ರಾಜಾಜಿನಗರ ಪೊಲೀಸ್ ಠಾಣೆ, ಬೆಂಗಳೂರು ನಗರ ಆದ ನೀವು ಕ್ರಿಮಿನಲ್ ಅಪೀಲ್ 
ನಂ .1691/04 ಪ್ರಕರಣದಲ್ಲಿ ಆರೋಪಿಯಾದ ರವಿಕುಮಾರ್ ಬಿನ್ ವೀರಪ್ಪ ರಾಜಾಜಿನಗರ ನಿವಾಸಿ ಬೆಂಗಳೂರು 
ರವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ವಾರೆಂಟ್ ಹೊರಡಿಸಿದ್ದು, ವಾರೆಂಟ್‌ನ್ನು ಕಾರ್ಯಗತಗೊಳಿಸುವಂತೆ 
ಪಿ. ಸಿ. 8763 ರವರಿಗೆ ನೀವು ಸೂಚಿಸಿದ್ದು, ವಾರೆಂಟ್‌ನ್ನು ಪಡೆದ ಪಿ .ಸಿ. ರವರು ಆರೋಪಿಯನ್ನು ದಸ್ತಗಿರಿ ಮಾಡಿ 
ಹಾಜರುಪಡಿಸಬೇಕಾಗಿದ್ದು , ಆದರೆ ವಾರೆಂಟ್‌ನ್ನು ನೋಟೀಸೆಂದು ಪರಿಗಣಿಸಿ ಆರೋಪಿಗೆ ಜಾರಿ ಮಾಡಿದ 
ಸ್ವೀಕೃತಿಯನ್ನು ನೀವು ದೃಢೀಕರಿಸಿ ದಿ : 15 - 6 - 2009 ರಂದು ಮಾನ್ಯ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿರುತ್ತೀರಿ. ನೀವು 
ಒಬ್ಬ ಜವಾಬ್ದಾರಿಯುತ ಠಾಣಾಧಿಕಾರಿಯಾಗಿದ್ದು , ನ್ಯಾಯಾಲಯದಿಂದ ಬಂದ ವಾರಂಟ್‌ನ್ನು ಸೂಕ್ತ ರೀತಿಯಲ್ಲಿ ಜಾರಿ 
ಮಾಡದೆ ಬೇಜವಾಬ್ದಾರಿಯಿಂದ ವರದಿ ಸಲ್ಲಿಸಿ ನ್ಯಾಯಾಲಯದ ಆಕ್ಷೇಪಕ್ಕೆ ಕಾರಣರಾಗಿ ನಿಮ್ಮ ಕರ್ತವ್ಯದಲ್ಲಿ ತೀವ್ರ 

ನಿರ್ಲಕ್ಷತನ ಮತ್ತು ಬೇಜವಾಬ್ದಾರಿತನ ಪ್ರದರ್ಶಿಸಿರುತ್ತೀರಿ.” 
ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರಿ ಹಾಗೂ ಪೊಲೀಸ್ ಆಯುಕ್ತರು, 
ಬೆಂಗಳೂರು ನಗರ, ಇವರು ಮೇಲೆ ಕ್ರಮ ಸಂಖ್ಯೆ:(1) ರಲ್ಲಿ ಓದಲಾದ ದಿನಾಂಕ: 22 /23 - 7 - 2009ರ ಆದೇಶದಲ್ಲಿ ಅರ್ಜಿದಾರರ ವಾರ್ಷಿಕ ವೇತನ 
ಬಡ್ಡಿಯನ್ನು ಮುಂದಿನ ವೇತನ ಬಡ್ತಿಗಳಿಗೆ ದಕ್ಕೆಯಾಗದಂತೆ ಒಂದು ವರ್ಷ ಕಾಲ ಮುಂದೂಡುವ ದಂಡನೆಯನ್ನು ವಿಧಿಸಿದ್ದಾರೆ. 

ಈ ಆದೇಶದ ವಿರುದ್ದ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಡಿ. ಜಿ. ಮತ್ತು ಐ . ಜಿ . ಪಿ., 
ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ : ( 2) ರಲ್ಲಿ ಓದಲಾದ ದಿನಾಂಕ: 06 - 02 - 2010ರ ಆದೇಶದಲ್ಲಿ ವಿಳಂಬ ಕಾರಣದ ಮೇಲೆ ಮೇಲ್ಮನವಿಯನ್ನು 
ತಿರಸ್ಕರಿಸಿರುತ್ತಾರೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಫೆಬ್ರವರಿ ೨೪ , ೨೦೧೧ 


೫ರ್೪ 


ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನೂ ದಾಖಲೆಗಳೊಂದಿಗೆ ಪರಿಶೀಲಿಸಿ ಅರ್ಜಿದಾರರಿಗೆ ವಿಧಿಸಿರುವ ದಂಡನೆಯು ಆರೋಪಕ್ಕನುಗುಣವಾಗಿಲ್ಲವೆಂದು ಸರ್ಕಾರವು 
ತೀರ್ಮಾನಿಸಿ ಓದಲಾದ (5) ರ ಪತ್ರದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಸಹಮತಿಯನ್ನು ಪಡೆದು ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಇ 55 ಪೊಸಿಅ 2010 ಬೆಂಗಳೂರು, ದಿನಾಂಕ : 12 -10 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎ . ಜಿ . ಕಾರಿಯಪ್ಪ, ಪಿ . ಐ ., ರಾಜಾಜಿನಗರ ಪೊಲೀಸ್ ಠಾಣೆ, ಬೆಂಗಳೂರು ನಗರ , ಇವರಿಗೆ ಶಿಸ್ತು ಪ್ರಾಧಿಕಾರದ 
ದಿನಾಂಕ: 22/23 - 7 - 2009ರ ಆದೇಶದಲ್ಲಿ ವಿಧಿಸಿರುವ ದಂಡನೆಯನ್ನು ಭಾಗಶಃ ಮಾರ್ಪಡಿಸಿ ವಾಗ್ದಂಡನೆಯನ್ನು ವಿಧಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಎನ್ . ರವಿಪ್ರಕಾಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್. 2635 

ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು) 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ಜಿಲ್ಲಾಮಟ್ಟದ ಕರ್ನಾಟಕ ಅಭಿವೃದ್ದಿ ಕಾರ್ಯಕ್ರಮ ಮತ್ತು 20 ಅಂಶಗಳ 75 ಅಂಶಗಳ ಕಾರ್ಯಕ್ರಮಗಳನ್ನು 

ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನು ನೇಮಕ ಮಾಡುವ ಬಗ್ಗೆ . 
ಓದಲಾಗಿದೆ : 1) ಮಾನ್ಯ ಮುಖ್ಯಮಂತ್ರಿಯವರ ಟಿಪ್ಪಣಿ ಸಂಖ್ಯೆ : ಸಿಎಂ /ಗೃಹ/203/2010 ದಿನಾಂಕ: 27 - 09 - 2010. 

2) ಸರ್ಕಾರಿ ಆದೇಶ ಸಂಖ್ಯೆ : ಯೋಇ 42 ಯೋವಿವಿ 2010 ದಿನಾಂಕ : 18 - 05 -2010 . 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಟಿಪ್ಪಣಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 30 ಜಿಲ್ಲೆಗಳಿಗೆ ಉಸ್ತುವಾರಿ ಸಚಿವರನ್ನು ನೇಮಕ ಮಾಡಲು ಆದೇಶ 
ಹೊರಡಿಸುವಂತೆ ಸೂಚಿಸಿದ್ದು , ಅದರಂತೆ ಮೇಲೆ ಓದಲಾದ ( 2) ರ ಆದೇಶವನ್ನು ರದ್ದುಪಡಿಸಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನಾಗಿ ನೇಮಕ ಮಾಡಲು 
ಉದ್ದೇಶಿಸಲಾಗಿದೆ. ಆದುದರಿಂದ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಯೋ ಇ 121 ಯೋವಿವಿ 2010 ಬೆಂಗಳೂರು, ದಿನಾಂಕ : 28ನೇ ಸೆಪ್ಟೆಂಬರ್ 2010. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಮಟ್ಟದ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮ ಮತ್ತು 20 ಅಂಶಗಳ/ 15 ಅಂಶಗಳ 
ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಅನುಬಂಧ -1ರಲ್ಲಿನ ಸಚಿವರುಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನಾಗಿ ಮುಂದಿನ 
ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ . ಚಿಕ್ಕರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ 1 & 2 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ 


ಅನುಬಂಧ 
ಸರ್ಕಾರಿ ಆದೇಶ ಸಂಖ್ಯೆ : ಯೋಇ 121 ಯೋವಿವಿ 2010, ದಿನಾಂಕ: 28 - 09 - 2010. 
ಕ್ರಮ ಸಂಖ್ಯೆ ಸಚಿವರುಗಳ ಹೆಸರು 

ಜಿಲ್ಲೆಗಳ ಹೆಸರು 
ಶ್ರೀ ಬಿ.ಎಸ್. ಯಡಿಯೂರಪ್ಪ ಮುಖ್ಯಮಂತ್ರಿಗಳು | ಶಿವಮೊಗ್ಗ 
2 ಶ್ರೀ ಗೋವಿಂದ ಕಾರಜೋಳ 

ಬಾಗಲಕೋಟೆ 
| ಡಾ : ವಿ.ಎಸ್. ಆಚಾರ್ಯ 

ಉಡುಪಿ 


ಶ್ರೀ ಸಿ . ಎಂ .ಉದಾಸಿ 


ಹಾವೇರಿ 


ಶ್ರೀ ಆರ್. ಅಶೋಕ್ 


ಬೆಂಗಳೂರು ನಗರ ( ಬೆಂಗಳೂರು ದಕ್ಷಿಣ ಜಿಲ್ಲೆಯ 14 
ವಿಧಾನಸಭಾ ಕ್ಷೇತ್ರಗಳು ) ಮಂಡ್ಯ 


6 


. 


ಶ್ರೀ ಎಸ್ . ಎ .ರವೀಂದ್ರನಾಥ್ 


ದಾವಣಗೆರೆ 


7 


8 


| ಶ್ರೀ ಜನಾರ್ದನ ರೆಡ್ಡಿ 

ಶ್ರೀ ಕಾಗೇರಿ ವಿಶ್ವೇಶ್ವರ ಹೆಗಡೆ 
. ಶ್ರೀ ಜಿ.ಕರುಣಾಕರ ರೆಡ್ಡಿ 

ಶ್ರೀ ಬಿ . ಎನ್ . ಬಚ್ಚೇಗೌಡ 


9 


ಬಳ್ಳಾರಿ 
ಉತ್ತರ ಕನ್ನಡ 
ಚಿತ್ರದುರ್ಗ 
ಬೆಂಗಳೂರು ಗ್ರಾಮಾಂತರ 
ಗುಲ್ಬರ್ಗಾ 


- 11 


| ಶ್ರೀ ಬಸವರಾಜ ಬೊಮ್ಮಾಯಿ 


೫೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 


ಭಾಗ - ೧ 


13 


21 


| 


೩ 


. 


21 


12 | ಶ್ರೀ ಜಗದೀಶ್ ಶೆಟ್ಟರ್ 

ಧಾರವಾಡ 
| ಶ್ರೀ ಬಿ. ಶ್ರೀರಾಮುಲು 

ಗದಗ / ರಾಮನಗರ 
14 ಶ್ರೀ ರೇವುನಾಯಕ ಬೆಳಮಗಿ 

ಬೀದರ್‌ 
15 1 ಶ್ರೀ ಜೆ.ಕೃಷ್ಣ ಪಾಲೇಮಾರ್ 

ದಕ್ಷಿಣ ಕನ್ನಡ 
16 | ಶ್ರೀ ವೆಂಕಟರಮಣಪ್ಪ 

ಚಿಕ್ಕಬಳ್ಳಾಪುರ 
ಶ್ರೀ ಪಿ. ಎಂ . ನರೇಂದ್ರಸ್ವಾಮಿ | 

ಚಾಮರಾಜನಗರ 
ಶ್ರೀ ಡಿ. ಸುಧಾಕರ್‌ 

ರಾಯಚೂರು 
| ಶ್ರೀ ಮುರುಗೇಶ್ ರುದ್ರಪ್ಪ ನಿರಾಣಿ 

ಬಿಜಾಪುರ 
20 | ಶ್ರೀ ಉಮೇಶ್ ವಿ.ಕತ್ತಿ 

ಬೆಳಗಾವಿ 
ಶ್ರೀ ಶಿವರಾಜ್ ತಂಗಡಗಿ 

ಕೊಪ್ಪಳ 
ಶ್ರೀ ಎಂ . ಪಿ .ರೇಣುಕಾಚಾರ್ಯ 

ಚಿಕ್ಕಮಗಳೂರು 
23 | ಶ್ರೀ ಕಟ್ಟಾಸುಬ್ರಮಣ್ಯನಾಯ್ಡು 

ಬೆಂಗಳೂರು ನಗರ ( ಬೆಂಗಳೂರು ಉತ್ತರ ಜಿಲ್ಲೆಯ 14 

ವಿಧಾನಸಭಾ ಕ್ಷೇತ್ರಗಳು) 
24 | ಶ್ರೀ ಬಾಲಚಂದ್ರ ಜಾರಕಿಹೊಳಿ 

ಯಾದಗಿರಿ 
25 ಶ್ರೀಮತಿ ಶೋಭಾ ಕರಂದ್ಲಾಜೆ 

ತುಮಕೂರು 
26 ಶ್ರೀ ವಿ.ಸೋಮಣ್ಣ 

ಹಾಸನ 
ಶ್ರೀ ವಿಜಯಶಂಕರ್ 

ಕೊಡಗು 
| ಶ್ರೀ ನಾರಾಯಣಸ್ವಾಮಿ 

ಕೋಲಾರ 
- 29 | ಶ್ರೀ ರಾಮದಾಸ್ 

ಮೈಸೂರು 

ಬಿ . ಚಿಕ್ಕರಾಜು 

ಸರ್ಕಾರದ ಅಧೀನ ಕಾರ್ಯದರ್ಶಿ 1 & 2 
ಪಿ . ಆರ್. 2636 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 
ವಿಷಯ : ಮಹಾತ್ಮಾಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ 2009 - 10ನೇ ಸಾಲಿನ ಬಿಲ್ಲುಗಳ 

ಪಾವತಿ ಬಗ್ಗೆ. 
ಪ್ರಸ್ತಾವನೆ : 

ಮಹಾತ್ಮಾಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ 2009 - 10ನೇ ಸಾಲಿನಲ್ಲಿ ನಿರ್ವಹಿಸಲಾದ ಕಾಮಗಾರಿಗಳಿಗೆ 
ಸಂಬಂಧಪಟ್ಟಂತೆ 2010 - 11ನೇ ಸಾಲಿನಲ್ಲಿ ಹಣವನ್ನು ಪಾವತಿಸುವ ಕುರಿತು ಸ್ಪಷ್ಟಿಕರಣವನ್ನು ನೀಡುವಂತೆ ಮನವಿಯನ್ನು ಹಾಗೂ ಈ ಬಿಲ್ಲುಗಳ 
ಪಾವತಿಗಾಗಿ ಅನುದಾನವನ್ನು ಬಿಡುಗಡೆಗೊಳಿಸುವಂತೆ ರಾಜ್ಯದ ಎಲ್ಲಾ ಜಿಲ್ಲಾ ಪಂಚಾಯಿತಿಗಳು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತಿವೆ. ಈ ಎಲ್ಲ 
ಅಂಶಗಳ ಹಿನ್ನಲೆಯಲ್ಲಿ 2009 - 10ನೇ ಸಾಲಿನಲ್ಲಿ ನಿರ್ವಹಿಸಲಾದ ಕಾಮಗಾರಿಗಳಿಗೆ 2010 -11ನೇ ಸಾಲಿನಲ್ಲಿ ಹಣ ಪಾವತಿಸುವ ಕುರಿತು ಸ್ಪಷ್ಟ ನಿರ್ದೇಶನ 
ನೀಡಬೇಕಾಗಿರುವ ಅವಶ್ಯಕತೆ ಇರುತ್ತದೆ. ಹಾಗೂ 2010 -11ನೇ ಸಾಲಿನ ಕಾಮಗಾರಿಗಳಿಗೆ ಹಣ ಪಾವತಿಸುವ ಕುರಿತು ಕೈಗೊಳ್ಳಬೇಕಾಗಿರುವ ಕ್ರಮಗಳನ್ನು 
ಸಷ್ಟಪಡಿಸಬೇಕಾಗಿರುತ್ತದೆ. ಭಾರತ ಸರ್ಕಾರದ ಮಾರ್ಗಸೂಚಿಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಗ್ರಾಅಪ 143 ಮಗಾಂಉಖಾಯೊ 2010 ಬೆಂಗಳೂರು, ದಿನಾಂಕ : 05 .10.2010 
ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ, ಮಹಾತ್ಮಾಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ 2009 - 10ನೇ ಸಾಲಿನಲ್ಲಿ 
ನಿರ್ವಹಿಸಲಾದ ಕಾಮಗಾರಿಗಳಿಗೆ ಹಣ ಪಾವತಿಸುವ ಕುರಿತು ಹಾಗೂ 2010 - 11 ನೇ ಸಾಲಿನ ಕಾಮಗಾರಿಗಳಿಗೆ ಹಣ ಪಾವತಿಸುವ ಸಂಬಂಧ ಈ 
ಕೆಳಗಿನಂತೆ ಕ್ರಮ ಕೈಗೊಳ್ಳಲು ಆದೇಶಿಸಿದೆ. 
1. 2009 - 10 ನೇ ಸಾಲಿನಲ್ಲಿ ನಿರ್ವಹಿಸಿದ ಕಾಮಗಾರಿಯ ವಿವರಗಳನ್ನು 15 - 04 -2010ರೊಳಗೆ ಎಂ . ಐ .ಎಸ್. ನಲ್ಲಿ ದಾಖಲಿಸದೇ ಇದ್ದರೆ ಅಂತಹ 

ಕಾಮಗಾರಿಗಳಿಗೆ ಪ್ರಸಕ್ತ ಸಾಲಿನಲ್ಲಿ ಹಣ ಪಾವತಿಸಲು ಅವಕಾಶ ಇರುವುದಿಲ್ಲ. 
ಈಗಾಗಲೇ ಎಂ . ಐ.ಎಸ್ . ನಲ್ಲಿ ದಾಖಲಿಸಿರುವ ಮುಂದುವರೆದ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ವಾಸ್ತವವಾಗಿ ಕೂಲಿಕಾರರು ಕೆಲಸ 
ನಿರ್ವಹಿಸಿದ ಬಗ್ಗೆ ಎನ್. ಎಂ . ಆರ್. ಗಳನ್ನು ಹಾಗೂ ಇತರೆ ದಾಖಲೆಗಳನ್ನು ಪರಿಶೀಲಿಸಿ , ಸ್ಥಳ ತನಿಖೆ ನಡೆಸಿ ಕಾಮಗಾರಿಗಳು ಜಿಲ್ಲಾ 
ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು / ತಾಲ್ಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು/ ಜಿಲ್ಲಾ ಪರಿಶೀಲನಾ 
ತಂಡವು ಪೂರ್ಣಗೊಂಡಿರುವುದನ್ನು ದೃಢೀಕರಿಸಿದ ನಂತರವೇ ಹಣ ಪಾವತಿಸುವುದು. ಕೂಲಿಯ ಹಣವನ್ನು ಪಾವತಿಸುವಾಗ Validated Job 


& 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 


೫೫೧ 


0 


Card ಹೊಂದಿರುವವರಿಗೆ ಮಾತ್ರ ಕೂಲಿ ಹಣವನ್ನು ಪಾವತಿಸಲು ಕ್ರಮ ಜರುಗಿಸುವುದು ಹಾಗೂ ಪಾವತಿ ದಿನಾಂಕವನ್ನು ತಪ್ಪದೇ ಎಂ . ಐ.ಎಸ್. 

ನಲ್ಲಿ ದಾಖಲಿಸುವುದು. 
3 , 2010 -11 ನೇ ಸಾಲಿನಲ್ಲಿ ಎಂ . ಐ .ಎಸ್. ನಲ್ಲಿ ದಾಖಲಿಸದೇ ಯಾವುದೇ ಕಾಮಗಾರಿಗೆ ಹಣ ಪಾವತಿಸತಕ್ಕದ್ದಲ್ಲ. ಒಂದು ವೇಳೆ ಎಂ . ಐ .ಎಸ್ ನಲ್ಲಿ 

ದಾಖಲಿಸದೇ ಹಣ ಪಾವತಿಸಿದಲ್ಲಿ ಸಂಬಂಧಪಟ್ಟ ಜಿಲ್ಲಾ ಕಾರ್ಯಕ್ರಮ ಅಧಿಕಾರಿ/ ಕಾರ್ಯಕ್ರಮ ಅಧಿಕಾರಿಯನ್ನು ನೇರವಾಗಿ 
ಹೊಣೆಗಾರರನ್ನಾಗಿಸಲಾಗುವುದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್.ಎಸ್. ಪ್ರಸನ್ನಕುಮಾರ್ 

ನಿರ್ದೇಶಕರು , 
ಮಹಾತ್ಮಾಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ 

ಖಾತರಿ ಯೋಜನೆ ಹಾಗೂ ಪದನಿಮಿತ್ತ 

ಸರ್ಕಾರದ ಜಂಟಿ ಕಾರ್ಯದರ್ಶಿಗಳು 
ಪಿ . ಆರ್ . 2637 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್ ಇಲಾಖೆ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ವಿಷಯ : ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯದ ವತಿಯಿಂದ ಮೈಸೂರಿನಲ್ಲಿರುವ ವೆಲ್ಲಿಂಗ್ಟನ್‌ ಭವನದ 

ದುರಸ್ತಿ ಕಾಮಗಾರಿಯಲ್ಲಿ ಸರ್ಕಾರದ ಹಣದ ದುರುಪಯೋಗದ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರದ ಸಂಖ್ಯೆ: ಸಂಕಇ 188 ಕೆಎಂಯು 2001 ದಿನಾಂಕ: 19 .01.2001. 

2) ಲೋಕಾಯುಕ್ತ ಬೆಂಗಳೂರು ಇವರ ಪತ್ರ ಸಂಖ್ಯೆ: COMPT /LOK/ MYS-20 /2001 -02 , ದಿನಾಂಕ: 31.05.2010 . 

3) ಸರ್ಕಾರದ ಆದೇಶ ಸಂಖ್ಯೆ: ಕಸಂವಾಪ್ರ 182 ಕೆಎಂಯು 2007, ದಿನಾಂಕ: 25 . 05.2010. 
ಪ್ರಸ್ತಾವನೆ : 

ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯದ ವತಿಯಿಂದ ಮೈಸೂರಿನಲ್ಲಿರುವ ವೆಲ್ಲಿಂಗ್ಟನ್‌ ಭವನದ ದುರಸ್ತಿಗಾಗಿ ಸರ್ಕಾರದ 
ಹಣ ದುರುಪಯೋಗವಾಗಿದ್ದು ಕಳಪೆ ಕಾಮಗಾರಿಯಾಗಿರುತ್ತದೆ ಎಂದು ಅಂದಿನ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಗೋ . ಮಧುಸೂಧನ್ , 
ಮೈಸೂರು ಇವರು ಸರ್ಕಾರಕ್ಕೆ ನೀಡಿರುವ ದೂರಿನನ್ವಯ ಈ ಬಗ್ಗೆ ತನಿಖೆ ನಡೆಸಲು ಕರ್ನಾಟಕ ಲೋಕಾಯುಕ್ತ ಕಾಯ್ದೆ 1984 ಅಧಿನಿಯಮ 7( 2)( ಎ) 
ರಡಿಯಲ್ಲಿ ಪ್ರಕರಣವನ್ನು ಮೇಲೆ (1) ರಲ್ಲಿ ಓದಲಾದ ಆದೇಶದಲ್ಲಿ ವಿಚಾರಣೆಗಾಗಿ ಲೋಕಾಯುಕ್ತಕ್ಕೆ ವಹಿಸಲಾಗಿದೆ. 

ಸರ್ಕಾರದ ಮೇಲಿನ ಆದೇಶದನ್ವಯ ಲೋಕಾಯುಕ್ತರು ಪ್ರಕರಣ ಸಂಖ್ಯೆ COMPT/LOK/ MYS -20/2001 -02, ರಲ್ಲಿ ವಿಚಾರಣೆ ನಡೆಸಿ ಈ 
ಪ್ರಕರಣವು, ಸರ್ಕಾರದಿಂದ ಲೋಕಾಯುಕ್ತಕ್ಕೆ ವಹಿಸಲಾದ ಇನ್ನೊಂದು ಪ್ರಕರಣ ಸಂಖ್ಯೆ LOK/ARE-3/ENQ-05/2008-09 ರಲ್ಲಿ ಸೇರಿರುವುದರಿಂದ ಹಾಗೂ 
ಸದರಿ ಪ್ರಕರಣದ ಬಗ್ಗೆ ಲೋಕಾಯುಕ್ತದಲ್ಲಿ ವಿಚಾರಣೆ ನಡೆಸುತ್ತಿರುವುದರಿಂದ ಈ ಪ್ರಕರಣವನ್ನು ಮುಕ್ತಾಯಗೊಳಿಸುವಂತೆ ಮೇಲೆ ( 2) ರಲ್ಲಿ ಓದಲಾದ 
ಪತ್ರದಲ್ಲಿ ಕರ್ನಾಟಕ ಲೋಕಾಯುಕ್ತರು ವರದಿ ಮಾಡಿರುತ್ತಾರೆ. 

ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆಯು ರಾಜ್ಯದಲ್ಲಿನ ದೇವಾಲಯಗಳ ಸಂರಕ್ಷಣಾ ಕಾರ್ಯದ ಹೆಸರಿನಲ್ಲಿ ಯಾವುದೇ ಸಂರಕ್ಷಣೆ 
ಕಾರ್ಯವನ್ನು ಮಾಡದೇ ಕೇವಲ ಬೋಗಸ್ ಬಿಲ್ಲುಗಳನ್ನು ಮಾಡಿ ಸರ್ಕಾರದ ಹಣವನ್ನು ದುರುಪಯೋಗ ಪಡಿಸಿಕೊಂಡಿರುವುದು ಸರ್ಕಾರದ ಗಮನಕ್ಕೆ 
ಬಂದಿರುವುದರಿಂದ ಈ ಬಗ್ಗೆ ತನಿಖೆ ನಡೆಸಲು ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 48 ಎಸ್ಎಎಂ 2000 ದಿನಾಂಕ: 09.04.2001 ರಲ್ಲಿ 
ಲೋಕಾಯುಕ್ತಕ್ಕೆ ವಿಚಾರಣೆಗಾಗಿ ವಹಿಸಲಾಗಿದೆ. ಈ ಪ್ರಕರಣದಲ್ಲಿ ಶ್ರೀ ಎಂ . ವಿ .ಕೃಷ್ಣಪ್ಪ ಇವರ ವಿರುದ್ದ ಒಟ್ಟು 5 ಆರೋಪಗಳನ್ನು ಮಾಡಲಾಗಿದ್ದು 4ನೇ 
ಆರೋಪವು ವೆಲ್ಲಿಂಗ್ಟನ್ ಭವನದ ದುರಸ್ತಿ ಕಾಮಗಾರಿಯಲ್ಲಿ 37 ತುಂಡು ಗುತ್ತಿಗೆಯನ್ನು ನೀಡಿ ಒಟ್ಟು ರೂ .58,13 ,183/- ಖರ್ಚಿನಲ್ಲಿ ದುರಸ್ತಿ ಕೈಗೊಂಡು 
ಹಣ ದುರುಪಯೋಗ ಪಡಿಸಿಕೊಂಡಿರುವುದಕ್ಕೆ ಸಂಬಂಧಿಸಿರುತ್ತದೆ. ಈ ಬಗ್ಗೆ ಲೋಕಾಯುಕ್ತರು ಪ್ರಕರಣ ಸಂಖ್ಯೆ LOK/ ARE -3/ENQ - 05/ 2008-09 ರಲ್ಲಿ 
ವಿಚಾರಣೆ ನಡೆಸಲಾಗಿ 37 ಅಂದಾಜು ಪಟ್ಟಿಗಳಲ್ಲಿ ಒಂದು ಅಂದಾಜು ಪಟ್ಟಿಯು ಉರ್ದು ಶಾಲೆಗೆ ಕಾಂಪೌಂಡ್ ಗೋಡೆ ಹಾಗೂ ವೆಲ್ಲಿಂಗ್ಟನ್ ಭವನ, 
ಮತ್ತು ಸಂಗ್ರಹಾಲಯಕ್ಕೆ ತಂತಿ ಬೇಲಿ ನಿರ್ಮಿಸುವುದಕ್ಕೆ ಸಂಬಂಧಿಸಿದ್ದು ಇದಕ್ಕೆ ರೂ .80,000 / - ಗಳನ್ನು ಮಂಜೂರು ಮಾಡಿರುತ್ತಾರೆಂದು, ರೂ .2 .00 ಲಕ್ಷಗಳ 
ವರೆಗೆ ಇಲಾಖಾ ನಿರ್ದೇಶಕರಿಗೆ ಮಂಜೂರಾತಿ ನೀಡಲು ನಿಯಮಾನುಸಾರ ಅವಕಾಶವಿರುವುದರಿಂದ PWD CODE VOL.I ರ ಸೆಕ್ಷನ್ 167ರ 
ಉಲ್ಲಂಘನೆಯಾಗಿರುವುದಿಲ್ಲವೆಂದು ಅಭಿಪ್ರಾಯಿಸಿ ಸದರಿ ಆರೋಪ ಸಾಬೀತಾಗಿರುವುದಿಲ್ಲವೆಂದು ಲೋಕಾಯುಕ್ತರು ವರದಿ ಮಾಡಿರುವುದರ ಮೇರೆಗೆ ಮೇಲೆ 
(3) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಶ್ರೀ ಎಂ . ವಿ.ಕೃಷ್ಣಪ್ಪ ಹಿಂದಿನ ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆ, ಇವರನ್ನು ಸದರಿ 
ಆಪಾದನೆಗಳಿಂದ ದೋಷಮುಕ್ತಗೊಳಿಸಿ ಆದೇಶಿಸಲಾಗಿದೆ. 
ಇದನ್ನು ಪರಿಶೀಲಿಸಿದ ಸರ್ಕಾರವು ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಸಂವಾಪ್ರ 124 ಕೆಎಂಯು 2010 , ಬೆಂಗಳೂರು ದಿನಾಂಕ : 08- 10 .2010 | 
ವೆಲ್ಲಿಂಗ್ಟನ್ ಭವನ ಮೈಸೂರು ಇದರ ದುರಸ್ತಿ ಕಾರ್ಯದಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರಗಳ ಬಗ್ಗೆ ಲೋಕಾಯುಕ್ತರ ವರದಿ LOK /ARE 
3/ ENQ-05/ 2008 -09 ರಲ್ಲಿ ಆಪಾದನೆಯು ಸಾಬೀತಾಗಿರುವುದಿಲ್ಲವೆಂದು ತಿಳಿಸಿರುವ ಹಿನ್ನೆಲೆಯಲ್ಲಿ ದಿನಾಂಕ: 22 .05. 2010ರಂದು ದೋಷಮುಕ್ತಗೊಳಿಸಿ 
ಆದೇಶ ಹೊರಡಿಸಿರುವುದರಿಂದ COMPT/LOK/ MYS -20/ 2001-02, ರ ಪ್ರಕಾರ ವಹಿಸಿರುವ ವಿಚಾರಣೆಯನ್ನು ಕೈಬಿಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಕೆ. ಭರರಾಜಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. 2638 

ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 

* ( ಆಡಳಿತ ಕನ್ನಡ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಮಕ್ಕಳ ಕಲ್ಯಾಣ ಸಮಿತಿಗಳಿಗೆ ಅಧ್ಯಕ್ಷರು ಹಾಗೂ ಸದಸ್ಯರನ್ನು ನಾಮನಿರ್ದೇಶನ ಮಾಡುವ ಕುರಿತು. 


೫೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೪ , ೨೦೧೧ 


ಭಾಗ - ೧ 


ಓದಲಾಗಿದೆ : 1. ದಿನಾಂಕ: 26. 02.2007 ರ ಅಧಿಸೂಚನೆ ಸಂಖ್ಯೆ : ಮಮಇ/ 3/ ಮಭಾಬ /2007 

2 . ದಿನಾಂಕ: 11.03.2010 ರ ಆದೇಶ ಸಂಖ್ಯೆ : ಮಮಇ/ 07 /ಮಭಾಬ /2010 
3, ದಿನಾಂಕ: 06 .05.2010 ರ ಆದೇಶ ಸಂಖ್ಯೆ: ಮಮಇ 255 ಮಭಾಬ 2008 
4, ದಿನಾಂಕ: 01.10 .2010 ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರ ಏಕ ಕಡತ ಸಂಖ್ಯೆ: 

ಮಮಅಇ/ ಪಿಡಿಎಂ/59 /2010 - 11 ದಿನಾಂಕ: 1 /10/2010 | 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮಾಂಕ (1) ರ ಅಧಿಸೂಚನೆಯಲ್ಲಿ ಬಾಲನ್ಯಾಯ ( ಮಕ್ಕಳ ಪಾಲನೆ ಮತ್ತು ಪೋಷಣೆ) ಅಧಿನಿಯಮ 2000 , ತಿದ್ದುಪಡಿ 
2006, ಸೆಕ್ಷನ್ 29 (1) (2) ಹಾಗೂ ನಿಯಾಮವಳಿ 2007, ನಿಯಮ 7 ( 2 ) ರಡಿ 27 ಜಿಲ್ಲೆಗಳಲ್ಲಿನ ಒಟ್ಟು 28 ಮಕ್ಕಳ ಕಲ್ಯಾಣ ಸಮಿತಿಗಳಿಗೆ ಅಧ್ಯಕ್ಷರು 
ಹಾಗೂ ಸದಸ್ಯರುಗಳನ್ನು ಮೂರು ವರ್ಷಗಳ ಅವಧಿಗೆ ನಾಮನಿರ್ದೇಶನ ಮಾಡಿ ಸಮಿತಿಗಳನ್ನು ರಚಿಸಲಾಗಿದೆ . 

ಮೇಲೆ ಓದಲಾದ ಕ್ರಮಾಂಕ ( 2) ರ ಆದೇಶದಲ್ಲಿ ದಿನಾಂಕ: 26.02 .2007ರ ಅಧಿಸೂಚನೆ ಮೂಲಕ ರಚಿಸಲಾದ ಮಕ್ಕಳ ಕಲ್ಯಾಣ ಸಮಿತಿಗಳ 
ಕಾರ್ಯಾವಧಿ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಹೊಸ ಸಮಿತಿಗಳು ರಚನೆಯಾಗದ ಕಾರಣ ಅಂತಿಮಗೊಂಡ ದಿನಾಂಕದಂದು ಕಾರ್ಯನಿರ್ವಹಿಸುತ್ತಿದ್ದ 
ಅಧ್ಯಕ್ಷರು ಹಾಗೂ ಸದಸ್ಯರುಗಳನ್ನು ಹೊಸ ಮಕ್ಕಳ ಕಲ್ಯಾಣ ಸಮಿತಿಯನ್ನು ರಚಿಸುವವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ವಿಸ್ತರಿಸಿ ಆದೇಶ ಹೊರಡಿಸಲಾಗಿದೆ . 

ಮೇಲೆ ಓದಲಾದ ಕ್ರಮಾಂಕ (3) ರ ಆದೇಶದಲ್ಲಿ ಮಕ್ಕಳ ಕಲ್ಯಾಣ ಸಮಿತಿಗೆ ಅಧ್ಯಕ್ಷರು | ಸದಸ್ಯರುಗಳನ್ನು ಮತ್ತು ಬಾಲನ್ಯಾಯ ಮಂಡಳಿಗಳಿಗೆ 
ಸಮಾಜ ಕಾರ್ಯಕರ್ತರನ್ನು ಆಯ್ಕೆ ಮಾಡಲು ರಾಜ್ಯ ಮಟ್ಟದ ಆಯ್ಕೆ ಸಮಿತಿಯನ್ನು ರಚಿಸಲಾಗಿದೆ. 

ಮೇಲೆ ಓದಲಾದ ಕ್ರಮಾಂಕ (4)ರಲ್ಲಿ ಆಯ್ಕೆ ಸಮಿತಿಯು ಸಂದರ್ಶನ ನಡೆಸಿ 28 ಜಿಲ್ಲೆಗಳ ಒಟ್ಟು 29 ಮಕ್ಕಳ ಕಲ್ಯಾಣ ಸಮಿತಿಗಳಿಗೆ ಅಧ್ಯಕ್ಷರು 
ಹಾಗೂ ಸದಸ್ಯರುಗಳನ್ನು ಆಯ್ಕೆ ಮಾಡಿದ್ದು, ಆಯ್ಕೆ ಸಮಿತಿಯ ನಡವಳಿಯನ್ನು ಸಲ್ಲಿಸಿರುತ್ತಾರೆ. ಆದ್ದರಿಂದ 28 ಜಿಲ್ಲೆಗಳ ಒಟ್ಟು 29 ಮಕ್ಕಳ ಕಲ್ಯಾಣ 
ಸಮಿತಿಗಳಿಗೆ ಅಧ್ಯಕ್ಷರು/ ಸದಸ್ಯರನ್ನು ನಾಮನಿರ್ದೇಶನ ಮಾಡುವಂತೆ ಹಾಗೂ ಅಭ್ಯರ್ಥಿಗಳ ಕೊರತೆ ಇರುವ ಕಾರಣ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಕ್ಕಳ 
ಕಲ್ಯಾಣ ಸಮಿತಿಯ ವ್ಯಾಪ್ತಿಯನ್ನು ಕೋಲಾರಕ್ಕೂ ಹಾಗೂ ಯಾದಗಿರಿ ಜಿಲ್ಲೆಯ ಮಕ್ಕಳ ಕಲ್ಯಾಣ ಸಮಿತಿಯನ್ನು ಗುಲ್ಬರ್ಗಾಕ್ಕೂ ನಿಗದಿಪಡಿಸಿ ಆದೇಶ 
ಹೊರಡಿಸುವಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರು ಕೋರಿರುತ್ತಾರೆ. 

ಆದೇಶ ಸಂಖ್ಯೆ : ಮಮಇ 206 ಮಭಾಬ 2010, ಬೆಂಗಳೂರು ದಿನಾಂಕ : 13. 10. 2010 
ಮೇಲಿನ ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ , ಬಾಲನ್ಯಾಯ ( ಮಕ್ಕಳ ಪಾಲನೆ ಮತ್ತು ಪೋಷಣೆ) ಅಧಿನಿಯಮ 2000, 
ತಿದ್ದುಪಡಿ 2006 ರ ಸೆಕ್ಷನ್ 4 ಮತ್ತು 29 ರಡಿಯಲ್ಲಿ ಅನುಬಂಧ -1ರಲ್ಲಿರುವ ಷರತ್ತಿನೊಂದಿಗೆ ಅನುಬಂಧ - 2ರಲ್ಲಿರುವ 28 ಜಿಲ್ಲೆಗಳ ಒಟ್ಟು 29 ಮಕ್ಕಳ 
ಕಲ್ಯಾಣ ಸಮಿತಿಗಳಿಗೆ ಅಧ್ಯಕ್ಷರು ಹಾಗೂ ಸದಸ್ಯರುಗಳನ್ನು ನಾಮನಿರ್ದೇಶನ ಮಾಡಿ ಆದೇಶ ಹೊರಡಿಸಿದೆ. 

ಚಿಕ್ಕಬಳ್ಳಾಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಅಭ್ಯರ್ಥಿಗಳು ಲಭ್ಯವಾಗದ ಕಾರಣ ಸದರಿ ಜಿಲ್ಲೆಗಳ ಮಕ್ಕಳ ಕಲ್ಯಾಣ ಸಮಿತಿಗಳನ್ನು ಮುಂದಿನ 
ಆದೇಶದವರೆಗೆ ಕ್ರಮವಾಗಿ ಕೋಲಾರ ಮತ್ತು ಗುಲ್ಬರ್ಗಾ ಜಿಲ್ಲೆಗಳ ಕಾರ್ಯವ್ಯಾಪ್ತಿಗೆ ಒಳಪಡಿಸಿದೆ . 

ಈ ಮಕ್ಕಳ ಕಲ್ಯಾಣ ಸಮಿತಿಗಳು ಬಾಲನ್ಯಾಯ ಕಾಯಿದೆ 2000 ಮತ್ತು ನಿಯಮ 2007 ರನ್ವಯ ಪ್ರದತ್ತವಾದ ಕರ್ತವ್ಯಗಳನ್ನು ನಿರ್ವಹಿಸಲು 
ಅಧಿಕಾರವನ್ನು ಹೊಂದಿರುತ್ತವೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಸ್ .ಎನ್ . ಕೃಷ್ಣಕುಮಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 1 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 

ಅನುಬಂಧ - 1 
( ಆದೇಶ ಸಂಖ್ಯೆ : ಮಮಇ 206 ಮಭಾಬ 2010, ಬೆಂಗಳೂರು, ದಿನಾಂಕ : 13.10.2010 ) 

ಷರತ್ತುಗಳು : 
1. ಮಕ್ಕಳ ಕಲ್ಯಾಣ ಸಮಿತಿಯ ಕಾರ್ಯವ್ಯಾಪ್ತಿಯು ಆಯಾ ಜಿಲ್ಲೆಗೆ ಮಾತ್ರ ಸೀಮಿತವಾಗಿರುತ್ತದೆ. 
2. ರಕ್ಷಣೆ ಮತ್ತು ಪೋಷಣೆಗೆ ಒಳಪಡುವ ಮಕ್ಕಳ ಪ್ರಕರಣಗಳನ್ನು ಮಾತ್ರ ನಿರ್ವಹಿಸತಕ್ಕದ್ದು. 

ಮಕ್ಕಳ ಕಲ್ಯಾಣ ಸಮಿತಿಯ ಅವಧಿಯು ಆದೇಶ ಹೊರಡಿಸಿದ ದಿನಾಂಕದಿಂದ 3 ವರ್ಷಗಳವರೆಗೆ ಸೀಮಿತವಾಗಿರುತ್ತದೆ. 
ಪ್ರತಿಯೊಬ್ಬ ಸದಸ್ಯರು ಪ್ರತಿ ಸಿಟ್ಟಿಂಗ್‌ನಲ್ಲಿ ಕನಿಷ್ಠ 4 ಗಂಟೆಗಳು ಕಾರ್ಯನಿರ್ವಹಿಸತಕ್ಕದ್ದು. 
ವಾರದಲ್ಲಿ ಕನಿಷ್ಠ 1 ದಿನ ಕಾರ್ಯನಿರ್ವಹಿಸಬೇಕು. ಬಾಕಿ ಪ್ರಕರಣಗಳ ಸಂಖ್ಯೆಗಳನ್ನು ಪರಿಶೀಲಿಸಿ ಸಿಟ್ಟಿಂಗ್‌ಗಳನ್ನು ಹೆಚ್ಚಿಸಬಹುದಾಗಿದೆ. 

ಕೋರಂ ಸಮಿತಿಯ ಅಧ್ಯಕ್ಷರನ್ನು ಒಳಗೊಂಡಂತೆ 3 ಸದಸ್ಯರು ಪ್ರಕರಣಗಳ ಅಂತಿಮ ತೀರ್ಮಾನಗಳನ್ನು ಕೈಗೊಳ್ಳುವಾಗ ಇರಬೇಕಾಗುತ್ತದೆ. 
7. ಸಿಟ್ಟಿಂಗ್‌ನ್ನು ಕಡ್ಡಾಯವಾಗಿ ಜಿಲ್ಲೆಯ ಬಾಲಮಂದಿರಗಳಲ್ಲಿ ನಡೆಸಬೇಕಾಗುತ್ತದೆ. 
8. ತರಬೇತಿಯು ಕಡ್ಡಾಯ . 
9. ಪ್ರತಿ ಸಿಟ್ಟಿಂಗ್‌ಗಾಗಿ ರೂ .500/- ನ್ನು ಸಿಟ್ಟಿಂಗ್ ಫೀ ಆಗಿ ನಿಗದಿಪಡಿಸಲಾಗಿದೆ. 
10. ರಾಜ್ಯ ಸರ್ಕಾರವು ನಿಗದಿಪಡಿಸುವ ದರದಲ್ಲಿ ಪ್ರಯಾಣ ಭತ್ಯೆಯನ್ನು ನೀಡಲಾಗುತ್ತದೆ. 
11 . ಸಮಿತಿಯ ಅವಧಿಯಲ್ಲಿ ಖಾಲಿಯಾಗುವ ಸ್ಥಾನಗಳಿಗೆ ಕಾಯ್ದಿರಿಸಿರುವ ಪಟ್ಟಿಯಿಂದ ಅಥವಾ ಹೊಸದಾಗಿ ಆಯ್ಕೆ ಮಾಡುವ ಮೂಲಕ 

ಸದಸ್ಯರನ್ನು ಭರ್ತಿ ಮಾಡಲಾಗುವುದು ಹಾಗೂ ಇವರ ಅವಧಿಯು ಸಮಿತಿಯ ಅವಧಿಗೆ ಸೀಮಿತವಾಗಿರುತ್ತದೆ. 


೧ 


– 


೧ 


೮ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೨೪, ೨೦೧೧ 


೫೫೩ 


A 


A 


12. ಸಮಿತಿಯವರು ರಾಜೀನಾಮೆ ನೀಡಬೇಕಾಗಿದ್ದಲ್ಲಿ ಒಂದು ತಿಂಗಳ ಪೂರ್ವದಲ್ಲೇ ರಾಜೀನಾಮೆ ತಿಳುವಳಿಕೆಯನ್ನು ಆಯ್ಕೆ ಸಮಿತಿಯ ಸದಸ್ಯ 

ಕಾರ್ಯದರ್ಶಿ ಹಾಗೂ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ / ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿರುತ್ತದೆ. 
13. ಸಮಿತಿಯ ಸದಸ್ಯತ್ವವನ್ನು ಈ ಕೆಳಗಿನ ಕಾರಣಗಳಿಂದ ರದ್ದುಗೊಳಿಸಲು ಅವಕಾಶವಿರುತ್ತದೆ. 

ಯಾವ ಸದಸ್ಯರು: 
> ತಮ್ಮ ಅಧಿಕಾರ ದುರುಪಯೋಗ ಮಾಡಿಕೊಂಡು ದೋಷಿ ಎಂದು ಕಂಡು ಬಂದರೆ 
> ತಮ್ಮ ಬುದ್ದಿ ಸ್ಥಿಮಿತ ಕಳೆದುಕೊಂಡಲ್ಲಿ 
> ದಿವಾಳಿ ಎಂದು ಘೋಷಿಸಿದಲ್ಲಿ 

ಅಸ್ಥಿತ್ವದಲ್ಲಿರುವ ಮಕ್ಕಳಿಗೆ ಮತ್ತು ಇತರೆ ಸಂಬಂಧಿತ ಕಾಯ್ದೆಗಳಡಿ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ 

ಸಕ್ರೀಯ ರಾಜಕಾರಣದಲ್ಲಿದ್ದಲ್ಲಿ 
> ರಾಜ್ಯ ಸರ್ಕಾರದ ಗಮನಕ್ಕೆ ಸದರಿ ವ್ಯಕ್ತಿಯು ಸದಸ್ಯರಾಗಿ ಮುಂದುವರೆಯುವುದು ಅನಗತ್ಯವೆಂದು ಕಂಡುಬಂದಲ್ಲಿ ವಿಚಾರಣೆ 

ನಡೆಸಿ ಸದಸ್ಯತ್ವದಿಂದ ತೆಗೆಯಲು ಅವಕಾಶವಿರುತ್ತದೆ . 
> ನಿರಂತರವಾಗಿ ಯಾವುದೇ ಸಮಂಜಸ ಕಾರಣವಿಲ್ಲದೆ 3 ತಿಂಗಳು ಸಮಿತಿಯ ಕಲಾಪಗಳಿಗೆ ಭಾಗವಹಿಸದಿದ್ದರೆ ಹಾಗೂ 1 

ಈ ವರ್ಷದ ಒಟ್ಟು ಸಭೆಗಳಲ್ಲಿ ನಾಲ್ಕನೇ ಮೂರಕ್ಕಿಂತ ಕಡಿಮೆ ಸಭೆಗಳಿಗೆ ಹಾಜರಾಗಿದ್ದರೆ. 
14 . ಉಪ ನಿರ್ದೇಶಕರು 15 ದಿವಸಗಳಿಗೊಮ್ಮೆ ಸಮಿತಿಗೆ ಹಾಜರಾಗುತ್ತಾರೆ ಮತ್ತು ಪ್ರಕರಣಗಳ ಪರಿಶೀಲನೆ ನಡೆಸುವ ಅಧಿಕಾರ ಹೊಂದಿರುತ್ತಾರೆ . 
15. ಬಾಲನ್ಯಾಯ ಕಾಯ್ದೆ ಮತ್ತು ನಿಯಮಗಳಡಿ ಕಾರ್ಯನಿರ್ವಹಿಸತಕ್ಕದ್ದು. 
16. ಎಲ್ಲಾ ಸಮಯದಲ್ಲೂ ಮಗುವಿನ ಒಳಿತಿನ ಹಿನ್ನೆಲೆಯನ್ನು ಗಮನದಲ್ಲಿಟ್ಟುಕೊಂಡೇ ಪ್ರಕರಣಗಳನ್ನು ನಿರ್ವಹಿಸತಕ್ಕದ್ದು. 

ಖಾಸಗಿ, ಸರ್ಕಾರಿ ಅಥವಾ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಲ್ಲಿ ಅವರ ಸಂಸ್ಥೆಯ ಮುಖ್ಯಸ್ಥರುಗಳಿಂದ ಮಕ್ಕಳ ಕಲ್ಯಾಣ 

ಸಮಿತಿಯಲ್ಲಿ ಕಾರ್ಯನಿರ್ವಹಿಸಲು ಅನುಮತಿ ಪತ್ರವನ್ನು ಪಡೆದು ಸಲ್ಲಿಸತಕ್ಕದ್ದು. 
ಸದಸ್ಯರು ಪಾಲಿಸಬೇಕಾದ ನಡವಳಿಕೆಗಳು : 

1. ಮಕ್ಕಳೊಡನೆ ಸಂಭಾಷಿಸುವಾಗ ಅಥವಾ ಸಮಿತಿಯ ಸಿಟ್ಟಿಂಗ್ ಸಂದರ್ಭಗಳಲ್ಲಿ ಅಥವಾ ಸಂಸ್ಥೆಗಳಿಗೆ ಭೇಟಿ ನೀಡಿದ ಸಂದರ್ಭಗಳಲ್ಲಿ 

ಅಸಭ್ಯವಾದ ಮಾತುಗಳು | ಸಂಜ್ಞೆಗಳನ್ನು ಬಳಸತಕ್ಕದ್ದಲ್ಲ. 
2. ಸಿಟ್ಟಿಂಗ್ ಸಂದರ್ಭದ ಹೊರತುಪಡಿಸಿ ಬೇರೆ ಸಮಯದಲ್ಲಿ ಅಧೀಕ್ಷಕರ ಅನುಮತಿ ಇಲ್ಲದೆ ಸಂಸ್ಥೆಗಳಿಗೆ ಭೇಟಿ ನೀಡತಕ್ಕದ್ದಲ್ಲ. 
3. ಮಕ್ಕಳನ್ನು ಅವರುಗಳ ಜಾತಿ, ಧರ್ಮ, ಲಿಂಗ, ವರ್ಣ ಮತ್ತು ಪ್ರಭೇದಗಳನ್ನು ಆಧರಿಸಿ ಭೇದ ತೋರಬಾರದು. 
4. ಅಂಗವಿಕಲತೆ ಅಥವಾ ಅಡ್ಡ ಹೆಸರನ್ನು ಗುರುತಿಸಿ ಕರೆಯಬಾರದು. 

ಎಸ್.ಎನ್. ಕೃಷ್ಣಕುಮಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 1 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ . 
ಅನುಬಂಧ - 2 
( ಆದೇಶ ಸಂ : ಮಮಇ 206 ಮಭಾಬ 2010, ಬೆಂಗಳೂರು, ದಿನಾಂಕ: 13.10. 2010 ) 


bb 


ಪದನಾಮ 


*)2 


ಅಧ್ಯಕ್ಷರು 


ಸದಸ್ಯರು 
ಸದಸ್ಯರು 


ಸದಸ್ಯರು 


ಜಿಲ್ಲೆಯ ಹೆಸರು ನಾಮನಿರ್ದೇಶನ ಮಾಡಿದ ಅಧ್ಯಕ್ಷರು ಮತ್ತು ಸದಸ್ಯರುಗಳ ಹೆಸರು ಮತ್ತು ವಿಳಾಸ 

- ಶ್ರೀ / ಶ್ರೀಮತಿ 
ರಾಧಾ ಶ್ರೀನಿವಾಸ್ ಮೂರ್ತಿ ಸಿ -301, ಕಾಸ ಆನ್ಸಲ್ ಅಪಾರ್ಟ್‌ಮೆಂಟ್ಸ್, 

ಬನ್ನೇರುಗಟ್ಟ ರೋಡ್, ಬೆಂಗಳೂರು 
ಮಹೇಶಯ್ಯ ಎಂ . ಬಿ . # 49 , ಎಸ್ . ಓ .ಎಸ್ ಬಾಲಗ್ರಾಮ , ಬೆಂಗಳೂರು 

ಪಿ .ಎನ್ . ಬಸವರಾಜು, # 44, 3ನೇ ಅಡ್ಡರಸ್ತೆ, ಸರಸ್ವತಿ ಪುರಂ, 
ಬೆಂಗಳೂರು ( ನಗರ) 

ಅಲಸೂರು, ಬೆಂಗಳೂರು 
ಮಕ್ಕಳ ಕಲ್ಯಾಣ ಸಮಿತಿ| ಉಷಾ ವಿ . ಜಿ. 

# 34, ಅಪ್ಪಾ, ನಮ್ಮನೆ, ಅನ್ನಸಂದ್ರ ಪಾಳ್ಯ , 
ಗಂಡು ಮಕ್ಕಳಿಗಾಗಿ:1 

ಹೆಚ್ . ಎ .ಎಲ್., ಬೆಂಗಳೂರು 
ವಿಜಯಕುಮಾರ್ ಬಿ . 

ಸ್ಪ್ಯಾಡ್, ಪ್ಲಾಟ್ ಸಂ . 1ಬಿ , ಓರಿಯಂಟ್ 
ಮೇನರ್ 15 , ಹೈ ಬೀದಿ, ಐ. ಟಿ. ಸಿ 
ಇನ್‌ಫೋಟೆನ್ ಪಾರ್ಕ್ ಎದುರು, ಕುಕ್‌ಟೌನ್ , 

ಬೆಂಗಳೂರು 
ಮೀನಾ ಕೆ. ಜೈನ್ 

# 1364 , 2ನೇ ಮಹಡಿ, 4ನೇ ಅಡ್ಡರಸ್ತೆ , 
1ನೇ ಸ್ಟೇಜ್, 2ನೇ ಹಂತ , 

ಚಂದ್ರಾಲೇಔಟ್, ಬೆಂಗಳೂರು 
ಜೆಸ್ಟಿಂತಾ ಲೋಬೋ , ನವಜೀವನ , ನಂ 257, 1ನೇ ಮುಖ್ಯ ರಸ್ತೆ, 
1ಅ | ಮಕ್ಕಳ ಕಲ್ಯಾಣ ಸಮಿತಿ 

ಚಾಮರಾಜಪೇಟೆ, ಬೆಂಗಳೂರು 


ಸದಸ್ಯರು 


ಅಧ್ಯಕ್ಷರು 


ಸದಸ್ಯರು 


೫೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪ , ೨೦೧೧ 


ಭಾಗ - ೧ 


ಶಿವಮಲ್ಲು, 


ಹೆಣ್ಣು ಮಕ್ಕಳಿಗಾಗಿ : 2 | ಅನುಪಮ ದಿನೇಶ್ ಹೆಗಡೆ, | # 89 , ಮೊದಲನೇ ಮಹಡಿ, 12ನೇ ಮುಖ್ಯರಸ್ತೆ, ಸದಸ್ಯರು 

23ನೇ ಅಡ್ಡ ರಸ್ತೆ, 3ನೇ ಬ್ಲಾಕ್ ಪೂರ್ವ, 

ಜಯನಗರ , ಬೆಂಗಳೂರು 
ವಿಶಾಲಾಕ್ಷಿ ಟಿ.ಎಸ್., ನಂ .3138 , ಗಾಯಿತ್ರಿ ನಗರ , 2ನೇ ಅಡ್ಡರಸ್ತೆ, | ಸದಸ್ಯರು 

ಬೆಂಗಳೂರು. 
ಬಾಸ್ಕೋ ಯುವೋದಯ, ನಂ . 91, ಬಿ ಬೀದಿ, ಸದಸ್ಯರು 

6ನೇ ಅಡ್ಡರಸ್ತೆ , ಗಾಂಧಿನಗರ , ಬೆಂಗಳೂರು 
ಅಲಿಸ್ ಅಲೋಷಿಯಸ್ , # 80, 2ನೇ ಮೈನ್, ಬಿ. ಡಿ .ಎಸ್ ಗಾರ್ಡನ್ , ಅಧ್ಯಕ್ಷರು 

ಗೆದ್ದಲಹಳ್ಳಿ, ಕೊತ್ತನೂರು ಪೊಸ್ಟ್, ಬೆಂಗಳೂರು 
ಜೆ. ನಾಗೇಂದ್ರ 

# 138, ಎಸ್. ಬಿ. ಎಂ . ಕಾಲೋನಿ, 2ನೇ ಅಡ್ಡರಸ್ತೆ, ಸದಸ್ಯರು 

5ನೇ ಮುಖ್ಯ ರಸ್ತೆ, ಆನಂದನಗರ, ಬೆಂಗಳೂರು 
2 . ಬೆಂಗಳೂರು ಸಿದ್ದರಾಜು ಜೆ. 

ನಂ .551, 2ನೇ ಬಿ ಅಡ್ಡರಸ್ತೆ, 3ನೇ ಹಂತ, ಸದಸ್ಯರು 
ಗ್ರಾಮಾಂತರ 

3ನೇ ಘಟ್ಟ, 6ನೇ ಮುಖ್ಯ ರಸ್ತೆ, 

ಬಸವೇಶ್ವರ ನಗರ , ಬೆಂಗಳೂರು 
ಕೆ.ಎಸ್. ಸಿದ್ದೇಗೌಡ ಬಿನ್ ಲೇಟ್:ಶಂಭಯ್ಯ , ಶ್ಯಾಸಾಪುರ ಗ್ರಾಮ ಮತ್ತು ಸದಸ್ಯರು 

ಅಂಚೆ, ಕುಡಗಲ್ ಹೋಬಳಿ, ರಾಮನಗರ( ತಾ ), 

ರಾಮನಗರ ಜಿಲ್ಲೆ 
ರಾಮಚಂದ್ರಪ್ಪ ಹೆಚ್ . ಟಿ. ಶ್ರೀ ವೆಂಕಟೇಶ್ವರ ನಿಲಯ , ನಂ .1, 8ನೇ ಅಡ್ಡರಸ್ತೆ, ಸದಸ್ಯರು 

ವಿ.ವಿ . ಎಕ್ಸ್ಟೆನ್ಸನ್, ಕಾಲೇಜು ರಸ್ತೆ, ಹೊಸಕೋಟೆ, 

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
ಡಾ . ಎಸ್ . ವಿ . ಪಂಚಮುಖಿ ಸೆಕ್ಟರ್ ನಂ -54, ಫ್ಲಾಟ್ ನಂ . 76 ಇ, 

ಅಧ್ಯಕ್ಷರು 
ನವನಗರ , ಬಾಗಲಕೋಟೆ 
ರೂಪ ನೀಲಕಂಠ ಘಂಟಿ, ವಕೀಲರು, ಘಂಟಿ ಬಿಲ್ಡಿಂಗ್, 

ಸದಸ್ಯರು 
ಎಕ್ಸ್‌ಟೆನ್‌ಷನ್ ಏರಿಯಾ, ಬಾಗಲಕೋಟೆ 
ಮಂಜುಳಾ ಯೋಗೇಂದ್ರ ಸ್ವಯಂ ಸೇವಾ ಅಭಿವೃದ್ಧಿ ಸಂಸ್ಥೆ ( ರಿ), 

ಸದಸ್ಯರು 
3 | ಬಾಗಲಕೋಟೆ ಜೋಶಿ 

ಕಮತಗಿ, ಬಸರಿಕಟ್ಟೆ ರೋಡ್, ಬಾಗಲಕೋಟೆ 
ಶಾರದಾ ಅಂದಾನಪ್ಪ ಬದಾಮಿ ವಕೀಲರು, ಕೌಟುಂಬಿಕ ಸಲಹೆಗಾರರು, | ಸದಸ್ಯರು 

ದಾನೇಶ್ವರಿ ನಿಲಯ , 8ನೇ ರೋಡ್, 

ವಿದ್ಯಾಗಿರಿ, ಬಾಗಲಕೋಟೆ 
ಅಂತೋನಿಯಪ್ಪ 

ಎಂ . ಡಿ. ಜಿ - 2, ನಂ .28, ಹೌಸಿಂಗ್ ಕಾಲೋನಿ ಸದಸ್ಯರು 
ಮಂಜೂರುರೋಡ್, ಮುಧೋಳ್, 

ಬಾಗಲಕೋಟೆ ಜಿಲ್ಲೆ 
ಮರಿಯಾ ಜಾಯ್ಲಿನ್ , “ಕಾರ್ಮೆಲ್ ನಿವಾಸ ” ದೇವಲಾಪುರ ರೋಡ್,| ಅಧ್ಯಕ್ಷರು 

ಬೈಲಹೊಂಗಲ , ಬೆಳಗಾಂ 
ನಂದಕಿಶೋರ್ ಗೌಡರ ಬಡಿಗೇರ ಬೀದಿ, ಹುಕ್ಕೇರಿ, ಬೆಳಗಾಂ ಜಿಲ್ಲೆ 

ಸದಸ್ಯರು 
ನಂದ ಎಂ .ನಾಯಕರ್ | # 362 , ಗಾಂಧೀಗಲ್ಲಿ, ಬಸವಣ ಕುಡಚಿ, ಬೆಳಗಾವಿ | ಸದಸ್ಯರು 
ಶೈಲಜಾ ಬಿ . ಕುರುಬೇಟ್ ಯುನೈಟೆಡ್ ಸಮಾಜ ಕಲ್ಯಾಣ ಸಂಸ್ಥೆ , 

ಸದಸ್ಯರು 
4 | ಬೆಳಗಾಂ 

ಶ್ರೀ ಶಾರದಾ ಮಾತಾ ಸ್ವಾಧಾರ ಕೇಂದ್ರ, 
ಗೋವರ್ಧನ ಬಿಲ್ಲಿಂಗ್ ಎ . ಪಿ . ಎಂ .ಸಿ. ರೋಡ್, 

ಸಂಗಮೇಶ್ವರ ನಗರ, ಬೆಳಗಾಂ 
ಸುನಂದ ಶಿ.ಕಾಮೊಳ್ಳಿಮಠ ಕೇರಾಫ್, ಯು . ಹೆಚ್ . ಹಿರೇಮರ್, 

ಸದಸ್ಯರು 
ಟಾಡ್ಕರ್ ಬಿಲ್ಡಿಂಗ್, ವಿನಾಯಕ ನಗರ , 

ಹಿಂಡಲ್ಲ ರೋಡ್, ಬೆಳಗಾಂ 
ಪೀರ್ ಮೊಹಮದ್ , ಬಿ ವಕೀಲರು, ಎಂ . ಆರ್‌. ಮಂಜಿಲ್, 

ಅಧ್ಯಕ್ಷರು 
6ನೇ ಕ್ರಾಸ್ , ಹುಸೇನ್‌ನಗರ , ಬಳ್ಳಾರಿ 
ಎಂ . ಪ್ರೇಮಲತಾ 

# 120 / 7, ಸಾರಂಗಂ ಕಾಂಪೌಂಡ್ , 3ನೇ ಕ್ರಾಸ್ , | ಸದಸ್ಯರು 

ಸತ್ಯನಾರಾಯಣ ಪೇಟೆ, ಬಳ್ಳಾರಿ 
ಬಳ್ಳಾರಿ ಹೆಚ್ .ವೀರಶೇಖರ ವಕೀಲರು, ಚಾಗನೂರು ಗ್ರಾಮ , ಹಗರಿ ಪೋಸ್ಟ್, | ಸದಸ್ಯರು 

ಬಳ್ಳಾರಿ ಜಿಲ್ಲೆ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೪, ೨೦೧೧ 


೫೫೫ 


ಆರ್ . ಯಶೋದ 


ಸದಸ್ಯರು 


ಕೋಂ ರಾಜಗೋಪಾಲ್ , 18 /60, 3ನೇ ಕ್ರಾಸ್ , 
ಪಾರ್ವತಿನಗರ , ಬಳ್ಳಾರಿ 
ಪ್ಲಾಟ್ ನಂ .405 , ಕಪಗಲ್ ರೋಡ್, ಬಳ್ಳಾರಿ 


ಸದಸ್ಯರು 


ಜಿ. ಪದ್ವಿನಿ ಜಿ. ವಿ . ಆರ್ 
ಮೂರ್ತಿ 
ಮಾಣಿಕ ರಾವ್ ಬಾಲ್ಕಿ 


ಅಧ್ಯಕ್ಷರು 


ಬಜರಂಗ ಲೋಹಾರ್ 


ಸದಸ್ಯರು 


6 


| 


ಬೀದರ್‌ 


ರಮೇಶ್ ಅಂಬುಲಕರ್‌ 
ವೈಜಿನಾಥ್ ಹಿರೇಮಠ 


ಸದಸ್ಯರು 
ಸದಸ್ಯರು 


ಸದಸ್ಯರು 
ಅಧ್ಯಕ್ಷರು 


ಶ್ರೀನಿವಾಸ ಕರಾಟೆ 
ವಾಸುದೇವ ಎಸ್ . 
ತೋಳಬಂದಿ 
ಜೆರಾಲ್ಡ್ ಡಿಸೋಜಾ 


ಸದಸ್ಯರು 


ಬಿಜಾಪುರ 


ವನಿತಾ ಎಸ್ . ತೊರವಿ 


ಸದಸ್ಯರು 


ಲಲಿತಾ ಪಿ.ಶೆಟ್ಟರ್ 
ಶ್ರೀಧರ್ ಗೋವಿಂದರಾವ್ 
ಕುಲಕರ್ಣಿ 


ಸದಸ್ಯರು 
ಸದಸ್ಯರು 


ಬಿ .ಲೋಚನ 
ಚಂದ್ರನಾಯಕ್ ಕೆ.ಹೆಚ್. 


ಅಧ್ಯಕ್ಷರು 
ಸದಸ್ಯರು 


ಸಿದ್ದಾರ್ಥ ಕಲಾ ಮತ್ತು ವಾಣಿಜ್ಯ ಪದವಿ 
ಮಹಾ ವಿದ್ಯಾಲಯ, ಜನವಾಡ ರಸ್ತೆ , ಬೀದರ್ 
ಕೆ/ ಆ ರಮೇಶ ಹುಡಗಿ, ವಕೀಲರು, 
ಇಂದಿರಾ ಮಾರ್ಕೆಟ್ ಕಾಂಪ್ಲೆಕ್ಸ್ , 
ಹಳೆ ಬಸ್ ಸ್ಟಾಂಡ್ ಹತ್ತಿರ , ಬೀದರ್ 
16 - 1 - 292 , ಕೈಲಾಸನಗರ, ಮನ್ನಳ್ಳಿ ರಸ್ತೆ, ಬೀದರ್ 
# 9 - 12 - 365/ ಎ , ಮೈಲೂರ ರಸ್ತೆ, 
ವಿದ್ಯಾನಗರ ಕಾಲೋನಿ, ಬೀದರ್‌ 
ಜನವಾಡ ತಾ , ಬೀದರ್ 
ನೀಲಾಂಭಿಕ ನಿವಾಸ, 
ಶಾಂತಿನಗರ, ಬಿಜಾಪುರ 
ಸಿ. ಎನ್.ಎಫ್. ಇ ,54, ಮುಕುಂದನಗರ, 
ಸೇಷನ್ ರೋಡ್, ಬಿಜಾಪುರ 
| ಗ್ಯಾನಿ ಪ್ಲಾಟ್, ಗಣೇಶ್‌ ಗುಡಿ ಹತ್ತಿರ 
ಸೇಷನ್ ರಸ್ತೆ, ಬಿಜಾಪುರ 
ಕಾಸಗೇರಿಗಲ್ಲಿ , ಭಾಗಿರಥಿ ನಿವಾಸ, ಬಿಜಾಪುರ 
ಚಿದಂಬರ ನಗರ, ಇಬ್ರಾಹಿಂಪೂರ ಹತ್ತಿರ, 
ಬಾಗೇವಾಡಿರಸ್ತೆ, ಎನ್. ಹೆಚ್ - 13, 
ರಿಂಗ್ ರಸ್ತೆ ಹತ್ತಿರ, ಬಿಜಾಪುರ 
ಶಂಕರಪುರ 2ನೇ ಕ್ರಾಸ್ , ಚಾಮರಾಜನಗರ 
ಸಿಂಗನಪುರ, ಕಣೇಗಾಲ ಅಂಚೆ, 
ಚಾಮರಾಜನಗರ ತಾಲ್ಲೂಕು 
ಕೋಂ ವಿಶ್ವನಾಥ್, ಎಸ್.ಆರ್.ಎಸ್ ಕಟ್ಟಡ, 
ದೇವಾಂಗ 3ನೇ ಬೀದಿ, ಚಾಮರಾಜನಗರ 
# 214 , ಎಲ್. ಐ . ಸಿ. ಕಾಲೋನಿ, 
ಶ್ರೀರಾಮಪುರ, 2ನೇ ಅಡ್ಡರಸ್ತೆ , ಮೈಸೂರು, 
ಚಾಮರಾಜನಗರ ಜಿಲ್ಲೆ. 
ಮಲ್ಲಯ್ಯನಪುರ , ಉತ್ತುವಳ್ಳಿ ಅಂಚೆ, 
ಚಾಮರಾಜನಗರ 
ಕಾಳಿದಾಸನಗರ, ವಸವನಹಳ್ಳಿ, ಚಿಕ್ಕಮಗಳೂರು 
ಬಿಳೇಕಲ್ಲು, ಜ್ಯೋತನಗರ ಅಂಚೆ, 
ಚಿಕ್ಕಮಗಳೂರು| 
ಸೋಮೇಶ್ವರ ನಿಲಯ , ಟಿ. ಬಿ . ರಸ್ತೆ, 
ಕಡೂರು, ಚಿಕ್ಕಮಗಳೂರು 
ನ್ಯಾಯವಾದಿಗಳು, ರಂಗಣ್ಣನ ಛತ್ರದ ಎದುರು, 
ಬಸವನಹಳ್ಳಿ , ಚಿಕ್ಕಮಗಳೂರು 
ಸಂಕಣ್ಣನ ಬೀದಿ, ತರೀಕೆರೆ, 
ಚಿಕ್ಕಮಗಳೂರು ಜಿಲ್ಲೆ 
# 14 , 1ನೇ ಮುಖ್ಯ ರಸ್ತೆ , ಸರಸ್ವತಿಪುರಂ ರಸ್ತೆ 
ಬೈಪಾಸ್ ಸರ್ಕಲ್, ಚಿತ್ರದುರ್ಗ 
ರೀಡರ್ ಇನ್ಲಾ, ನಂ .1000 , 
ದೊಡ್ಡಪೇಟೆ, ರಂಗಯ್ಯನಬಾಗಿಲು ಹತ್ತಿರ, 
ಚಿತ್ರದುರ್ಗ 


ಮಮತ ಬಿ . 


| ಸದಸ್ಯರು 


8 


| 


ಚಾಮರಾಜನಗರ 


ಹೆಚ್.ಹೇಮಾವತಮ್ಮ 


ಸದಸ್ಯರು 


ನಟರಾಜು ಎಂ . 


ಸದಸ್ಯರು 


ಮಮತ, ಡಿ . ಎಸ್ 


ಅಧ್ಯಕ್ಷರು 
ಸದಸ್ಯರು 


ಜಗದೀಶ್ ಬಿ . ಆರ್ 


ಕೆ. ಬಿ .ಸೋಮೇಶ್ 


ಸದಸ್ಯರು 


ಚಿಕ್ಕಮಗಳೂರು 


ನಟರಾಜ್ ಹೆಚ್ . ಸಿ 


ಸದಸ್ಯರು 


ಸುರೇಶ್ಚಂದ್ರ, ಎಸ್ 


ಸದಸ್ಯರು 


10 | 


ಚಿತ್ರದುರ್ಗ 


ಡಿ . ಕೆ ಶೀಲಾ 


ಅಧ್ಯಕ್ಷರು 


ಸುಮನ ಎಸ್ . ಅಂಗಡಿ 


| ಸದಸ್ಯರು 


೫೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪ , ೨೦೧೧ 


ಭಾಗ - ೧ 


11 


|| ಧಾರವಾಡ 


12 | ದಾವಣಗೆರೆ 


ಎಸ್ . ಬಿ . ಶಿವಕುಮಾರ್‌ ಉಪನ್ಯಾಸಕರು, ಬಸವಶ್ರೀ , 

ಸದಸ್ಯರು 
# 45 , ಜೋಗಿಮಟ್ಟಿ ರಸ್ತೆ , 6ನೇ ಕ್ರಾಸ್ , 

ಚಿತ್ರದುರ್ಗ 
ಎಸ್ . ಶೇಷಾದ್ರಿ ವಕೀಲರು, ಪ್ರಧಾನರಸ್ತೆ , ಹಿರಿಯೂರು 

ಸದಸ್ಯರು 
ಚಿತ್ರದುರ್ಗ ಜಿಲ್ಲೆ 
ಮಧುಕರ್ . ಎಸ್ . ವಕೀಲರು, “ದ್ಯಾಮಲಂಬ ನಿಲಯ ”, 

ಸದಸ್ಯರು 
ಜೋಗಿಮಟ್ಟಿ ರಸ್ತೆ , 5ನೇ ಕ್ರಾಸ್ , 
ಪಟ್ಟದ ಪರಮೇಶ್ವರಿ ಸ್ಕೂಲ್ ಹಿಂಭಾಗ, 

ಚಿತ್ರದುರ್ಗ 
ಡಾ: ಶಂಕರ್ ಆರ್ ಲಮಾಣಿ | ಕೇರ್ ಆಫ್ ಎಸ್. ಬಿ.ಶಿಂಧ, # 27, 2ನೇ ಕ್ರಾಸ್, | ಅಧ್ಯಕ್ಷರು 

ಜಯನಗರ, ಧಾರವಾಡ 
ಸಿ. ರೆಜಿನಾ ಐರಿನ್ ಡಿಸಿಲ್ವಾ ಶಾಂತಿ ಪ್ರಗತಿ ಕೇಂದ್ರ, ನಿರ್ಮಲ ನಗರ , ಧಾರವಾಡ | ಸದಸ್ಯರು 
ಮಂಜುನಾಥ ನಾಗಪ್ಪ ನಂ . 42 / 87, ನೆಹರುನಗರ, ಗೋಕುಲ ರೋಡ್, ಸದಸ್ಯರು 
ಸಣ್ಣಿಂಗಣ್ಣನವರ್ 

ಹುಬ್ಬಳ್ಳಿ 
ರುದ್ರಗೌಡ ಯಲ್ಲಪ್ಪಗೌಡ ಹೊಸ ಓಣಿ, ಗುಲಗಂಜಿಕೊಪ್ಪ, 

ಸದಸ್ಯರು 
ಶಿರೂರ 

ಧಾರವಾಡ 
ಡಾ : ಪೂರ್ಣಿಮ ಅಶೋಕ ಕೇರ್ ಆಫ್ ಗೌರೋಜಿ ಕ್ಲಿನಿಕ್ , ಸಿ /li82 , | ಸದಸ್ಯರು 
ಗೌರೋಜಿ, 

ರಾಮನಗರ , 1ನೇ ಮೇನ್, ಎನ್. ಟಿ. ಟಿ.ಎಫ್ ಹತ್ತಿರ, 

ಧಾರವಾಡ 
ಕುರಿಯಾ ಕೊಸ್ ಎನ್ . ಯು . ಡಾನ್ ಬಾಸ್ಕೋ ಬಾಲಕಾರ್ಮಿಕರ ಮಿಷನ್, ಅಧ್ಯಕ್ಷರು 

ಮೊದಲನೇ ಮುಖ್ಯ ರಸ್ತೆ, ವಿಜಯನಗರ 

ಬಡಾವಣೆ, ಕೊಂಡಜ್ಜಿ ರಸ್ತೆ, ದಾವಣಗೆರೆ 
ಡಾ : ಎ . ನಾಗರಾಜಚಾರಿ # 3682 / ಎ -58 , “ ಗಾಯಿತ್ರಿ ಕೃಪ”, 7ನೇ ಕ್ರಾಸ್ , 

ಸದಸ್ಯರು 
1ನೇ ಮೈನ್, ತರಳಬಾಳುನಗರ , ದಾವಣಗೆರೆ 
ವಸಂತ ಕುಮಾರಿ ಐ ಶ್ರೀ ಜಯದೇವ ಕಾಂಪ್ಲೆಕ್ಸ್ , ಬೆಳುಂದಿ ಸ್ಪೀಟ್, ಸದಸ್ಯರು 

ದಾವಣಗೆರೆ 
ಕೆ . ಎನ್ .ಶಿವಕುಮಾರ್ # 692 /4, ಕೊಟ್ರೇಶ್ ನಿವಾಸ, ಎಸ್. ಬಿ. ಎಂ , | ಸದಸ್ಯರು 

1ನೇ ಕ್ರಾಸ್, ನಿಟ್ಟುವಳ್ಳಿ ನ್ಯೂ ಎಕ್ಸ್ಟೆನ್‌ಷನ್ , 

ಲೆನಿನ್ ನಗರ 2ನೇ ಸ್ಟೇಜ್, ದಾವಣಗೆರೆ 
ಎಸ್ . ಎಂ .ಶಿವಾನಂದ ಸ್ವಾಮಿ | # 1966/98, :ಶಿವಗಂಗಾ”, “ಎ ” ಬ್ಲಾಕ್ ಸದಸ್ಯರು 

ಎಸ್.ಎಸ್. ಲೇ ಔಟ್, ದಾವಣಗೆರೆ 
೧. ಗೊಣೆಣ್ಣನವರ್ ಕೇರ್ ಆಫ್ ಒಡೆಯರ್ ಬಿಲ್ಡಿಂಗ್, ವಿವೇಕಾನಂದ| ಅಧ್ಯಕ್ಷರು 

ನಗರ, ಗದಗ್ ಜಿಲ್ಲೆ 
ಸುದೀರ ಸಿಂಹ ಆರ್ ಸಿ. ಡಿ. ಒ ಜೈನ್ ಶಾಲೆ ಹತ್ತಿರ , 

ಸದಸ್ಯರು 
ಘೋರ್ಪಡೆ 

ರಾಜೋಟೇಶ್ವರ ನಗರ , ಗದಗ್ 
ಸುಮಿತ್ರ ಬಸಪ್ಪ ಶ್ರೀಗಿರಿ | “ಸಂಗಮೇಶ್ವರ ಕೃಪಾ” ಜೆ. ಟಿ.ಕಾಲೇಜರೋಡ್, ಸದಸ್ಯರು 

ಗದಗ್ 
ಗುರುಲಿಂಗಯ್ಯ ಚನ್ನಬಸಯ್ಯ ರಾಜಾಜಿ ಮುಖ್ಯ ರಸ್ತೆ, 2ನೇ ಅಡ್ಡರಸ್ತೆ, 

ಸದಸ್ಯರು 
ರೇ 

ಬೆಟಗೇರಿ, ಗದಗ 
ಸುಮಿತ್ರಾ ಸಿದ್ದಪ್ಪ ಬಾವಿಕಟ್ಟೆ ಕೇರಾಫ್ - ಎಂ . ಜೋಗಿನ, ಒಕ್ಕಲಗೇರಿ, ಸದಸ್ಯರು 

ಕುಂಬಾರ ಓಣಿ, ಗದಗ್ 
ಆನಂದ್ ಮಾರ್ಗದರ್ಶಿ ಸಂಸ್ಥೆ, ಕೆ. ಪಿ. ಟಿ. ಸಿ.ಎಲ್ 

ಅಧ್ಯಕ್ಷರು 
( ಕೆ. ಇ. ಬಿ) ವಸತಿ ಗೃಹ, ತಾರಾ ಫೈಲ್, ಗುಲ್ಬರ್ಗಾ 
ಐರಿನ್ ಥೆರೆಜ್ ಲೋಬೊ ದೀಪಾಲಯ, ಡಿ - 104 ನಿವ್ಷನ್ ಗ್ರಿಂಲಾ ಸದಸ್ಯರು 

ಅಪಾರ್ಟ್‌ಮೆಂಟ್ , ಸಂತೋಷ ಕಾಲೋನಿ, 

ಗುಲ್ಬರ್ಗಾ 
ಪ್ರೋಲಿಂಗರಾಜ ಎಂ # 3 - 335, ಗಾಜೀಪುರ ( ಚಕ್ರಕಟ), 

ಸದಸ್ಯರು 
ಕೋಣನ್‌ಕರ್‌ 

ಗುಲ್ಬರ್ಗಾ 
| ಸೂರ್ಯ ಕಾಂತ. ಎಮ್.ಹೆಚ್ | # ಇ - 1 - 418313 , 14ನೇ ಕ್ರಾಸ್ , ಕೆ. ಇ . ಬಿ ರಸ್ತೆ, | ಸದಸ್ಯರು 


13 | ಗದಗ 


14 | ಗುಲ್ಬರ್ಗಾ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 


೫೫೭ 


ಮಲ್ಲಿಕಾರ್ಜುನ ವೀರಣ್ಣ 
ದುತ್ತರಗಾಂವ್ 
ಎಂ . ಎಸ್ . ಮಧುರ 


ಅಧ್ಯಕ್ಷರು 


ಅನಿಲ್ ಕ್ರಿಸ್ಟೋಫರ್ , 


15 | ಹಾಸನ 


ಜಿ . ಡಿ .ರಮಾಕಾಂತ, 


ದೇವರಾಜು 


ಡಾ : ಎ . ವಾಣಿ ನಾಗೇಶ 


ಡಾ : ರಾಜಕುಮಾರ 
ಎನ್ . ಮರೋಳ 
ಗೀತಾ ವಿ .ಪೂಜಾರ 
ಕರಿಬಸಪ್ಪ ಲಕ್ಷ್ಮಪ್ಪ 
ಅಂಗರಗಟ್ಟಿ 
ಮೈತ್ರಾ ಶಿವಪ್ಪ ಹದಡಿ 


16 | ಹಾವೇರಿ 


ಅರವಿಂದ ವೀರಭದ್ರಪ್ಪ 
ಕಾಳಪ್ಪನವರ್ 
ಡಾ : ಎಸ್ . ಎಂ . ಕಾವೇರಪ್ಪ 


ತಾರಾ ಫೈಲ್, ಗುಲ್ಬರ್ಗಾ ಜಿಲ್ಲೆ 
# 134 /17 , ಜಾಧವ ಲೇಔಟ್ , ಬಿದ್ದಾಪುರ ಸದಸ್ಯರು 
ಕಾಲೋನಿ, ಗುಲ್ಬರ್ಗಾ 
ಕೋಂ ಗಿರಿಗೌಡ ಕೇರ್‌ಆಫ್ ಗ್ಯಾಸ್ 
ಸತೀಶ್, ವಿಜಯನಗರ ಬಡಾವಣೆ, 
ರೇಷ್ಮೆ ಇಲಾಖೆ ಹತ್ತಿರ , 
ಸಕಲೇಶಪುರ ರಸ್ತೆ, ಹಾಸನ 
ಇ.ಡಬ್ಲೂ .ಎಸ್ - 779 

ಸದಸ್ಯರು 
ಕೆ . ಹೆಚ್. ಬಿ .ಕುವೆಂಪುನಗರ, ಹಾಸನ 
ಪ್ರೇಮ ನಿಲಯ, ದೇವರಾಜ ಅರಸ್ ರಸ್ತೆ , ಸದಸ್ಯರು 
ವಿದ್ಯಾನಗರ, ಹಾಸನ 
ಎನ್‌ಸಿಸಿ ಆಫೀಸ್ ಹತ್ತಿರ, ಹೇಮಂತ್ ಡ್ರೆಸ್ ಸದಸ್ಯರು 
ಮೇಕರ್ ಪಕ್ಕ , ಕಾಲೇಜು ರಸ್ತೆ, ಹಾಸನ 
“ನವ”, ಕಿವಿ ಮೂಗು, ಗಂಟಲು ಮತ್ತು 

ಸದಸ್ಯರು 
ದಂತ ಚಿಕಿತ್ಸಾ ಕೇಂದ್ರ, ಆರ್. ಸಿ.ರಸ್ತೆ, ಹಾಸನ 
ಶಿವಜ್ಯೋತಿ ಮಕ್ಕಳ ಆರೋಗ್ಯ ಸಂಸ್ಥೆ , 

ಅಧ್ಯಕ್ಷರು 
ಹೆಗ್ಗೆರಿರೋಡ್, ಹಾವೇರಿ 
ಮಲಗುಂದ, ಕಲ್ಲಾಪುರ, ಷೋ ಹಾನಗಲ್, ಹಾವೇರಿ| ಸದಸ್ಯರು 
ವಿದ್ಯಾನಗರ, 3ನೇ ರಸ್ತೆ, ಮುನ್ಸಿಪಲ್ 

ಸದಸ್ಯರು 
ಹೈಸ್ಕೂಲ್ ರಸ್ತೆ, ಹಾವೇರಿ 
ಗಾಂಜಿಗಲ್ಲಿ ಕೋಟೆ, ರಾಣಿಬೆನ್ನೂರು ತಾಲ್ಲೂಕು, | ಸದಸ್ಯರು 
ಹಾವೇರಿ 
ಬಿ ” ಬ್ಲಾಕ್ , 3ನೇ ಮುಖ್ಯ ರಸ್ತೆ , 

ಸದಸ್ಯರು 
ವಿದ್ಯಾನಗರ, ಹಾವೇರಿ | 
ಹಳೆ ತಾಲ್ಲೂಕು, ನಾಪೋಕ್ಲು ಅಂಚೆ, 

ಅಧ್ಯಕ್ಷರು 
ಕೊಡಗು ಜಿಲ್ಲೆ 
ಮದೆಮಹೇಶ್ವರ ಪದವಿ ಪೂರ್ವ ಕಾಲೇಜು, ಸದಸ್ಯರು 
ಮದೆ ಮಡಕೇರಿ, ಕೊಡಗು 
ನಾಕೂರು ಗ್ರಾಮ ಕಾನ್‌ಬೈಲ್ ಅಂಚೆ, 

ಸದಸ್ಯರು 
ಸುಂಟಿಕೊಪ್ಪ, ಕೊಡಗು 
ಪಿ.ಬಿ . 26 , ಮರ್ನಾಡ್ ಅಂಚೆ ಕೊಡಗು 

ಸದಸ್ಯರು 
ರಂಗನಾಥನ್ ಕಾಂಪೌಂಡ್, 3ನೇ ಬ್ಲಾಕ್ , ಅಧ್ಯಕ್ಷರು 
ರಾಬರ್ಟ್‌ಸನ್‌ಪೇಟ್, ಕೆ. ಜಿ .ಎಫ್ , ಕೋಲಾರ 
1055 , 3ನೇ ಕ್ರಾಸ್ , ಹೊಸ ಬಡಾವಣೆ, | ಸದಸ್ಯರು 
ಮಹಿಳಾ ಕಾಲೇಜು ಹಿಂಭಾಗ , ಕೋಲಾರ 
“ಶ್ರೀರಾಮ ನಿಲಯ ” ವೈಶ್ಯಾ ಬ್ಯಾಂಕ್ ಬಳಿ , ಸದಸ್ಯರು 
ದೊಡ್ಡಪೇಟೆ, ಕೋಲಾರ | 
ಕನ್ನಸಂದ್ರ, ಮುಳಬಾಗಿಲು ತಾಲ್ಲೂಕು, 

ಸದಸ್ಯರು 
ಕೋಲಾರ ಜಿಲ್ಲೆ 
# 524, ಬಿ. ಜಿ. ಎಂ .ಎಲ್ ಹಾಸ್ಪಿಟಲ್ ಕ್ವಾಟ್ರಸ್‌, | ಸದಸ್ಯರು 
ಮೀಟರ್‌ ಹೌಸ್ ಹತ್ತಿರ, ಚಾಂಪಿಯನ್ ರೀಫ್, 
ಕೆ. ಜಿ.ಎಫ್ 
ಸಂಗಮೇಶ್ವರ ನಿಲಯ , ಕೀರ್ತಿ ಕಾಲೋನಿ ಅಧ್ಯಕ್ಷರು 
ಮನೆ, # 441, ನೃಪತುಂಗ ಶಾಲೆ ಹತ್ತಿರ, 
ಕೀರ್ತಿ ಕಾಲೋನಿ, ಭಾಗ್ಯನಗರ , ಕೊಪ್ಪಳ 
ಕೋಂ ಈಶಪ್ಪ ಪತ್ತಾರ್‌, ಮಾನಸ ನಿಲಯ, ಸದಸ್ಯರು 
ಬಿ. ಟಿ . ಪಾಟೀಲನಗರ, ಬ್ಯಾಂಕ್ ಕಾಲೋನಿ, ಕೊಪ್ಪಳ 
ಹಿರೇಅರಳಿಹಳ್ಳಿ , ಪೋಸ್ಟ್ ಯಲಬುರ್ಗಾ ತಾಲ್ಲೂಕು | ಸದಸ್ಯರು 


ಬಿ. ಸಿದ್ದರಾಜು ಬೆಳ್ಳಪ್ಪ 


17 


| ಕೊಡಗು 


ಬಿ . ಎಸ್ . ಸತೀಶ್ 


ರೂಪ ಕೆ. ಎ . 
ಕಲೈಸೆ 


ಶ್ರೀಧರ್ ಎಸ್ . 


18 |ಕೋಲಾರ 


ಜಿ . ವಿನೋದ್ ಕುಮಾರ್ 


ಯಶೋದಮ್ಮ ಕೆ. 


ಹೊನ್ನು ಮುತ್ತು ಕೆ. 


ಎಂ ರಾಜಶೇಖರ್ 


ಕಾಳಮ್ಮ 


- 19 | ಕೊಪಳ 


ಶೇಖರಗೌಡ ರಾಮತ್ತಾಳ 


೫೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪ , ೨೦೧೧ 


ಭಾಗ - ೧ 


ಕೊಪ್ಪಳ ಜಿಲ್ಲೆ 
ನಿಲೋಫರ್‌ 

ವಕೀಲರು, ಹೆಡ್ಪೋಸ್ಟ್ ಆಫೀಸ್ ಹತ್ತಿರ ಸದಸ್ಯರು 

ವಿ.ಆರ್.ಎಲ್. ಗೋಡಾನ್ ಎದುರಿಗೆ , ಕೊಪ್ಪಳ 
ಮಹಾಲಿಂಗಪ್ಪ ದೋಟಿಹಾಳ 3ನೇ ವಾರ್ಡ್, ಬಿ.ಬಿ. ನಗರ, ಕುಷ್ಟಗಿ ತಾಲ್ಲೂಕು, ಸದಸ್ಯರು 
ಕುಷ್ಟಗಿ, 

ಕೊಪ್ಪಳ ಜಿಲ್ಲೆ 
ವೆಂಕಟೇಶ್ 

ಬಿನ್ ಮಂಚಯ್ಯ # 404, 7ನೇ ಕ್ರಾಸ್ , ಅಧ್ಯಕ್ಷರು 

ಗಾಂಧಿನಗರ, ಮಂಡ್ಯ 
ಎಸ್ ಬೃಂದಾ ವಕೀಲರು, ವೀರಭದ್ರೇಶ್ವರ ನಿಲಯ , 

ಸದಸ್ಯರು 
ಚಾಮುಂಡೇಶ್ವರಿ ನಗರ, ಮಂಡ್ಯ 
ರಾಧಕೃಷ್ಣ ಪಿ. ಎಂ 

# 1240/ ಎ , - 1, ಗುರುದೇವ ಕುಟೀರ, 4ನೇ ಕ್ರಾಸ್ , | ಸದಸ್ಯರು 

ಅಶೋಕನಗರ , ಮಂಡ್ಯ 
ಎಸ್ . ದಾಕ್ಷಾಯಿಣಿ ಕೋಂ ಎಂ .ಆರ್‌.ಎ . ಪ್ರಕಾಶ್ , 3ನೇ ಕ್ರಾಸ್ , | ಸದಸ್ಯರು 

ವಿ. ವಿ .ನಗರ, ಮಂಡ್ಯ 


20 | ಮಂಡ್ಯ 


ಬಿ. ವಿ . ತಿರುಮಲಸ್ವಾಮಿ 


ಸದಸ್ಯರು 


ಅಧ್ಯಕ್ಷರು 


ಆಶಾದೀಪ @ 
ಆಶಾ ನಾಯಕ್ 
ಲಾವಣ್ಯ ಎ. ಶೆಟ್ಟಿ 


ಸದಸ್ಯರು 


| 21 | ಮಂಗಳೂರು ( ದಕ್ಷಿಣ 
ಕನ್ನಡ ಜಿಲ್ಲೆ) 

ಡಾ : ಸುಫಲಾ ಎಫ್ 
ಕೊಟ್ಯಾನ್ 


ಸದಸ್ಯರು 


ಮಹೇಶ್ ಚಂದ್ರ ನಾಯಕ್ 


ಸದಸ್ಯರು 


ಮಂಜುಳಾ ಎ . ರಾವ್ 


ಸದಸ್ಯರು 


ಎನ್. ಟಿ . ವೆಂಕಟೇಶ್ 


ಅಧ್ಯಕ್ಷರು 


ಪರಶುರಾಮ , ಎಂ .ಎಲ್ 


| # 160 , 1ನೇ ಬ್ಲಾಕ್ , ಕಿರಗೋಡು, 
ಮಂಡ್ಯ ತಾಲ್ಲೂಕು 
# 6, ಸುಕ್ರತ್ ಅಪಾರ್ಟ್‌ಮೆಂಟ್ಸ್, 
ವಿಠೋಭ ದೇವಸ್ಥಾನ ರಸ್ತೆ , ಮಂಗಳೂರು 
ನವಭಾರತ ವೃತ್ತ ಹತ್ತಿರ , ಪಿ . ವಿ .ಎಸ್. 
ಕಲಾಕುಂಜ ರಸ್ತೆ, ಕೊಡಿಯಾಲಬೈಲ್, 
ಮಂಗಳೂರು 
“ಕಂಚಿಲ್ ” ಅಮೀನ್ ಕಾಂಪೌಂಡ್, 
1ನೇ ರೈಲ್ವೆ ಬ್ರಿಡ್ಜ್ ಬಳಿ , ಮಾರ್ನಮಿ ಕಟ್ಟೆ, 
ಮಂಗಳೂರು 
“ ರಾಮನಾಥ ಕೃಪಾ", ಹೊಗೆ ಬೈಲ್, 
ಅಶೋಕನಗರ, ಮಂಗಳೂರು 
ಅನಿಲ್‌ ನಿಲಯ, ಕಲ್ಪನೆ, ಕುಲಶೇಖರ, 
ಮಂಗಳೂರು 
ನಂ . 751, 2ನೇ ಕ್ರಾಸ್, ಆಶ್ರಮ ರಸ್ತೆ, 
ವಿಜಯ ಚಿತ್ರಮಂದಿರ ಹಿಂಭಾಗ, 
ಹಿನಕಲ್, ಮೈಸೂರು 
15/ 2 - ಬಿ , ಎಸ್‌. ಆರ್‌.ಎಸ್, ಒಡನಾಡಿ 
ಸೇವಾ ಸಂಸ್ಥೆ, ಹುಟ್ಟಗಳ್ಳಿ, ಮೈಸೂರು 
ನಂ .546, 4ನೇ ಮೈನ್, 19ನೇ ಕ್ರಾಸ್, 
ವಿದ್ಯಾರಣ್ಯಪುರಂ, ಮೈಸೂರು | 
ನಂ . 1866, 3ನೇ ಅಡ್ಡರಸ್ತೆ, ಹುಲ್ಲಿನ ಬೀದಿ, 
ಕೆ.ಆರ್.ಮೊಹಲ್ಲಾ, ಮೈಸೂರು 
ಎಲ್. ಐ . ಜಿ - 74 , 2ನೇ ಹಂತ, ಕೆ. ಹೆಚ್. ಬಿ , 
ಕುವೆಂಪುನಗರ , ಮೈಸೂರು 
# 01 - 03 - 290 /161, ವಿಜಯನಗರ ಕಾಲೋನಿ, 
ಆಶಾಪೂರು, ರಾಯಚೂರು 
# 1 - 4, 928 /79 , 1 - 4 , 929 /80 , 
ಐ . ಡಿಎಸ್. ಎಂ . ಟಿ ಲೇಔಟ್ , ಎ , ಐ. ಆರ್ ರಸ್ತೆ, 
ರಾಯಚೂರು 
ಕೋಂ . ಎಂ . ಪಾಟೀಲ್‌, 122 , ನಿಜಲಿಂಗಪ್ಪ 
ಕಾಲೋನಿ, ರಾಯಚೂರು 
ಡಾನ್ ಬಾಸ್ಕೋ ಅಜ್ಜನಹಳ್ಳಿ, ಮಾಗಡಿ ತಾಲ್ಲೂಕು, 
ಬೆಂಗಳೂರು( ಗ್ರಾ ) 
# 6, ಉತ್ತರ ಬಡಾವಣೆ, ಬಿ . ಎಂ . ರಸ್ತೆ, 


ಸದಸ್ಯರು 


22 | ಮೈಸೂರು 


ಯಶೋದ ಹೆಚ್ . ಎಸ್ . 


| ಸದಸ್ಯರು 


ವಿ . ನಳಿನಿ 


ಸದಸ್ಯರು 


ಸದಸ್ಯರು 


ಎ . ಎಸ್ .ಶ್ರೀನಿವಾಸ ರಾಜೆ 
ಅರಸ್ 
ವೀಣಾ ಪಲ್ಲಕ್ಕಿ , 


ಅಧ್ಯಕ್ಷರು 


23 ರಾಯಚೂರು 


ಕಿಶನ್‌ರಾವ್ , ಆರ್ . 


| ಸದಸ್ಯರು 


ಗಂಗಮ್ಮ ಎಂ . ಪಾಟೀಲ್ 


| ಸದಸ್ಯರು 


ಸಿ . ವಿ . ಜಾರ್ಜ್ 


ಅಧ್ಯಕ್ಷರು 


ರತ್ನಮ್ಮ ಸಿ 


ಸದಸ್ಯರು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೨೪, ೨೦೧೧ 


೫೫೯ 


ಕೃಷ್ಣಮೂರ್ತಿ ಬಿ . 


24 | ರಾಮನಗರ 


ಜಯಪ್ರಕಾಶ್ ಜೆ. 


ಸದಸ್ಯರು 


ಶಿವಲಿಂಗಯ್ಯ 


ಐಜೂರು ಪೊಲೀಸ್ ಠಾಣೆ ಹಿಂಭಾಗ, ರಾ . ಖಾ . ಸ . 
6ನೇ ಕ್ರಾಸ್ , ಮಾರುತಿನಗರ, ಏರೋಹಳ್ಳಿ ಕ್ರಾಸ್ , ಸದಸ್ಯರು 
ಮಹದೇಶ್ವರ ನಗರ ಮುಖ್ಯರಸ್ತೆ, 
ವಿಶ್ವನೀಡಂ ಅಂಚೆ, ಸುಂಕದ ಕಟ್ಟೆ, 
ಬೆಂಗಳೂರು (ಪೋಸ್ಟಲ್ ಅಂಚೆ) 
11 /4 , ಗೆರಿಗಮ್ಮ ನಿಲಯ , 
ಅಪ್ಪಯ್ಯಣ್ಣ ಕಲ್ಯಾಣ ಮಂಟಪ ಹತ್ತಿರ , 
2ನೇ ಮುಖ್ಯ ರಸ್ತೆ, ಅತ್ತಿಗುಪ್ಪೆ, 
ವಿಜಯನಗರ, ಬೆಂಗಳೂರು- 40 
# 1170 , ಮೇಘ ನಿಲಯ , 3ನೇ ಅಡ್ಡರಸ್ತೆ, ಸದಸ್ಯರು 
ಎಸ್ . ಬಿ . ಎಂ ಹಿಂಭಾಗ, ಕುವೆಂಪುನಗರ, 
ಚನ್ನಪಟ್ಟಣ ಟೌನ್, ರಾಮನಗರ 
ಕೆ. ಪಿ. ಸಿ ವಸತಿ ಗೃಹ, ಸಿ3/2 ಕಾರ್ಗಲ್ ಕಾಲೋನಿ, ಅಧ್ಯಕ್ಷರು 
ಕಾರ್ಗಲ್, ಸಾಗರ ತಾಲ್ಲೂಕು 
“ ಅಕ್ಷಯ ”, ಬಸವೇಶ್ವರನಗರ, ಶಿವಮೊಗ್ಗ 

ಸದಸ್ಯರು 
ಗುರುಕುಲ , ಭಂಡಾರಿ ಗ್ಯಾಸ್, ಗೋಡನ್ ಪಕ್ಕ , ಸದಸ್ಯರು 
ನವುಲೆ, ಶಿವಮೊಗ್ಗ. 
ಬಸವೇಶ್ವರನಗರ, 3ನೇ ಕ್ರಾಸ್ , ಸುಶೀರ ನಿಲಯ , | ಸದಸ್ಯರು 
ಸವಳಂಗ ರಸ್ತೆ , ಶಿವಮೊಗ್ಗ 
ಗುರು ಸಾಯಿನಿಲಯ , # 1788.60 ಅಡಿ ರಸ್ತೆ, ಸದಸ್ಯರು 
2ನೇ ಕ್ರಾಸ್, ವಿನೋಭನಗರ, ಶಿವಮೊಗ್ಗ 


ಆನಂದ ಜಿ. ಪಿಳ್ಳೆ 


25 | ಶಿವಮೊಗ್ಗ 


ಸಂಧ್ಯಾ ಕಾವೇರಿ ಕೆ. 
ಶ್ಯಾಮಲಾ ಶಾಸ್ತ್ರಿ 


ಬಿ. ಶಿವಾನಂದಪ್ಪ 


ಬಿ . ವಿ .ಗೀತಾ ಶಿವಮೂರ್ತಿ 


ಈರಣ್ಣ 


ಸದಸ್ಯರು 


26 | ತುಮಕೂರು 


ಬಿ. ಎಸ್ . ನಂದಕುಮಾರ್ # 155 / ಜಿ, 1ನೇ ಕ್ರಾಸ್ , ರೇವಣ ಸಿದ್ದಪ್ಪ 

ಅಧ್ಯಕ್ಷರು 
ಬಡಾವಣೆ, ಷಡಕ್ಷರಿ ಮಠದ ಹತ್ತಿರ , ತಿಪಟೂರು 
ಕೆಂಪನದೊಡೇರಿ, ಕೆಂಪನದೊಡೇರಿ ಅಂಚೆ, 

ತುಮಕೂರು 
ವೀರೇಂದ್ರ ಪ್ರಸಾದ್ ಬಿನ್ ವೀರಕ್ಯಾತಯ್ಯ , ಗರಗದೊಡ್ಡಿ, 

ಸದಸ್ಯರು 
ದಾಸರಹಳ್ಳಿ ಅಂಚೆ, ಕೊರಟಗೆರೆ ತಾಲ್ಲೂಕು, 

ತುಮಕೂರು ಜಿಲ್ಲೆ. 
ಎಸ್ . ಸಿ . ರಾಜ್‌ಕುಮಾರ್ ಸಾಂತ್ವಾನ ಕೇಂದ್ರ, ಎನ್‌ಇಪಿಎಸ್ ಠಾಣೆ ಎದುರು, ಸದಸ್ಯರು 

ಶ್ರೀ ನರ್ಸಿಂಗ್ ಹೋಂ ಮಹಡಿ, 

ಶಂಕರಪುರಂ, ತುಮಕೂರು 
ಮುಜೀಬ್ ಉನ್ನೀಸಾ ವಕೀಲರು, 2ನೇ ಬ್ಲಾಕ್ , 3ನೇ ಮೈನ್ರೋಡ್, ಸದಸ್ಯರು 
ಕೆ.ಎಲ್ . 

ಕುವೆಂಪುನಗರ, ತುಮಕೂರು 
ಜ್ಯೋತಿಕೆ.ಶೆಟ್ಟಿ 

ಬಪ್ಪುಶೆಟ್ಟಿ ಹೌಸ್, ಪಡುಗ್ರಾಮ ಪೋಸ್ಟ್, ಅಧ್ಯಕ್ಷರು 

ಕಾಪು, ಉಡುಪಿ 
ಬಿ . ಕೆ. ನಾರಾಯಣ “ನಂದಗೋಕುಲಾ ”, ಅಲೆವೂರು ರಸ್ತೆ, 

ಸದಸ್ಯರು 
ಮಣಿಪಾಲ 
ಮುರುಳಿಧರ್ ಶೆಣೈ , ಹೆಚ್ ವಕೀಲರು, ಬಿನ್ ಹೆಚ್ , ಮಾಧವ ಶೆಣ್ಣೆ, | ಸದಸ್ಯರು 

ಶ್ರೀ ನಾಗೇಶ್ ಮಹಾಲಕ್ಷ್ಮೀ ಕೃಪ, 

ರಾಮಕೃಷ್ಣ ಭವನದ ಹಿಂಬದಿ, ಚಿಟ್ಟಾಡಿ, ಉಡುಪಿ 
ಕೆ . ಜಿ. ಶ್ರೀಪಾದರಾವ್ ನ್ಯಾಯವಾದಿ , ಬಂಡೀಮಠ, ಹನೆಹಳ್ಳಿ ಅಂಚೆ, ಸದಸ್ಯರು 

ಉಡುಪಿ ತಾಲ್ಲೂಕು 
ಬಿ. ನಾಗರಾಜ್ 

ರೂಂ ನಂ .5, ವಾಸುಕೀ ಟವರ್ ತಾಲ್ಲೂಕು | ಸದಸ್ಯರು 

ಕಛೇರಿ ಸರ್ಕಲ್ ಬಳಿ, ಉಡುಪಿ 
ಫಾದರ್ ಬಸ್ಯ ಫರ್ನಾಂಡಿಸ್ | ಕೆ. ಡಿ. ಡಿ. ಸಿ, ಸಮಾಜ ಸೇವಾ ಸಂಸ್ಥೆ , 

ಅಧ್ಯಕ್ಷರು 
ಬಿಷಪ್ ಹೌಸ್ , ಬೈತಕೋಲ ಅಂಚೆ, ಕಾರವಾರ 
ಅನು ಮನೋಹರ್ ಕಳಸ | ನಂ .634 , ಕೆಂಚಾ ರಸ್ತೆ , ಕಾಜುಬಾಗ, 

ಸದಸ್ಯರು 


27 | ಉಡುಪಿ 


28 | ಕಾರವಾರ 


೫೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪ , ೨೦೧೧ 


ಭಾಗ - ೧ 


( ಉತ್ತರ ಕನ್ನಡ) 

ಕಾರವಾರ, ಉತ್ತರ ಕನ್ನಡ 
ಸಂತೋಷ ಗಜಾನನ ಹೆಗಡೆ ಮನೆ ನಂ . 111, ಕೆ.ಹೆಚ್. ಬಿ ಕಾಲೋನಿ, 

ಸದಸ್ಯರು 
| ಶಿರಸಿ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ 

ಎಸ್ . ಎನ್ . ಕೃಷ್ಣಕುಮಾರ್ 

- ಸರ್ಕಾರದ ಅಧೀನ ಕಾರ್ಯದರ್ಶಿ -1 
ಪಿ. ಆರ್. 2639 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 

ಕಾರ್ಮಿಕ ಸಚಿವಾಲಯ 
ವಿಷಯ : ಶ್ರೀ ಕೆ. ಬಿ . ಸಿದ್ದಲಿಂಗಯ್ಯ , ಸಹಾಯಕ ನಿರ್ದೇಶಕರು, ಉದ್ಯೋಗ ಮತ್ತು ತರಬೇತಿ ಇಲಾಖೆ, ಇವರು , ತಹಶೀಲ್ದಾರ್ 

ಕಛೇರಿ, ನೆಲಮಂಗಲ ತಾಲ್ಲೂಕು, ಇಲ್ಲಿ ನಿಯೋಜನೆ ಮೇಲೆ ಕಾರ್ಯ ನಿರ್ವಹಿಸುತ್ತಿದ್ದಾಗ ಇವರ ವಿರುದ್ದ 

ದಾಖಲಾದ ಟ್ಯಾಪ್ ಪ್ರಕರಣದ ಅಭಿಯೋಜನಾ ಮಂಜೂರಾತಿ ಕುರಿತು - ಆದೇಶ. 
ಓದಲಾಗಿದೆ : 1) ಅಪರ ಪೊಲೀಸ್ ಮಹಾ ನಿರ್ದೆಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ ಪತ್ರ ಸಂಖ್ಯೆ : 

ಲೋಕ್/ ಐಎನ್‌ವಿ( ಜಿ) .ಬಿಡಿ -17 /ಸಿಆರ್ - 07 /2007 ಬಿಎಲ್ ಆರ್ ದಿನಾಂಕ: 05 - 04 - 2010 . 
2) ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಸೇವೆಗಳು - 3) ಇವರ ಅನಧಿಕೃತ ಟಿಪ್ಪಣಿ ಸಂಖ್ಯೆ: 

ಕಂಇ 18 ಎಡಿಇ 2007 , ದಿನಾಂಕ: 02 - 08 - 2010 . 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಅಪರ ಪೊಲೀಸ್ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರು ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣೆ ಇಲಾಖೆಗೆ ಪತ್ರ ಬರೆದು ಶ್ರೀ ಕೆ. ಬಿ .ಸಿದ್ದಲಿಂಗಯ್ಯ ಅಂದಿನ ತಹಶೀಲ್ದಾರ್, ತಹಶೀಲ್ದಾರ್ ಕಛೇರಿ, ನೆಲಮಂಗಲ ತಾಲ್ಲೂಕು ಇವರು ಸರ್ವೆ 
ನಂ . 204ರ ಜಮೀನಿಗೆ ಸೇರಿದಂತೆ ಎಂ .ಆರ್‌.ನಂಬರ್ ಅನ್ನು ಸರ್ವೆ ನಂ .206ರ ಎಂ . ಆರ್.6 /89 - 90 ಅದಲು ಬದಲು ಹಾಕಿದ್ದು, ಈ ತಪ್ಪುಗಳನ್ನು 
ತಿದ್ದುಪಡಿ ಮಾಡಲು ರೂ . 3 ಲಕ್ಷಗಳ ಲಂಚವನ್ನು ಪಡೆದಿರುತ್ತಾರೆ ಎನ್ನುವ ಬಗ್ಗೆ ವಿರುದ್ಧ ದಾಖಲಾಗಿರುವ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ 
ಭ್ರಷ್ಟಾಚಾರ ನಿರ್ಮೂಲನ ಕಾಯ್ದೆ 1988 ರ ಕಲಂ 7, 13 (1) ( ಡಿ) ಜೊತೆಯಲ್ಲಿ ಓದಲಾದ 13( 2 ) ರ ಅಡಿಯಲ್ಲಿ ಎಸಗಿರುವ ಅಪರಾಧಕ್ಕಾಗಿ 
ಅಭಿಯೋಜನೆಗೊಳಪಡಿಸಲು ಭ್ರಷ್ಟಾಚಾರ ನಿರ್ಮೂಲನ ಕಾಯ್ದೆ 1988 ರ ಕಲಂ 19(1)( ಬಿ) ರನ್ವಯ ಮಂಜೂರಾತಿ ನೀಡಬೇಕಾಗಿ ಕೋರಿರುತ್ತಾರೆ. 

ಮೇಲೆ ( 2) ರಲ್ಲಿ ಓದಲಾದ ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಂದಾಯ ಇಲಾಖೆ (ಸೇವೆಗಳು -3) ಇವರ ಅನಧಿಕೃತ ಟಿಪ್ಪಣಿಯಲ್ಲಿ 
ಶ್ರೀ ಕೆ. ಬಿ. ಸಿದ್ದಲಿಂಗಯ್ಯ , ಹಿಂದಿನ ತಹಶೀಲ್ದಾರ್‌, ನೆಲಮಂಗಲ ಇವರು ಉದ್ಯೋಗ ಮತ್ತು ತರಬೇತಿ ಇಲಾಖೆಯಿಂದ ನಿಯೋಜನೆಯ ಮೇಲೆ 
ನೆಲಮಂಗಲ ತಹಶೀಲ್ದಾರರಾಗಿ ಕಾರ್ಯ ನಿರ್ವಹಿಸಿದ್ದಾರೆ. ಆದ್ದರಿಂದ ಈ ಅಧಿಕಾರಿಯ ನೇಮಕಾತಿ ಪ್ರಾಧಿಕಾರವು ಕಾರ್ಮಿಕ ಇಲಾಖೆಯಾಗಿದ್ದು , ಸಕ್ಷಮ 
ಪ್ರಾಧಿಕಾರವು ಕಾರ್ಮಿಕ ಇಲಾಖೆಯಾಗಿರುವುದರಿಂದ ಲೋಕಾಯುಕ್ತರ ಪ್ರಸ್ತಾವನೆಗೆ ಅನುಮತಿ ನೀಡಲು ಕೋರಿರುತ್ತಾರೆ. 

ಸಕ್ಷಮ ಪ್ರಾಧಿಕಾರವಾದ ಸರ್ಕಾರವು, ಅಪರ ಪೊಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರು ಮೇಲೆ 
(1) ರಲ್ಲಿ ಓದಲಾದ ಪತ್ರದ ಜೊತೆಯಲ್ಲಿ ಕಳುಹಿಸಿರುವ ವರದಿಯನ್ನು ಪರಿಶೀಲಿಸಿದಾಗ, ಈ ಕೆಳಕಂಡ ಅಂಶಗಳು ಕಂಡುಬರುತ್ತವೆ. 
- 1) ಲಂಚದ ಹಣ 2 .2,70,000/- ಗಳನ್ನು ತಹಶೀಲ್ದಾರ್‌ರವರು ತೆಗೆದುಕೊಳ್ಳದೇ ಖಾಸಗಿ ಮಧ್ಯವರ್ತಿಯಾದ 

ಶ್ರೀ ಲೋಕೇಶ್‌ರವರ ಕೈಗೆ ಕೊಡುವಂತೆ ತಿಳಿಸಿದರೆಂದು, ಆ ಪ್ರಕಾರ ಮಧ್ಯವರ್ತಿಯಾದ ಶ್ರೀ ಲೋಕೇಶ್‌ರವರ ಕೈಗೆ 
ಹಣವನ್ನು ಕೊಟ್ಟಿದ್ದನು ಎನ್ನುವುದಾಗಿ ಪಿರ್ಯಾದುದಾರರು ತಿಳಿಸಿರುತ್ತಾರೆ. 
ಸೋಡಿಯಂ ಕಾರ್ಬೊನೇಟ್ ದ್ರಾವಣದಲ್ಲಿ ಆರೋಪಿತ ತಹಶೀಲ್ದಾರ್‌ರವರ ಬಲಗೈ ಬೆರಳನ್ನು ಹಾಗೂ ಎಡಗೈ 
ಬೆರಳನ್ನು ಅದ್ದಿಸಿ ತೋರಿಸಿದಾಗ ದ್ರಾವಣ ಯಾವುದೇ ಬಣ್ಣಕ್ಕೆ ತಿರುಗದೇ ಬರೀ ಕಣ್ಣಿಗೆ ಕಾಣಿಸುವುದಿಲ್ಲ 
ಎನ್ನುವುದಾಗಿ ವರದಿಯಲ್ಲಿ ನಮೂದಿಸಲಾಗಿದೆ. 
ಖಾಸಗಿ ಮಧ್ಯವರ್ತಿಯಾದ ಶ್ರೀ ಲೋಕೇಶ್‌ರವರ ಬಲಗೈ ಹಾಗೂ ಎಡಗೈ ಬೆರಳುಗಳನ್ನು ಸೋಡಿಯಮ್ 
ಕಾರ್ಬೊನೇಟ್ ದ್ರಾವಣದಲ್ಲಿ ಅದ್ದಿಸಿ ತೊಳಿಸಿದಾಗ, ಸದರಿ ದ್ರಾವಣವು ತಿಳಿ ಗುಲಾಬಿ ಬಣ್ಣಕ್ಕೆ ತಿರುಗಿರುತ್ತದೆ 
ಎನ್ನುವುದಾಗಿ ವರದಿಯಲ್ಲಿ ನಮೂದಿಸಲಾಗಿದೆ. 
ಖಾಸಗಿ ಮಧ್ಯವರ್ತಿಯಾದ ಶ್ರೀ ಲೋಕೇಶ್‌ರವರನ್ನು , ಫಿರ್ಯಾದುದಾರರಿಂದ ಪಡೆದುಕೊಂಡಿರುವ ಲಂಚದ ಹಣದ 
ಬಗ್ಗೆ ತಮ್ಮ ಹೇಳಿಕೆ ಏನು ಎಂದು ಕೇಳಿದಾಗ , ಅವರು ತಮ್ಮ ಹೇಳಿಕೆಯನ್ನು ತಮ್ಮ ಕೈ ಬರವಣಿಗೆಯಲ್ಲಿ ಬರೆದು 
ಕೊಟ್ಟಿರುತ್ತಾರೆಂದು ವರದಿಯಲ್ಲಿ ನಮೂದಿಸಲಾಗಿದೆ. ಆದರೆ ಏನು ಬರೆದುಕೊಟ್ಟಿರುತ್ತಾರೆ ಎನ್ನುವುದನ್ನು ವರದಿಯಲ್ಲಿ 
ನಮೂದಿಸಿರುವುದಿಲ್ಲ. ಶ್ರೀ ಲೋಕೇಶ್‌ರವರು ಬರೆದು ಕೊಟ್ಟಿರುವ ಹೇಳಿಕೆಯು ಈ ಕೆಳಗಿನಂತೆ ಇದೆ. 

“ನಾನು ಜಗದೀಶ್ ಮತ್ತು ನಾನು ಜಿ .ಎಸ್.ಲೋಕೇಶ್ ಇಬ್ಬರೂ ತಾಲ್ಲೂಕು ಕಛೇರಿ ಹತ್ತಿರ 
ಬಂದಿದ್ದೆವು. ಜಗದೀಶ್‌ರವರು ನನಗೆ ಈ ಹಣವನ್ನು ಮಡಿಕೋ ಎಂದು ಹೇಳಿ ಕರೆದುಕೊಂಡು 
ಹೋದರು ಮತ್ತು ಇದರ ಬಗ್ಗೆ ನನಗೆ ಏನೂ ಗೊತ್ತಿರುವುದಿಲ್ಲ. ಇವರು ಜೋತೆಯಲ್ಲಿ ನನ್ನನ್ನು 
ಯಾವಾಗಲೂ ಕರೆದುಕೊಂಡು ಹೋಗುವರು ಮತ್ತು ಅವರ ವ್ಯವಹಾರಗಳು ನನಗೆ ತಿಳಿದಿರುವುದಿಲ್ಲ. 
ಆವಾಗ ನನಗೆ ಸೈಟು ವ್ಯವಹಾರ ಮಾಡುತ್ತೇನೆಂದು ತಿಳಿಸಿರುತ್ತಾರೆ ಹಾಗೂ ನಾವಿಬ್ಬರೂ ಸೈಟನ್ನು 

ಯಾರಿಗಾದರೂ ಮಾರಾಟ ಮಾಡಿದರೂ , ಕೊಡಿಸಿದರೂ ನನಗೂ ಸ್ವಲ್ಪ ಹಣ ಕೊಡುವರು. ” 
ಮೇಲಿನ ಅಂಶಗಳನ್ನು ಪರಿಶೀಲಿಸಿದಾಗ, ಕಾರ್ಬೊನೇಟ್ ದ್ರಾವಣದಲ್ಲಿ ತಹಶೀಲ್ದಾರ್‌ರವರ ಕೈ ಬೆರಳನ್ನು ಅದ್ದಿಸಿದಾಗ ದ್ರಾವಣ ಯಾವುದೇ 
ಬಣ್ಣಕ್ಕೆ ತಿರುಗದೇ ಇರುವ ಕಾರಣ , ಇವರು ಲಂಚವನ್ನು ತೆಗೆದುಕೊಂಡಿಲ್ಲದೇ ಇರುವುದು ಸ್ಪಷ್ಟವಾಗುತ್ತದೆ. ಅಲ್ಲದೆ, ಶ್ರೀ ಲೋಕೇಶ್‌ರವರು ತಮ್ಮ 
ಹೇಳಿಕೆಯಲ್ಲಿ, ಫಿರ್ಯಾದುದಾರರಾದ ಶ್ರೀ ಜಗದೀಶ್ ಮತ್ತು ತಾನು ಕಛೇರಿಗೆ ಬಂದಿದ್ದು, ಶ್ರೀ ಜಗದೀಶ್‌ರವರು ಹಣವನ್ನು ಮಡಿಕೋ ಎಂದು ಹೇಳಿ 
ತನ್ನನ್ನು ಕರೆದುಕೊಂಡು ಹೋದರು ಮತ್ತು ಅವರಿಬ್ಬರು ಸೈಟನ್ನು ಯಾರಿಗಾದರೂ ಮಾರಾಟ ಮಾಡಿಸಿದರೆ, ಕೊಡಿಸಿದರೆ ನನಗೆ ಸ್ವಲ್ಪ ಹಣವನ್ನು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 


೫೬೧ 


ಕೊಡುತ್ತಾರೆಂದು ಹೇಳಿರುವ ಕಾರಣ, ಫಿರ್ಯಾದುದಾರರಾದ ಶ್ರೀ ಜಗದೀಶ್‌ರವರು ತಾಲ್ಲೂಕು ಕಛೇರಿಯ ಹೊರ ಆವರಣದಲ್ಲಿ ಶ್ರೀ ಜಿ.ಎಸ್.ಲೋಕೇಶ್ 
ಇವರಿಗೆ 3 .2,70 ,000/- ಗಳನ್ನು ನೀಡಿ, ಕಛೇರಿ ಒಳಗಡೆ ಕರೆದುಕೊಂಡು ಹೋಗಿರುವ ಸಾಧ್ಯತೆ ಇರುತ್ತದೆ. ಶ್ರೀ ಲೋಕೇಶ್‌ರವರ ಹೇಳಿಕೆಯನ್ನು 
ವರದಿಯಲ್ಲಿ ದಾಖಲಿಸದೇ ಇರುವುದು ಈ ಅನುಮಾನಕ್ಕೆ ಎಡೆಗೊಡುತ್ತದೆ. ಆದುದರಿಂದ, ಫಿರ್ಯಾದುದಾರರು ಯಾವುದಾದರೂ ವೈಯಕ್ತಿಕ 
ಕಾರಣಗಳಿಂದ ತಹಶೀಲ್ದಾರ್‌ರವರಿಗೆ ತೊಂದರೆ ಕೊಡುವ ಉದ್ದೇಶದಿಂದ ಮಾನ್ಯ ಲೋಕಾಯುಕ್ತರವರಿಗೆ ದೂರನ್ನು ನೀಡಿ, ತನ್ನ ವ್ಯವಹಾರದಲ್ಲಿ 
ಭಾಗಿಯಾಗಿರುವ 
ಶ್ರೀ ಲೋಕೇಶ್‌ರವರಿಗೆ ಫಿನಾಪಲಿನ್ ಪುಡಿಯನ್ನು ಲೇಪನ ಮಾಡಿರುವ ನೋಟುಗಳನ್ನು ನೀಡಿ, ಅದನ್ನು ಜೇಬಿನಲ್ಲಿ ಇಟ್ಟುಕೊಳ್ಳುವಂತೆ ತಿಳಿಸಿ, ಅವರನ್ನು 
ಕರೆದುಕೊಂಡು ತಹಶೀಲ್ದಾರ್‌ ಇದ್ದ ಮೀಟಿಂಗ್ ಹಾಲ್‌ಗೆ ಕರೆದುಕೊಂಡು ಹೋಗಿರುವ ಸಾಧ್ಯತೆಯನ್ನು ತಳ್ಳಿ ಹಾಕಲು ಬರುವುದಿಲ್ಲ. 

ಈ ಎಲ್ಲಾ ಕಾರಣಗಳಿಂದ ಶ್ರೀ ಕೆ.ಬಿ. ಸಿದ್ದಲಿಂಗಯ್ಯ ಇವರ ವಿರುದ್ಧ ಅಭಿಯೋಜನೆಗೆ ಮಂಜೂರಾತಿ ನೀಡುವ ಅವಶ್ಯಕತೆ ಇಲ್ಲವೆಂದು 
ಸರ್ಕಾರವು ತೀರ್ಮಾನಿಸಿದೆ. ಆದ್ದರಿಂದ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಕಾಇ 45 ಇಟಿಎಕ್ಸ್ 2010 ಬೆಂಗಳೂರು, ದಿನಾಂಕ : 13 / 10 /2010. 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ ಭ್ರಷ್ಟಾಚಾರ ನಿರ್ಮೂಲನ ಕಾಯ್ದೆ 1988 ರ ಕಲಂ 19 (1)( ಬಿ) ರನ್ವಯ 
ಶ್ರೀ ಕೆ. ಬಿ . ಸಿದ್ದಲಿಂಗಯ್ಯ , ಸಹಾಯಕ ನಿರ್ದೇಶಕರು, ಉದ್ಯೋಗ ಮತ್ತು ತರಬೇತಿ ಇಲಾಖೆ, ಇವರು , ತಹಶೀಲ್ದಾರ್ ಕಛೇರಿ, ನೆಲಮಂಗಲ ತಾಲ್ಲೂಕು, 
ಇಲ್ಲಿ ನಿಯೋಜನೆ ಮೇಲೆ ಕಾರ್ಯ ನಿರ್ವಹಿಸುತ್ತಿದ್ದಾಗ ಇವರ ವಿರುದ್ಧ ದಾಖಲಾದ ಟ್ಯಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವರನ್ನು ಸಕ್ರಮ 
ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ ಒಳಪಡಿಸಲು ಮಂಜೂರಾತಿ ನೀಡುವುದನ್ನು ನಿರಾಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎ.ಎಸ್. ವಿಶ್ವೇಶ್ವರಯ್ಯ 

ಪೀಠಾಧಿಕಾರಿ 

ಕಾರ್ಮಿಕ ಇಲಾಖೆ 
ಪಿ . ಆರ್ . 2640 

(ಉದ್ಯೋಗ ಮತ್ತು ತರಬೇತಿ) 
FINANCE SECRETARIAT 


CORRIGENDUM 
No. FD 29 SRP 2010 , Bangalore , Dated 28th October 2010 


Sub :- 


Revision of the rates of House Rent Allowance in respect of State Government Employees 


In order portion of the Government Order No. FD 29 SRP 2010 dated 28th October 2010 , the words and figures “ 1st January 
2010 ” shall be read as “1 -11- 2010 

By Order and in the name of the Governor ofKarnataka 

K . S . Gopala Krishna 
Deputy Secretary to Government 


Finance Department (Services - 2 ) 


ಆರ್ಥಿಕ ಸಚಿವಾಲಯ 

ತಿದ್ದೋಲೆ 
ಸಂಖ್ಯೆ: ಎಫ್‌ಡಿ 29 ಎಸ್ ಆರ್ ಪಿ 2010 , ಬೆಂಗಳೂರು, ದಿನಾಂಕ 28 - 10 -2010 
ವಿಷಯ : ರಾಜ್ಯ ಸರ್ಕಾರಿ ನೌಕರರ ಮನೆ ಬಾಡಿಗೆ ಭತ್ಯೆ ದರಗಳ ಪರಿಷ್ಕರಣೆ ಕುರಿತು 


* * * 


ದಿನಾಂಕ 28 - 10 - 2010ರ ಸಂಖ್ಯೆ : ಎಫ್‌ಡಿ 29 ಎಸ್‌ಆರ್‌ಪಿ 2010ರ ಸರ್ಕಾರಿ ಆದೇಶದ, ಆದೇಶದ ಭಾಗದಲ್ಲಿನ “ ದಿನಾಂಕ 1ನೇ ಜನವರಿ 
2010 ” ಎಂಬುದರ ಬದಲಿಗೆ “ ದಿನಾಂಕ 1 -11- 2010 ” ಎಂದು ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಎಸ್ .ಗೋಪಾಲಕೃಷ್ಣ 

ಸರ್ಕಾರದ ಉಪ ಕಾರ್ಯದರ್ಶಿ 
ಪಿ . ಆರ್. ನಂ . 2701 

ಆರ್ಥಿಕ ಇಲಾಖೆ (ಸೇವೆಗಳು - 2 ) 
- ಕನ್ನಡ ಮತ್ತು ಸಂಸ್ಕೃತಿ , ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ | 
ವಿಷಯ : ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆಯಲ್ಲಿನ ಪುರಾತತ್ವ ಸಂರಕ್ಷಣಾ ಸಹಾಯಕರುಗಳು/ಜೂನಿಯರ್ ಇಂಜಿನಿಯರ್ 

ಹುದ್ದೆಗಳ ಕೇಂದ್ರ ಸ್ಥಾನವನ್ನು ನಿಗದಿಗೊಳಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂ : ಕಸಂವಾಪ್ರ 70 ಸ್ವೀಮರ 2007 ದಿನಾಂಕ : 18 - 08 - 2007 


೫೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೪ , ೨೦೧೧ 


ಭಾಗ - ೧ 


2. ಸರ್ಕಾರದ ಆದೇಶ ಸಂ : ಕಸಂವಾಪ್ರ 99 ಕೆಎಂಯು 2010 ದಿನಾಂಕ : 06 - 08 - 2010 
3. ನಿರ್ದೆಶಕರು , ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆ ಇವರ ದಿನಾಂಕ : 16 - 09 - 2010 ರ ಪತ್ರ ಸಂ : 

ಡಿಎಎಂ: ಇಎಸ್‌ಟಿ.1:ಕಸಂ.348( 3) : 2010 - 11/258 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ದಿನಾಂಕ : 18 - 08 - 2007ರ ಸರ್ಕಾರಿ ಆದೇಶದಲ್ಲಿ ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆಯ 
2007 - 08ನೇ ಸಾಲಿನ ಮುಂದುವರೆದ ಯೋಜನಾ ಕಾರ್ಯಕ್ರಮದ ಹೊಸ ಘಟಕಗಳಡಿಯಲ್ಲಿ 4 ಪುರಾತತ್ವ ಸಂರಕ್ಷಣಾ ಸಹಾಯಕರ ಹುದ್ದೆಗಳನ್ನು 12ನೇ 
ಹಣಕಾಸು ಆಯೋಗದ ಅವಧಿಯವರೆಗೆ ಸೃಜಿಸಲಾಗಿದೆ. 

ಮೇಲೆ ( 2 ) ರಲ್ಲಿ ಓದಲಾದ ದಿನಾಂಕ : 06 - 08 - 2010ರ ಸರ್ಕಾರಿ ಆದೇಶದಲ್ಲಿ ಸದರಿ 4 ಹುದ್ದೆಗಳನ್ನು ದಿನಾಂಕ : 01 - 04 - 2010ರಿಂದ 
31 - 03 - 2011ರವರೆಗೆ ಒಂದು ವರ್ಷದ ಅವಧಿಗೆ ಮುಂದುವರೆಸಿ ಆದೇಶಿಸಿದೆ. 

ಸದರಿ 4 ಸಂರಕ್ಷಣಾ ಸಹಾಯಕರ ಹುದ್ದೆಗಳು ಕೇಂದ್ರ ಸ್ಥಾನ ಮೈಸೂರಿನಲ್ಲಿದ್ದು, ಅವುಗಳಿಗೆ ಈಗ ಸಹಾಯಕ ನಿರ್ದೆಶಕರ ಕಛೇರಿ 
ಶಿವಮೊಗ್ಗ, ಕ್ಯೂರೇಟರ್ ಕಛೇರಿ, ಮಂಗಳೂರು, ಕ್ಯೂರೇಟರ್ ಕಛೇರಿ ಗುಲ್ಬರ್ಗಾ , ಹಾಗೂ ಕ್ಯೂರೇಟರ್ ಕಛೇರಿ ಗದಗ, ಇಲ್ಲಿಗೆ ತಲಾ ಒಂದೊಂದು 
ಹುದ್ದೆಗಳನ್ನು ನಿಗದಿಪಡಿಸಿ ಕೇಂದ್ರಸ್ಥಾನ ಬದಲಾಯಿಸುವಂತೆ ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆ, ಇವರು ಮೇಲೆ (3) ರಲ್ಲಿ 
ಓದಲಾದ ಪತ್ರದಲ್ಲಿ ಕೋರಿರುತ್ತಾರೆ . 

ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದೆ. ಅದರಂತೆ ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಕಸಂವಾಪ್ರ 62 ಕೆಎಂಯು 2010, ಬೆಂಗಳೂರು, ದಿನಾಂಕ : 15 - 11 -2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆ ಇಲ್ಲಿಗೆ 2007 - 08ನೇ ಸಾಲಿನ 
ಮುಂದುವರೆದ ಯೋಜನಾ ಕಾರ್ಯಕ್ರಮದ ಹೊಸ ಘಟಕಗಳಡಿಯಲ್ಲಿ ಮಂಜೂರಾದ ನಾಲ್ಕು( 4) ಪುರಾತತ್ವ ಸಂರಕ್ಷಣಾ ಸಹಾಯಕರುಗಳ ಹುದ್ದೆಗಳನ್ನು 
4 ಉಪನಿರ್ದೇಶಕರ ಕಾರ್ಯವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಲು ಅನುವಾಗುವಂತೆ ತಲಾ ಒಂದೊಂದರಂತೆ ಶಿವಮೊಗ್ಗ, ದಕ್ಷಿಣ ಕನ್ನಡ, ಗುಲ್ಬರ್ಗಾ ಮತ್ತು 
ಗದಗ ಕೇಂದ್ರ ಸ್ಥಾನ ನಿಗದಿಪಡಿಸಿ ಆದೇಶಿಸಿದೆ. 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 2008, ದಿನಾಂಕ 16 - 05 - 2008ರಲ್ಲಿ ಇಲಾಖಾ ಕಾರ್ಯದರ್ಶಿಯವರಿಗೆ 
ಪ್ರದತ್ತವಾದ ಅಧಿಕಾರದ ಪತ್ಯಾಯೋಜನೆಯನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ.ಕೆ. ಭರರಾಜಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 2848 

ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 

( ಆಡಳಿತ ಕನ್ನಡ) 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಕೊಪ್ಪಳ ಜಿಲ್ಲೆ, ಕುಷ್ಟಗಿ ತಾಲ್ಲೂಕು ಪುರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ 

ಭೂಸ್ವಾಧೀನ ಕಾಯ್ದೆ ಕಲಂ 28( ಎ) ರ ಐತೀರ್ಪಿನಂತೆ ಹೆಚ್ಚಿನ ಪರಿಹಾರಧನ ಪಾವತಿಸುವ ಕುರಿತು. 
ಓದಲಾಗಿದೆ : ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರ ಇವರ ಪತ್ರ ಸಂಖ್ಯೆ : ಮುಇಂ/ ಸನೀ ( ಉ ) ವ 

/ ಬಿಜಾ/ ಭೂಸ್ವಾಪ್ರ/2010 - 11 /4708, ದಿನಾಂಕ: 18 - 08 - 10 . 
ಪ್ರಸ್ತಾವನೆ : 

* ಕೊಪ್ಪಳ ಜಿಲ್ಲೆ, ಕುಷ್ಟಗಿ ತಾಲ್ಲೂಕು ಮರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಪುರ ಗ್ರಾಮದ ಸರ್ವೆ ನಂಬರ್‌ಗಳ 
ಜಮೀನುಗಳಿಗೆ ಕೊಪ್ಪಳದ ಸಿವಿಲ್ ನ್ಯಾಯಾಲಯವು ( ಹಿರಿಯ ವಿಭಾಗ) ಎಲ್.ಎ .ಸಿ. ಪ್ರಕರಣ ಸಂಖ್ಯೆ : 10 /04 ರಲ್ಲಿ ದಿನಾಂಕ : 09 - 03 - 05ರಂದು 
ನೀಡಿರುವ ಆದೇಶವನ್ನು ಆಧರಿಸಿ ಸ್ವಾಧೀನಕ್ಕೊಳಪಟ್ಟ ಇತರೆ ಜಮೀನುಗಳಿಗೆ ಉಪವಿಭಾಗಾಧಿಕಾರಿ ಮತ್ತು ಭೂಸ್ವಾಧೀನಾಧಿಕಾರಿಗಳು ಭೂಸ್ವಾಧೀನ ಕಾಯ್ದೆ 
ಕಲಂ 28 ( ಎ)ರಡಿ ರಚಿಸಿರುವ ಐತೀರ್ಪಿನಂತೆ ಮೊತ್ತ ರೂ . 57, 68 ,155 - 00ಗಳನ್ನು ಬಿಡುಗಡೆ ಮಾಡುವಂತೆ ಮೇಲೆ ಓದಲಾದ ದಿನಾಂಕ : 07 - 06 - 10ರ 
ಪತ್ರದಲ್ಲಿ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ರವರು ಕೋರಿದ್ದಾರೆ. 

ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1) ರ ಅಧಿಸೂಚನೆ ದಿನಾಂಕ : 04 - 01- 2001ರ ಪ್ರಕಾರ ಭೂಸ್ವಾಧೀನಕ್ಕೊಳಪಟ್ಟ 
ಜಮೀನುಗಳ ಭೂಮಾಲೀಕರು ದಿನಾಂಕ : 25 - 02 - 03ರಂದು ರಚಿಸಿದ ಐತೀರ್ಪಿನಂತೆ ಹಣ ಪಡೆದು, ಹೆಚ್ಚಿನ ಪರಿಹಾರಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 
18 (1) ರಡಿ ಕೊಪ್ಪಳ ಸಿವಿಲ್ ನ್ಯಾಯಾಲಯ ( ಹಿರಿಯ ವಿಭಾಗ) ದಲ್ಲಿ ದಾಖಲಿಸಿದ್ದ ಎಲ್. ಎ .ಸಿ ಪ್ರಕರಣಗಳಲ್ಲಿ ಸಿವಿಲ್ ನ್ಯಾಯಾಲಯವು ಮುಖ್ಯ ಪ್ರಕರಣ 
ಸಂಖ್ಯೆ : 10 /04ರಲ್ಲಿ ದಿನಾಂಕ : 09 - 03 - 05ರಂದು ನೀಡಿರುವ ಆದೇಶದಲ್ಲಿ ಹೆಚ್ಚಿನ ಪರಿಹಾರಧನ ನಿಗದಿಪಡಿಸಿದೆ. ಸಿವಿಲ್ ನ್ಯಾಯಾಲಯದ ತೀರ್ಪನ್ನು 
ಆಧರಿಸಿ ಭೂಸ್ವಾಧೀನದಲ್ಲಿ ಸೇರಿದ್ದ ಇತರೆ ಈ ಕೆಳಕಂಡ ಸ. ನಂ . ಗಳ ಭೂಮಾಲೀಕರು ಹೆಚ್ಚಿನ ಪರಿಹಾರ ಕೋರಿ ಸಲ್ಲಿಸಿದ ಅರ್ಜಿಯ ಮೇರೆಗೆ 
ಉಪವಿಭಾಗಾಧಿಕಾರಿ ಹಾಗೂ ಭೂಸ್ವಾಧೀನಾಧಿಕಾರಿಗಳು , ಕೊಪ್ಪಳ ಇವರು ಭೂಸ್ವಾಧೀನ ಕಾಯ್ದೆ ಕಲಂ 28( ಎ) ರಡಿ ದಿನಾಂಕ : 19 - 06 -10ರಂದು 
ಐತೀರ್ಪನ್ನು ರಚಿಸಿರುತ್ತಾರೆ. 

ಭೂಸ್ವಾಧೀನ ಕಾಯ್ದೆ ಕಲಂ 28 ( ಎ) ರಡಿ ಐತೀರ್ಪಿನ ಸಂಖ್ಯೆ ಸ. ಇಂ . ಭೂಸ್ವಾ/ ಸಾ /14/ 28 ( ಎ) ಅಪೀಲು/2000 - 01, ದಿನಾಂಕ 
: 19 - 06 - 10 


ಕ್ರ. ಸಂ . ಪುರ ಗ್ರಾಮದ ಸ. ನಂ . | ವಿಸ್ತೀರ್ಣ ಎ - ಗುಂ 


ಪರಿಹಾರ ಮೊತ್ತ ( ರೂ . ಗಳಲ್ಲಿ) 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 


೫೬೩ 


8 / A 


2 


. 


4 - 00 

1329833 
8 / B 1 - 00 

324149 
0 - 01( PK ) 

0 - 39 
8 / C 1 - 29 

573491 
0 - 01 ( PK) 

1 - 30 
4 | 11/ B 

1 - 00 

332457 
| 11/ C 
11 / C | 1 _ 38 

| 648293 
13/ B 0 - 22 

182854 
17 | 117/ 
2 

2 -05 

706475 
8 | 117/ 
8 5 - 01 

| 1670603 

5768155 
ಮುಖ್ಯ ಇಂಜಿನಿಯರ್‌ರವರ ಮೇಲ್ಕಂಡ ಎರಡು ಪ್ರಸ್ತಾವನೆಗಳನ್ನು ಮತ್ತು ಭೂಸ್ವಾಧೀನ ಕಾಯ್ದೆಯ ವಿಧಿ ವಿಧಾನಗಳಂತೆ ಪರಿಶೀಲಿಸಿ 
ಸರ್ಕಾರವು ಕೆಳಕಂಡಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 130 ಭೂಸ್ವಾಪ್ರ 2010 , ಬೆಂಗಳೂರು, ದಿನಾಂಕ : 08ನೇ ನವೆಂಬರ್ 2010 
ಕೊಪ್ಪಳ ಜಿಲ್ಲೆ , ಕುಷ್ಟಗಿ ತಾಲ್ಲೂಕು ಪರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಪುರ ಗ್ರಾಮದ ಸರ್ವೆ ನಂಬರ್ 
8 / ಎ , 8 / ಬಿ, 8/ ಸಿ, 11 / ಬಿ , 11 / ಸಿ, 13 / ಬಿ , 117 /2 , 117 /8ರ ಜಮೀನುಗಳಿಗೆ ಕೊಪ್ಪಳದ ಉಪ ವಿಭಾಗಾಧಿಕಾರಿ ಮತ್ತು ಭೂಸ್ವಾಧೀನಾಧಿಕಾರಿಗಳು 
ಭೂಸ್ವಾಧೀನ ಕಾಯ್ದೆ ಕಲಂ 28( ಎ)ರಡಿ ರಚಿಸಿರುವ ಐತೀರ್ಪಿನಂತೆ ಹೆಚ್ಚಿನ ಪರಿಹಾರ ಧನ ಪಾವತಿಸಲು ರೂ . 57 ,68,155 - 00 ಗಳನ್ನು ಒಟ್ಟು 

ರತ್ತೆಂಟು ಲಕ್ಷದ ಅರವತ್ತೆಂಟು ಸಾವಿರದ ನೂರ ಐವತ್ತೈದುರೂಪಾಯಿಗಳು ಮಾತ್ರ) ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಪಾವತಿಸಲು ಅನುಮೋದನೆ 
ನೀಡಿದೆ. 

1. ಹಣ ಪಾವತಿಗೆ ಮೊದಲು ಲೆಕ್ಕಾಚಾರ ತಃಖ್ಯೆಯನ್ನು ಮತ್ತೊಮ್ಮೆ ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು, ಎರಡನೇಬಾರಿ ಹೆಚ್ಚಿನ ಮೊತ್ತ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 
2. ಹೆಚ್ಚುವರಿ ಪರಿಹಾರ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಮತ್ತೊಮ್ಮೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 
3. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ , ಕೂಡಲೇ ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 
ಈ ವೆಚ್ಚವನ್ನು 2010 - 11ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702 - 00 - 800 - 1 - 00 -ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲಂಗಳು - ಇತ್ಯರ್ಥ 132 
ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ ಭರಿಸುವುದು . 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್ ಪಿ 2010 , ದಿನಾಂಕ 20 - 10 - 2010ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಗೋಪಾಲ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 2849 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 

ಕಂದಾಯ ಸಚಿವಾಲಯ 
ವಿಷಯ : ಶ್ರೀ ಹೆಚ್ . ನಂಜಯ್ಯ , ವಿಶೇಷ ತಹಶೀಲ್ದಾರ್‌, ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ.ಆರ್. ಪುರ, ಬೆಂಗಳೂರು ಇವರ ವಿರುದ್ದ 

ದಾಖಲಾದ ಲಂಚ ಪ್ರಕರಣ ಬೆಂಗಳೂರು ನಗರ ವಿಭಾಗದ ಮೊಕದ್ದಮೆ ಸಂಖ್ಯೆ : 32 /2010 ಬಗ್ಗೆ ಅಭಿಯೋಜನಾ 

ಮಂಜೂರಾತಿ - ಕುರಿತು - ಆದೇಶ ಹೊರಡಿಸುವ ಬಗ್ಗೆ. 
ಓದಲಾಗಿದೆ : (1) ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ಇವರ ಪತ್ರ ಸಂಖ್ಯೆ : ಸಿಸಿಎ /( 2) ಸಿಆರ್/27 /2010 - 11 ದಿನಾಂಕ : 

4 - 8 - 2010. 
( 2) ಸರ್ಕಾರದ ಆದೇಶ ಸಂಖ್ಯೆ : ಕಂಇ 43 ಎಡಿಇ 2001 ದಿನಾಂಕ : 9 -8 - 2010 
( 3) ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ರವರ ಪತ್ರ ಸಂಖ್ಯೆ : 

ಲೋಕ್/ ಐಎನ್‌ವಿ( ಜಿ)/ ಸಿಟಿ / ಕೈಂ . 32 /2010 ದಿನಾಂಕ : 3/4 - 8 - 2010 
(4) ಪೋಲೀಸ್ ಇನ್ಸ್‌ಪೆಕ್ಟರ್‌, ಕರ್ನಾಟಕ ಲೋಕಾಯುಕ್ತ, ನಗರ ವಿಭಾಗ, ಬೆಂಗಳೂರು ನಗರ ಇವರ ಪತ್ರ ಸಂಖ್ಯೆ : ಲೋ . 

ಮೊ .ಸಂಖ್ಯೆ : 32 /2010 ದಿನಾಂಕ : 3 - 8 - 2010 . 
( 5 ) ಹೆಚ್ಚುವರಿ ಪೊಲೀಸ್ ಮಹಾ ನಿರ್ದೆಶಕರು, ಕರ್ನಾಟಕ ಲೋಕಾಯುಕ್ತ , ಬೆಂಗಳೂರು ರವರ ಪತ್ರ ಸಂಖ್ಯೆ : 

ಲೋಕ್/ಐಎನ್‌ವಿ ( ಜಿ ) /ಸಿಟಿ/ ಕ್ರೈಂ . 32 /2010 ದಿನಾಂಕ : 16 - 09 - 2010. 
( 6 ) ತನಿಖಾಧಿಕಾರಿಯ ಅಂತಿಮ ತನಿಖಾ ವರದಿ ದಿನಾಂಕ : 16 - 09 - 2010. 


೫೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪ , ೨೦೧೧ 


ಭಾಗ - ೧ 


( 7) ತನಿಖಾ ದಾಖಲೆಗಳ ನಕಲುಗಳಾದ - ಪ್ರಥಮ ವರ್ತಮಾನ ವರದಿ, ಫಿರ್ಯಾದುದಾರರ ದೂರು, ಪಂಚರನ್ನು 

ಕಳುಹಿಸಿಕೊಡಲು ಕೋರಿ ಬರೆದ ಪತ್ರ ಪ್ರಾಯೋಗಿಕ ಪಂಚನಾಮೆ , ನೋಟುಗಳ ನಂಬರ್, ಟ್ರಾಪ್ ಪಂಚನಾಮೆ , 
ಸಂಭಾಷಣೆಯ ಲಿಪೀಕರಣದ ವಿವರ , ಆರೋಪಿತರ ಪ್ರತಿ ರಕ್ಷಣಾ ಹೇಳಿಕೆ, ಬಂಧನ ತಿಳುವಳಿಕೆ ಪತ್ರ ಸ್ವೀಕೃತಿ ಪತ್ರ, 
ಆರೋಪಿತರ ಹಿರಿಯ ಅಧಿಕಾರಿಯವರ ವರದಿ, ಅಮಾನತ್ತು ಪಡಿಸಿದ ದಾಖಲೆಗಳು, ಸ್ವತ್ತು ಪಟ್ಟಿ , ಕೃತ್ಯ ನಡೆದ ಸ್ಥಳದ 

ನಕ್ಷೆ, ರಾಸಾಯನಿಕ ತಜ್ಞರ ವರದಿ, ಸೇವಾ ವಿವರ, ಸಾಕ್ಷಿದಾರರ ಹೇಳಿಕೆಗಳು. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ : (1) ರ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ ರವರ ದಿನಾಂಕ : 4 - 8 - 2010ರ ಪತ್ರದಲ್ಲಿ, ಶ್ರೀ ಹೆಚ್. 
ನಂಜಯ್ಯ , ವಿಶೇಷ ತಹಶೀಲ್ದಾರ್‌, ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ.ಆರ್. ಪುರ, ಬೆಂಗಳೂರು ರವರು ದಿನಾಂಕ : 30 - 07 - 2010 ರಂದು ಮಧ್ಯಾಹ್ನ 
12.00 ಗಂಟೆ ಸಮಯದಲ್ಲಿ ರೂ . 10 ,000 /- ಗಳ ಲಂಚ ಹಣ ಸ್ವೀಕರಿಸುತ್ತಿದ್ದ ಸಮಯದಲ್ಲಿ ಮಾನ್ಯ ಲೋಕಾಯುಕ್ತರವರ ಬಲೆಗೆ ಸಿಕ್ಕಿ ಬಿದ್ದಿದ್ದು, ಇವರನ್ನು 
ಪೊಲೀಸ್ ಇನ್ಸ್‌ಪೆಕ್ಟರ್‌, ಕರ್ನಾಟಕ ಲೋಕಾಯುಕ್ತ ನಗರ ವಿಭಾಗ , ಬೆಂಗಳೂರು ರವರ ಬಂಧನ ತಿಳುವಳಿಕೆ ಪತ್ರ ದಿನಾಂಕ : 30 - 07 - 2010 ರಂತೆ 
ದಸ್ತಗಿರಿ ಮಾಡಿದ್ದು, ದಿನಾಂಕ : 30 -07 - 2010 ರಿಂದ 7 - 8 - 2010 ರವರೆಗೆ ನ್ಯಾಯಾಂಗ ಬಂಧನದಲ್ಲಿರುತ್ತಾರೆ. ಈ ಹಿನ್ನೆಲೆಯಲ್ಲಿ, ಶ್ರೀ ಹೆಚ್. ನಂಜಯ್ಯ , 
ವಿಶೇಷ ತಹಶೀಲ್ದಾರ್‌, ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ.ಆರ್. ಪುರ, ಬೆಂಗಳೂರು ಇವರನ್ನು ಕರ್ನಾಟಕ ಸಿವಿಲ್ ಸೇವಾ (ವನಿ& ಮೆ ) ನಿ! 
1957ರ ನಿಯಮ 10( 2)( ಎ) ರಡಿಯಲ್ಲಿ ಅಮಾನತುಗೊಳಿಸುವಂತೆ ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದರು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ; (2) ರ ಸರ್ಕಾರದ ದಿನಾಂಕ : 09 - 8 -2010ರ ಆದೇಶದಲ್ಲಿ , ಶ್ರೀ ಹೆಚ್. ನಂಜಯ್ಯ , ವಿಶೇಷ 
ತಹಶೀಲ್ದಾರ್‌, ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ. ಆರ್ . ಪುರ , ಬೆಂಗಳೂರು ಇವರನ್ನು ದಿನಾಂಕ : 30 - 07 -2010 ರಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಸೇವೆಯಿಂದ ಅಮಾನತ್ತುಗೊಳಿಸಿ ಆದೇಶಿಸಲಾಗಿರುತ್ತದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ : (3) ಹೆಚ್ಚುವರಿ ಪೊಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ದಿನಾಂಕ : 
3/ 4 - 8 - 2010 ರ ಪತ್ರದಲ್ಲಿ, ಶ್ರೀ ಕೆ. ರವಿಶಂಕರ್, ಪೊಲೀಸ್ ನಿರೀಕ್ಷಕರು , ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ನಗರ ಪೊಲೀಸ್ ಠಾಣೆ ರವರು 
ಆರೋಪಿ ಶ್ರೀ ಹೆಚ್. ನಂಜಯ್ಯ , ವಿಶೇಷ ತಹಶೀಲ್ದಾರ್‌, ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ. ಆರ್ . ಪುರ, ಬೆಂಗಳೂರು ಇವರ ವಿರುದ್ಧ ಲಂಚ 
ನಿರೋಧಕ ಕಾಯ್ದೆ 1988ರ ಕಲಂ 7.13(1)( ಡಿ) ಸಹವಾಚನ ಕಲಂ 13( 2) ರೀತ್ಯ ದಿನಾಂಕ : 29 - 7- 2010ರಂದು ಬೆಂಗಳೂರು ನಗರ ಲೋಕಾಯುಕ್ತ 
ಪೊಲೀಸ್ ಠಾಣೆಯ ಮೊಕದ್ದಮೆ ಸಂಖ್ಯೆ : 32 /2010 ರಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು, ತನಿಖೆಯನ್ನು ಕೈಗೊಂಡಿರುತ್ತಾರೆ. ಆರೋಪಿತ ನೌಕರರ 
ಮೇಲಿನ ಭ್ರಷ್ಟಾಚಾರದ ಆಪಾದನೆಗಳು ಮೇಲ್ನೋಟಕ್ಕೆ ಸಾಬೀತಾಗಿರುವುದರಿಂದ ಆರೋಪಿ ಶ್ರೀ ಹೆಚ್. ನಂಜಯ್ಯ ವಿಶೇಷ ತಹಶೀಲ್ದಾರ್‌, ಬೆಂಗಳೂರು 
ಪೂರ್ವ ತಾಲ್ಲೂಕು, ಕೆ.ಆರ್. ಮರ, ಬೆಂಗಳೂರು ರವರು ತಮ್ಮ ಸ್ಥಾನದಲ್ಲಿಯೇ ಮುಂದುವರೆದರೆ, ತನಿಖೆಯ ಹಾದಿಯನ್ನು ತಪ್ಪಿಸುವ ಮತ್ತು 
ಸಾಕ್ಷಾಧಾರಗಳನ್ನು ನಾಶಪಡಿಸುವ ಅವಕಾಶಗಳಿರುವುದರಿಂದ ಇವರನ್ನು ಸರ್ಕಾರಿ ಸೇವೆಯಿಂದ ತಕ್ಷಣದಿಂದಲೇ ಅಮಾನತ್ತಿನಲ್ಲಿಡಲು ಶಿಫಾರಸ್ಸು ಮಾಡುತ್ತಾ 
ಇವರ ಲೀನ್ (ಸ್ಥಾನ) ಕೂಡ ಬೇರೆ ಕಡೆಗೆ ವರ್ಗಾಯಿಸಲು ಕೋರಿರುತ್ತಾರೆ ಮತ್ತು ಮೇಲೆ ಓದಲಾದ ಕ್ರಮ ಸಂಖ್ಯೆ : (4) ರ ದಿನಾಂಕ : 3 - 8 - 2010ರ 
ಪತ್ರದಲ್ಲಿ ಕರ್ನಾಟಕ ಲೋಕಾಯುಕ್ತರವರು ಶ್ರೀ ಹೆಚ್ . ನಂಜಯ್ಯ , ವಿಶೇಷ ತಹಶೀಲ್ದಾರ್‌, ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ.ಆರ್. ಪುರ, ಬೆಂಗಳೂರು 
ಇವರ ಲೋಕಾಯುಕ್ತ ಪ್ರಕರಣವು ತನಿಖೆಯಲ್ಲಿದ್ದು, ಸದರಿಯವರ ಸೇವಾ ವಿವರಗಳನ್ನು ಕಳುಹಿಸುವಂತೆ ಕೋರಿದ್ದು, ಅದರಂತೆ ಸದರಿಯವರ ಸೇವಾ 
ವಿವರಗಳನ್ನು ಕರ್ನಾಟಕ ಲೋಕಾಯುಕ್ತಕ್ಕೆ ದಿನಾಂಕ : 23 - 09 -2010ರಂದು ಕಳುಹಿಸಲಾಗಿರುತ್ತದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ : ( 5) ರ ದಿನಾಂಕ : 16 /20 - 09 -2010ರ ಪತ್ರದಲ್ಲಿ , ಹೆಚ್ಚುವರಿ ಪೊಲೀಸ್ ಮಹಾ ನಿರ್ದೆಶಕರು, 
ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರು ಶ್ರೀ ಹೆಚ್ . ನಂಜಯ್ಯ , ವಿಶೇಷ ತಹಶೀಲ್ದಾರ್‌, ಬೆಂಗಳೂರು ಪೂರ್ವ ತಾಲ್ಲೂಕು, ಬೆಂಗಳೂರು ಇವರ 
ವಿರುದ್ಧ ದಾಖಲಾದ ಲಂಚ ಪ್ರಕರಣದ ತನಿಖೆಯನ್ನು ಪೂರ್ಣಗೊಳಿಸಿದ ತನಿಕಾಧಿಕಾರಿಯ ದಿನಾಂಕ : 11 - 08 - 2010ರ ಅಂತಿಮ ವರದಿಯ ಪ್ರಕಾರ, 
ಆರೋಪಿ ಶ್ರೀ ಹೆಚ್ . ನಂಜಯ್ಯ , ವಿಶೇಷ ತಹಶೀಲ್ದಾರ್‌ರವರ ವಿರುದ್ಧ ದಾಖಲಾಗಿರುವ ಲಂಚ ಪ್ರಕರಣದಲ್ಲಿ, ಲಂಚ ನಿರೋಧ ಕಾಯ್ದೆ 1988ರ ಕಲಂ 
7, 13 (1) ( ಡಿ) ಸಹವಾಚನ 13( 2) ರಡಿಯಲ್ಲಿ ಆರೋಪಿತರ ಮೇಲಿನ ಆಪಾದನೆಗಳು ಸಾಬೀತಾಗಿರುವುದರಿಂದ, ಸದರಿ ಆರೋಪಿತರು ಸಕ್ಷಮ 
ನ್ಯಾಯಾಲಯದಲ್ಲಿ ಆಭಿಯೋಜನೆಗೊಳಪಡಲು ಅರ್ಹರಾಗಿದ್ದು , ಸದರಿಯವರನ್ನು ಅಭಿಯೋಜನೆಗೊಳಪಡಿಸಲು ಸಕ್ಷಮ ಪ್ರಾಧಿಕಾರದ ಅರ್ಥಾತ್ ಸದರಿ 
ಆರೋಪಿತರನ್ನು ತನ್ನ ಹುದ್ದೆಯಿಂದ ತೆಗೆದು ಹಾಕುವ/ ವಜಾ ಮಾಡುವ ಅಧಿಕಾರವುಳ್ಳ ಪ್ರಾಧಿಕಾರದ ಪೂರ್ವಾನುಮತಿ ಅತ್ಯಗತ್ಯವಾಗಿರುತ್ತದೆ. ಆದ್ದರಿಂದ, 
ಆರೋಪಿ ಶ್ರೀ ಹೆಚ್ . ನಂಜಯ್ಯರವರ ವಿರುದ್ದ ಲಂಚ ನಿರೋಧ ಕಾಯ್ದೆ 1988ರ ಕಲಂ 7( 13) (1)( ಡಿ) ಸಹವಾಚನ 13 (2 ) ರಡಿಯಲ್ಲಿ ಎಸಗಿರುವ 
ಶಿಕ್ಷಾರ್ಹ ಅಪರಾಧಕ್ಕಾಗಿ ಅಭಿಯೋಜನೆಗೊಳಪಡಿಸಲು ಲಂಚ ನಿರೋಧ ಕಾಯ್ದೆ 1988ರ ಕಲಂ 19 ರನ್ವಯ ಮಂಜೂರಾತಿಯನ್ನು ನೀಡುವಂತೆ 
ಕೋರುತ್ತಾ, ಅಂತಿಮ ತನಿಖಾ ವರದಿ, ಪ್ರಥಮ ವರ್ತಮಾನ ವರದಿ, ಟ್ರಾಪ್ ಪೂರ್ವದ ಮತ್ತು ನಂತರದ ಮಹಜರ್‌ಗಳು, ರಾಸಾಯನಿಕ ತಜ್ಞರ ವರದಿ, 
ವಶಪಡಿಸಿಕೊಂಡ ದಾಖಲೆಗಳು , ಕೃತ್ಯ ನಡೆದ ಸ್ಥಳದ ನಕ್ಷೆ ಮತ್ತು ಸಾಕ್ಷಿಗಳ ಹೇಳಿಕೆಗಳನ್ನು ಸರ್ಕಾರದ ಅವಗಾಹನೆ ಹಾಗೂ ದಾಖಲೆಗಾಗಿ ಕಳುಹಿಸುತ್ತಾ, 
ಮೂರು ತಿಂಗಳ ಒಳಗಾಗಿ ಅಭಿಯೋಜನಾ ಮಂಜೂರಾತಿಯ ಆದೇಶವನ್ನು ಜಾರಿಗೊಳಿಸುವಂತೆ ತಿಳಿಸಿರುತ್ತಾರೆ . 

ಸಕ್ಷಮ ಪ್ರಾಧಿಕಾರಿಯಾದ ಸರ್ಕಾರವು ಹೆಚ್ಚುವರಿ ಪೊಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಇವರು ತಮ್ಮ 
ಪತ್ರದೊಂದಿಗೆ ಕಳುಹಿಸಿಕೊಟ್ಟ ಕೆಳಕಂಡ ದಾಖಲಾತಿಗಳನ್ನು ಪರಿಶೀಲಿಸಿದೆ : 

ಅಂತಿಮ ತನಿಖಾ ವರದಿ ದಿನಾಂಕ : 16 /20 - 09 - 2010 . 
ಪ್ರಥಮ ವರ್ತಮಾನ ವರದಿ ಮತ್ತು ದೂರಿನ ಜೆರಾಕ್ಸ್ ಪ್ರತಿಗಳು 
ಪಂಚರನ್ನು ಕಳುಹಿಸಿಕೊಡಲು ಕೋರಿ ಬರೆದ ಪತ್ರ 

ಪ್ರಾಯೋಗಿಕ ಪಂಚನಾಮೆ 
(5) ಫಿರ್ಯಾದುದಾರರು ದೂರು ನೀಡಿದ ಸಮಯದಲ್ಲಿ ಹಾಜರುಪಡಿಸಿದ ಸಿ. ಡಿ . ದಿ : 18 - 06 - 2010ರ ಸಂಭಾಷಣೆ ವಿವರ 

ನೋಟುಗಳ ನಂಬರ್ 
ಟ್ರಾಪ್ ಪಂಚನಾಮೆ 


( 4) 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 


- 


೫೬೫ 


(12) 


(14 ) 


(18 ) 


( 8 ) . ಟ್ರಾಪ್ ಆದ ಸಮಯದಲ್ಲಿ ಆರೋಪಿತರ ಮತ್ತು ಫಿರ್ಯಾದಿಯ ನಡುವೆ ನಡೆದಿರುವ ಸಂಭಾಷಣೆಯ ಲಿಪೀಕರಣದ ವಿವರ 
( 9) ಆರೋಪಿತರ ಪ್ರತಿ ರಕ್ಷಣಾ ಹೇಳಿಕೆ 
(10) 

ಬಂಧನ ತಿಳುವಳಿಕೆ ಪತ್ರ 
ಸ್ವೀಕೃತಿ ಪತ್ರ 

ಆರೋಪಿತರ ಹಿರಿಯ ಅಧಿಕಾರಿಯವರ ವರದಿ 
(13) ಅಮಾನತ್ತು ಪಡಿಸಿದ ದಾಖಲೆಗಳು 

ಸ್ವತ್ತು ಪಟ್ಟಿ 
(15) ಕೃತ್ಯ ನಡೆದ ಸ್ಥಳದ ನಕ್ಷೆ 
( 16 ) ರಾಸಾಯನಿಕ ತಜ್ಞರ ವರದಿ 
( 17 ) ಸೇವಾ ವಿವರ 

ಸಾಕ್ಷಿದಾರರ ಹೇಳಿಕೆಗಳು 

ಲೋಕಾಯುಕ್ತರ ಕಛೇರಿಯ ಪತ್ರ ಹಾಗೂ ದಾಖಲೆಗಳನ್ನು ಪರಿಶೀಲಿಸಲಾಗಿ , ಶ್ರೀ ನಾರಾಯಣ ರೆಡ್ಡಿ ಎಂಬುವವರಿಗೆ ಸಂಬಂಧಿಸಿದ 
ತೊಬರಹಳ್ಳಿ ಗ್ರಾಮ ಸರ್ವೆ ನಂ 420ರಲ್ಲಿ 01 ಎಕರೆ 06 ಗುಂಟೆ ಜಮೀನಿನ ಖಾತೆಯನ್ನು ಮಾಡಿಕೊಡಲು ಫಿರ್ಯಾದುದಾರರಿಗೆ 20 ಸಾವಿರ 
ರೂಪಾಯಿಗಳ ಲಂಚದ ಹಣಕ್ಕಾಗಿ ಒತ್ತಾಯಿಸಿ ದಿ : 29 - 07 - 2010 ರಂದು ಮುಂಗಡ 10 ಸಾವಿರ ರೂಪಾಯಿಗಳನ್ನು ಖಾಸಗಿ ವ್ಯಕ್ತಿ ರಮೇಶ್‌ರವರ 
ಮೂಲಕ ಪಡೆದು ಉಳಿದ 10 ಸಾವಿರ ರೂಪಾಯಿಗಳನ್ನು ಅಟೆಂಡರ್‌ ವೆಂಕಟರಮಣಪ್ಪರವರಿಂದ ಶ್ರೀ ನಂಜಯ್ಯ , ಹಿಂದಿನ ವಿಶೇಷ ತಹಶೀಲ್ದಾರ್‌, ಕೆ. 
ಆರ್. ಪುರಂ, ಬೆಂಗಳೂರು ಪೂರ್ವ ತಾಲ್ಲೂಕು ಇವರು ಪಡೆದಿರುತ್ತಾರೆ. ತನಿಖೆಯು ಪೂರ್ಣಗೊಂಡಿದ್ದು, ಆರೋಪಿತರ ಮೇಲಿನ ಆಪಾದನೆಗಳು 
ಸಾಬೀತಾಗಿದ್ದು, ಅವರು ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೊಳಪಡಲು ಅರ್ಹರಾಗಿರುವುದರಿಂದ ಈ ಕೆಳಕಂಡ ತನಿಖೆಯಿಂದ ಕಂಡು ಬಂದ 
ಅಂಶಗಳ ಹಿನ್ನೆಲೆಯಲ್ಲಿ, ಅವರನ್ನು ಅಭಿಯೋಜನೆಗೊಳಿಸಲು ಸಕ್ಷಮ ಪ್ರಾಧಿಕಾರದ ಮಂಜೂರಾತಿ ನೀಡುವಂತೆ ಲೋಕಾಯುಕ್ತದ ಹೆಚ್ಚುವರಿ ಪೊಲೀಸ್ 
ಮಹಾನಿರ್ದೇಶಕರು ಕೋರಿರುತ್ತಾರೆ. 

1. ಫಿರ್ಯಾದುದಾರರ ಸ್ನೇಹಿತರಾದ ಶ್ರೀ ನಾರಾಯಣರೆಡ್ಡಿಯವರು ತೊಬರಹಳ್ಳಿ ಗ್ರಾಮದ ತನ್ನ ಜಮೀನು ಸರ್ವೆ ನಂ . 42 /1ರ ಖಾತೆ 

ಮಾಡಿಸಿಕೊಳ್ಳಲು ದಿ : 26 - 04 - 2010ರಂದು ಬೆಂಗಳೂರು ನಗರ ಪೂರ್ವ ತಾಲ್ಲೂಕು ಕಛೇರಿಯಲ್ಲಿ ಅರ್ಜಿ ನೀಡಿ, ಸ್ವೀಕೃತಿ 
ಪಡೆದುಕೊಂಡಿರುತ್ತಾರೆ. ಸದರಿಯವರು ತಹಶೀಲ್ದಾರ್ ಕಛೇರಿಗೆ ಹೋಗಿದ್ದು ತಡವಾಗಿದ್ದರಿಂದ ಆತನಿಗೆ ಆರೋಗ್ಯ ಸರಿಯಿಲ್ಲದ 

ಕಾರಣ ಈ ಕೆಲಸವನ್ನು ಫಿರ್ಯಾದುದಾರರಿಗೆ ವಹಿಸಿಕೊಟ್ಟಿರುತ್ತಾರೆ . 
2 . ಫಿರ್ಯಾದುದಾರರು, ಮೇ , ತಿಂಗಳಿನಲ್ಲಿ, ಮತ್ತೆ 2 - 3 ವಾರಗಳ ನಂತರ ಒಂದು ಬಾರಿ ಈ ಕೆಲಸಕ್ಕಾಗಿ ತಾಲ್ಲೂಕು ಕಛೇರಿಗೆ ಭೇಟಿ 

ಕೊಟ್ಟು, ದಿ : 21 - 07 - 2010 ರಂದು ಭೇಟಿ ಕೊಟ್ಟು ಸದರಿ ಕಡತವು ಆರೋಪಿತರ ಬಳಿ ಇರುವುದನ್ನು ಖಚಿತಪಡಿಸಿಕೊಂಡು, 
ಅವರನ್ನು ಭೇಟಿ ಮಾಡಲಾಗಿ 2 - 3 ದಿನಗಳ ನಂತರ ಬರುವಂತೆ ಆರೋಪಿತರು ತಿಳಿಸಿರುತ್ತಾರೆ. ಅದರಂತೆ ದಿ : 26 - 07 
2010ರಂದು ಪುನಃ ಆರೋಪಿತರನ್ನು ಭೇಟಿ ಮಾಡಲಾಗಿ ಖಾಸಗಿ ವ್ಯಕ್ತಿ ರಮೇಶ್‌ರವರನ್ನು ಪರಿಚಯಿಸಿ, ಖಾತಾ ಬದಲಾವಣೆಗಾಗಿ 

ರೂ . 25,000 /- ಗಳ ಲಂಚದ ಹಣಕ್ಕಾಗಿ ಬೇಡಿಕೆ ಇಟ್ಟು ರೂ . 20,000 /- ಗಳನ್ನಾದರೂ ಕೊಡುವಂತೆ ಒತ್ತಾಯಪಡಿಸಿರುತ್ತಾರೆ . 
3, ದಿ : 28 - 07 - 2010 ರಂದು ಫಿರ್ಯಾದುದಾರರು ಆರೋಪಿತರನ್ನು ಭೇಟಿ ಮಾಡಿದಾಗ ಲಂಚದ ಹಣ ನೀಡದೇ ಕೆಲಸ 

ಮಾಡಲಾಗುವುದಿಲ್ಲವೆಂದು ಆರೋಪಿತರು ಗದರಿ ಕಳುಹಿಸಿರುತ್ತಾರೆ. ದಿ : 29 - 07 - 2010ರಂದು ಫಿರ್ಯಾದುದಾರರು 
ಆರೋಪಿತರನ್ನು ಭೇಟಿ ಮಾಡಿದಾಗ ರಮೇಶ್‌ರವರಿಗೆ ಕೊಡಲು ತಿಳಿಸಿದ್ದು, ಒಟ್ಟು ಲಂಚ ಬೇಡಿಕೆಯಲ್ಲಿ ಅರ್ಧ ಮೊತ್ತವಾದ ರೂ . 
10 ,000/ - ಗಳನ್ನು ಫಿರ್ಯಾದುದಾರರು ಆರೋಪಿತರ ಸೂಚನೆಯಂತೆ ಖಾಸಗಿ ವ್ಯಕ್ತಿ ರಮೇಶನ ಕೈಗೆ ನೀಡಿ, ಈ ಇಬ್ಬರ ನಡುವಿನ 

ಸಂಭಾಷಣೆಯನ್ನು ಮೊಬೈಲ್‌ನಲ್ಲಿ ರೆಕಾರ್ಡ್ ಮಾಡಿಕೊಂಡಿರುತ್ತಾರೆ . 
4, ದಿ : 30 - 07 - 2010ರಂದು ಟ್ರ್ಯಾಪ್ ಸಮಯದಲ್ಲಿ ಆರೋಪಿತರು ಫಿರ್ಯಾದುದಾರರೊಂದಿಗೆ ಬಾಕಿ ಕೆಲಸದ ಬಗ್ಗೆ ಮಾತನಾಡಿ, 

ದಿ : 29 - 07 -10 ರಂದು ರೂ . 10 ,000/ - ಗಳ ಲಂಚದ ಹಣವನ್ನು ಖಾಸಗಿ ವ್ಯಕ್ತಿ ರಮೇಶ್‌ರವರಿಗೆ ನೀಡಿದ್ದನ್ನು ಖಾತರಿ 
ಪಡಿಸಿಕೊಂಡು, ಬಾಕಿ ಉಳಿದ ಲಂಚದ ಹಣ ರೂ . 10,000/ - ಗಳನ್ನು ತಾನು ನೇರವಾಗಿ ಪಡೆಯದೇ ತನ್ನ ಕಛೇರಿಯ ಜವಾನ 

ಶ್ರೀ ವೆಂಕಟರಮಣಪ್ಪರವರನ್ನು ಕರೆಸಿ ಅವರಿಗೆ ಕೊಡಲು ಸೂಚಿಸಿರುತ್ತಾರೆ. 
5 . ವೆಂಕಟರಮಣಪ್ಪರವರ ವಿಚಾರಣೆಯಿಂದ ತಾನು ಆರೋಪಿತರ ಸೂಚನೆಯಂತೆ ಫಿರ್ಯಾದಿಯವರಿಂದ ರೂ . 10,000/ - ಹಣ 

ಪಡೆದು ಅವರು ತಿಳಿಸಿದಂತೆ ಹೋದಾಗ ಆರೋಪಿತರು ಆ್ಯಂಟೀ ಛೇಂಬರ್‌ನಲ್ಲಿರುವ ಟೇಬಲ್ ಡ್ರಾನಲ್ಲಿಟ್ಟಿರುವುದಾಗಿ ತಿಳಿಸಿದ್ದು, 
ಅದರಂತೆ ಪಂಚರ ಸಮಕ್ಷಮ ಅಮಾನತ್ತುಪಡಿಸಿರುತ್ತದೆ. ಅದರಂತೆ ಹಸ್ತ ಶುದ್ದೀಕರಣದಿಂದಲೂ , ಆರೋಪಿತರ ಆ್ಯಂಟೀ 
ಛೇಂಬರ್‌ನಲ್ಲಿ ದೊರೆತ ಲಂಚದ ಹಣದಿಂದಲೂ ವೆಂಕಟರಮಣಪ್ಪ ಹಾಗೂ ಖಾಸಗಿ ವ್ಯಕ್ತಿ ರಮೇಶ್‌ರವರ ಹೇಳಿಕೆಗಳಿಂದ 

ಫಿರ್ಯಾದಿಯವರಿಂದ ಲಂಚದ ಹಣಕ್ಕಾಗಿ ಒತ್ತಾಯ ಮಾಡಿ ಪಡೆದಿರುವುದು ದೃಢಪಡುತ್ತದೆ . 
6 . ಫಿರ್ಯಾದುದಾರರ ಬಾಕಿ ಕೆಲಸದ ಕಡತವು ಟ್ರ್ಯಾಪ್ ಸಮಯದಲ್ಲಿ ಆರೋಪಿತರ ಟೇಬಲ್‌ನಲ್ಲಿ ದೊರೆತಿದ್ದು ದಿ : 29 - 07 - 2010 

ರಂದು ಲಂಚದ ಹಣ ರೂ . 10 ,000 / - ಗಳನ್ನು ಫಿರ್ಯಾದುದಾರರಿಂದ ರಮೇಶ್ ರವರ ಮುಖೇನ ಸ್ವೀಕರಿಸಿದ ನಂತರ ಸದರಿ 
ಕಡತದಲ್ಲಿ ಆರೋಪಿತರು ದಿ : 29 - 07 - 10 ರಂದೇ ಅನುಮೋದಿಸಿದೆ ಎಂದು ಬರೆದು ಸಹಿ ಮಾಡಿರುವುದು ದೃಢಪಡುತ್ತದೆ. 
ತಹಶೀಲ್ದಾರ್‌ರವರ ವರದಿಯನ್ವಯ ಫಿಲ್ಯಾದುದಾರರ ಬಾಕಿ ಕೆಲಸವು ಆರೋಪಿತರ ವ್ಯಾಪ್ತಿಗೆ ಒಳಪಡುವುದಾಗಿಯು ಲಂಚದ ಹಣ 
ಸ್ವೀಕರಿಸಲಾದ ದಿ : 29 - 07 -10 ಮತ್ತು ದಿ : 30 - 07 -10ರಂದು ಆರೋಪಿತರು ಹಾಗೂ ವೆಂಕಟರಮಣಪ್ಪನವರು ಕಛೇರಿಯಲ್ಲಿ 
ಹಾಜರಿದ್ದಾಗಿಯು ಫಿರ್ಯಾದುದಾರರ ಕೆಲಸದಲ್ಲಿ ವಿಳಂಬ ಮಾಡಿರುವುದಾಗಿ ವರದಿ ನೀಡಿರುತ್ತಾರೆ . 
ಆರೋಪಿತರು ತನ್ನ ಕಛೇರಿಯ ಕೆಲಸ ಕಾರ್ಯಗಳನ್ನು ಖಾಸಗಿ ವ್ಯಕ್ತಿ ರಮೇಶ್‌ರವರ ಮುಖಾಂತರ ವ್ಯವಹಾರಗಳನ್ನು 
ಮಾಡಿಸಿಕೊಂಡು ಏಜಂಟ್ ಆಗಿ ಉಪಯೋಗಿಸಿಕೊಂಡು ಅವರ ಮುಖಾಂತರ ಲಂಚದ ಹಣವನ್ನು ಪಡೆದು ಅಧಿಕಾರವನ್ನು 
ದುರುಪಯೋಗಪಡಿಸಿಕೊಂಡಿರುತ್ತಾರೆ. 


. 


೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೪ , ೨೦೧೧ 


ಭಾಗ - ೧ 


9. ಪ್ರಕರಣದ ತನಿಖಾ ಕಾಲದಲ್ಲಿ ಎ - 2 ಆರೋಪಿ ರಮೇಶ್‌ರವರು ಎ -1 ನಂಜಯ್ಯ ರವರು ತಿಳಿಸಿದಂತೆ ಲಂಚದ ಹಣವನ್ನು 

ಪಡೆದಿದ್ದಾಗಿ ಅದೇ ದಿನ ಸಂಜೆ ಆರೋಪಿ ನಂಜಯ್ಯರವರಿಗೆ ನೀಡಿರುವುದಾಗಿ ಕಂಡುಬಂದಿದ್ದು , ಸದರಿ ರಮೇಶ್‌ರವರು ತನಿಖೆಗೆ 

ಅನುಗುಣವಾಗಿ ಹೇಳಿಕೆ ನೀಡಿರುವುದರಿಂದ ಇವರನ್ನು ಸಾಕ್ಷಿದಾರರಾಗಿ ಪರಿಗಣಿಸಿರುತ್ತೆ . 
10. ಫಿರ್ಯಾದುದಾರರಿಗೆ ನೀಡಲಾಗಿದ್ದ ಬಟನ್ ಕ್ಯಾಮೆರಾದಲ್ಲಿ ಸೆರೆಹಿಡಿದಿದ್ದ ದೃಶ್ಯ ಮತ್ತು ಧ್ವನಿ ವೀಕ್ಷಣೆಯಿಂದ ಮತ್ತು ಶಿರಸ್ತೇದಾರರ 

ದೃಶ್ಯ ಮತ್ತು ಧ್ವನಿ ದೃಢೀಕರಣದಿಂದ ಆರೋಪಿತರ ಲಂಚದ ಹಣಕ್ಕಾಗಿ ಒತ್ತಾಯಿಸಿರುವುದು ಹಾಗೂ ವೆಂಕಟರಮಣಪ್ಪರವರ 

ಮುಖಾಂತರ ಲಂಚದ ಹಣವನ್ನು ಸ್ವೀಕರಿಸಿರುವುದು ದೃಢಪಟ್ಟಿರುತ್ತದೆ. 

ತನಿಖಾ ವರದಿಯಲ್ಲಿ ದೃಢಪಟ್ಟಿರುವ ಅಂಶಗಳನ್ನು ಹಾಗೂ ದಾಖಲೆಗಳನ್ನು ಪರಿಶೀಲಿಸಲಾಗಿ ಶ್ರೀ ನಾರಾಯಣರೆಡ್ಡಿರವರಿಗೆ ಸಂಬಂಧಿಸಿದ 
ತೊಬರಹಳ್ಳಿ ಗ್ರಾಮ ಸರ್ವೆ ನಂ . 420 ರಲ್ಲಿನ 1 ಎಕರೆ 6 ಗುಂಟೆ ಜಮೀನಿನ ಖಾತೆಯನ್ನು ಮಾಡಿಕೊಡಲು ಫಿರ್ಯಾದುದಾರರಿಗೆ 20 ,000 ರೂ . ಗಳ 
ಲಂಚದ ಹಣಕ್ಕಾಗಿ ಒತ್ತಾಯಿಸಿ ದಿ ; 29 - 07 -10 ರಂದು ಮುಂಗಡ ಹಣ 10 ,000 ರೂ . ಗಳನ್ನು ಖಾಸಗಿ ವ್ಯಕ್ತಿ ರಮೇಶ್ ರವರ ಮೂಲಕ ಪಡೆದು 
ಉಳಿದ 10 ,000 ರೂ . ಗಳ ಹಣವನ್ನು ಟ್ರ್ಯಾಪ್ ಸಮಯದಲ್ಲಿ ಪ್ರೊನ್ ವೆಂಕಟರಮಣಪ್ಪರವರಿಂದ ಪಡೆದಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುತ್ತದೆ. 
ಶ್ರೀ ಹೆಚ್ . ನಂಜಯ್ಯ , ತಹಶೀಲ್ದಾರ್‌, ಇವರು ಒಬ್ಬ ಜವಾಬ್ದಾರಿಯುತ ಸರ್ಕಾರಿ ನೌಕರರಾಗಿದ್ದು, ಸರ್ಕಾರಿ ಕೆಲಸ ಮಾಡಲು ಲಂಚದ ಹಣವನ್ನು 
ಅಪೇಕ್ಷಿಸಿ ಖಾಸಗಿ ವ್ಯಕ್ತಿಯನ್ನು ಇಟ್ಟುಕೊಂಡು ನ್ಯಾಯಯುತ ಕೆಲಸವನ್ನು ಮಾಡಲು ಲಂಚದ ಹಣವನ್ನು ಪಡೆದು ತಮ್ಮ ಅಧಿಕಾರವನ್ನು ದುರುಪಯೋಗ 
ಪಡಿಸಿಕೊಂಡು ದುರ್ನಡತೆ ಎಸಗಿರುವುದು ಸಾಬೀತಾಗಿರುವುದರಿಂದ ಲಂಚ ನಿರೋಧ ಕಾಯ್ದೆ 1988ರ ಕಲಂ 7, 13(1)( ಡಿ) ಹಾಗೂ 13( 2) ರನ್ವಯ 
ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೊಳಿಸಲು ಮಂಜೂರಾತಿಯನ್ನು ನೀಡಲು ಸರ್ಕಾರವು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಕಂಇ 43 ಎಡಿಇ 2010 , ಬೆಂಗಳೂರು, ದಿನಾಂಕ : 12 -11 - 2010 
ಮೇಲಿನ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಆರೋಪಿಯಾದ ಶ್ರೀ ನಂಜಯ್ಯ , ಹಿಂದಿನ ವಿಶೇಷ ತಹಶೀಲ್ದಾರ್‌, ಕೆ.ಆರ್. 
ಪುರಂ, ಬೆಂಗಳೂರು ಪೂರ್ವ ತಾಲ್ಲೂಕು ಪ್ರಸ್ತುತ ಅಮಾನತ್ತಿನಲ್ಲಿರುವ ಇವರನ್ನು ಹುದ್ದೆಯಿಂದ ತೆಗೆದುಹಾಕುವ ಅಧಿಕಾರವುಳ್ಳ ಸಕ್ಷಮ ಪ್ರಾಧಿಕಾರವಾದ 
ಸರ್ಕಾರವು ಇವರನ್ನು ಲಂಚ ನಿರೋಧಕಾಯ್ದೆ 1988ರ ಕಲಂ 7(13)(1) ( ಡಿ) ಜೊತೆಯಲ್ಲಿ ಓದಲಾದ ಕಲಂ 13 ( 2) ರ ಪ್ರಕಾರ ಶಿಕ್ಷಾರ್ಹ ಅಪರಾಧಕ್ಕಾಗಿ 
ಲಂಚ ನಿರೋಧಕಾಯ್ದೆ 1988ರ ಕಲಂ 19 ರನ್ವಯ ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೊಳಿಸಲು ಸರ್ಕಾರವು ಮಂಜೂರಾತಿ ನೀಡಿ ಆದೇಶಿಸಿದೆ. 

ಮುಂದುವರೆದು, ಕರ್ನಾಟಕ ಸರ್ಕಾರದ ( ವ್ಯವಹಾರ) ನಿಯಮಾವಳಿ 1977ರ ನಿಯಮ 18 ರ ಪ್ರಕಾರ ಸರ್ಕಾರದ ಪರವಾಗಿ ಅಥವಾ 
ಸರ್ಕಾರದಿಂದ ಹೊರಡಿಸಲಾದ ಎಲ್ಲಾ ಆದೇಶಗಳನ್ನು ಅಥವಾ ಲೇಖನಗಳನ್ನು ಕರ್ನಾಟಕ ಸರ್ಕಾರದ ರಾಜ್ಯಪಾಲರ ಹೆಸರಿನಲ್ಲಿ ಹೊರಡಿಸಬೇಕು ಅಥವಾ 
ಹೊರಡಿಸುವಂತೆ ಮಾಡಬೇಕು. 

- ಅದೇ ನಿಯಮಾವಳಿಯ ನಿಯಮ 19(1) ರ ಪ್ರಕಾರ ಕರ್ನಾಟಕ ಸರ್ಕಾರದ ರಾಜ್ಯಪಾಲರ ಹೆಸರಿನಲ್ಲಿ ಹೊರಡಿಸಿದ ಆದೇಶಗಳು ಮತ್ತು 
ಲೇಖನಗಳು ಒಬ್ಬ ಅಧೀನ ಕಾರ್ಯದರ್ಶಿಯ ಸಹಿಯಿಂದ ಅಧಿಕೃತಗೊಳ್ಳಬೇಕು ಹಾಗೂ ಅಂತಹ ಸಹಿಯು ಅಂತಹ ಆದೇಶ ಅಥವಾ ಲೇಖನವನ್ನು 
ಸರಿಯಾಗಿ ಅಧಿಕೃತಗೊಳಿಸುತ್ತದೆ. 

ಆದ್ದರಿಂದ ಕರ್ನಾಟಕ ಸರ್ಕಾರದ ( ವ್ಯವಹಾರ) ನಿಯಮಾವಳಿ 1977ರ ಈ ಮೇಲ್ಕಂಡ ಆದೇಶವನ್ನು ದಿನಾಂಕ : 12 -11- 2010 ರಂದು 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎಸ್ . ಬಿ. ಸಸಾಲಟ್ಟಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್. 2850 

ಕಂದಾಯ ಇಲಾಖೆ (ಸೇವೆಗಳು - 3) 


ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ವಿಷಯ : ಹಾಸನದ ಪಶುವೈದ್ಯಕೀಯ ಕಾಲೇಜಿಗೆ ರೇಷ್ಮೆ ತರಬೇತಿ ಸಂಸ್ಥೆಯ ಕಟ್ಟಡವನ್ನು ತಾತ್ಕಾಲಿಕವಾಗಿ ನೀಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ: ವಾಕೈ 10 ರೇಯೋವಿ2007, ದಿ : 27 - 07 -2007 

2 . ಕುಲಪತಿಗಳು , ಕರ್ನಾಟಕ ಪಶುವೈದ್ಯಕೀಯ , ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪತ್ರ 

ಸಂಖ್ಯೆ : ಕು /ಕಪಪಮೀವಿವಿ /2007 -ಪಿಎಸ್ -198/ 311, ದಿನಾಂಕ : 1 - 8 - 2007 
3. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ಇವರ ಅರೆ ಸರ್ಕಾರಿ ಪತ್ರ ಸಂಖ್ಯೆ 

: ಪಸಂಮೀ 32 ಪಅಸೇ 2007 ದಿನಾಂಕ : 30 - 04 - 2010 . 
4. ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೆಶಕರು ಇವರ ಪತ್ರ ಸಂಖ್ಯೆ : ರೇನಿ/ ತಾಂ2/ ಹಾ .ಕ.ತ./08/2007 

- 08, ದಿನಾಂಕ : 26 - 7 - 2010 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮಸಂಖ್ಯೆಯ (1) ರ ಆದೇಶದಲ್ಲಿ ಹಾಸನ ನಗರಕ್ಕೆ ಮಂಜೂರಾಗಿರುವ ಪಶುವೈದ್ಯಕೀಯ ಕಾಲೇಜನ್ನು 
ನಡೆಸುವುದಕ್ಕಾಗಿ ತುರ್ತಾಗಿ ಕಟ್ಟಡದ ಅಗತ್ಯವಿದ್ದ ಹಿನ್ನೆಲೆಯಲ್ಲಿ ರೇಷ್ಮೆ ತರಬೇತಿ ಸಂಸ್ಥೆ, ಹಾಸನ ಇಲ್ಲಿಯ ಸ್ಥಳವನ್ನು ಎರಡು ವರ್ಷದ ಅವಧಿಗೆ 
ಪಶುವೈದ್ಯಕೀಯ ಕಾಲೇಜನ್ನು ನಡೆಸಲು ತಾತ್ಕಾಲಿಕವಾಗಿ ಪಶುಸಂಗೋಪನೆ ಮತ್ತು ಪಶುವೈದ್ಯ ಇಲಾಖೆಗೆ ನೀಡಲಾಗಿತ್ತು. ಮೇಲೆ ಓದಲಾದ ಕ್ರಮಸಂಖ್ಯೆ 
( 2) ರ ಪತ್ರದಲ್ಲಿ ಕುಲಪತಿಗಳು, ಕರ್ನಾಟಕ ಪಶುವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರು ಭಾರತೀಯ 
ಪಶುವೈದ್ಯಕೀಯ ಪರಿಷತ್ತು ನಿಗಧಿಪಡಿಸಿರುವ ಮೂಲಭೂತ ಸೌಕರ್ಯಗಳನ್ನು ಪಶುವೈದ್ಯಕೀಯ ಮಹಾವಿದ್ಯಾಲಯ , ಹಾಸನಕ್ಕೆ ನೀಡಿ ಅವರಿಂದ ಮಾನ್ಯತೆ 
ಪಡೆಯಬೇಕಾಗಿದ್ದು, ಅವರ ಶಿಫಾರಸ್ಸಿನ ಮೇರೆಗೆ ಎಲ್ಲಾ ಸವಲತ್ತುಗಳನ್ನು ಒದಗಿಸಬೇಕಾಗಿರುತ್ತದೆ . ಆದ್ದರಿಂದ ಹಾಸನದ ರೇಷ್ಮೆ ತರಬೇತಿ ಕೇಂದ್ರ ಎಲ್ಲಾ 25 
ಕಟ್ಟಡಗಳನ್ನು ಪಶುವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಹಸ್ತಾಂತರಿಸಿ ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ. 

ಮೇಲೆ ಓದಲಾದ ಕ್ರಮಸಂಖ್ಯೆ ( 3) ರ ಪತ್ರದಲ್ಲಿ ಪ್ರಸ್ತುತ ರೇಷ್ಮೆ ಇಲಾಖೆಗೆ ಸೇರಿದ 17 ಕಟ್ಟಡಗಳನ್ನು ಹಾಸನ ಪಶುವೈದ್ಯಕೀಯ 
ವಿಶ್ವವಿದ್ಯಾಲಯವು ಉಪಯೋಗಿಸುತ್ತಿದ್ದು, ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ 4ನೇ ವರ್ಷದ ತರಬೇತಿ ಪ್ರಾರಂಭವಾಗುತ್ತಿದ್ದು, ಅವರಿಗೆ ಸೂಕ್ತ ವಸತಿ 
ಪ್ರಯೋಗಾಲಯ ಇತ್ಯಾದಿ ಸೌಲಭ್ಯಗಳನ್ನು ಕಲ್ಪಿಸಬೇಕಾಗಿರುವ ಹಿನ್ನೆಲೆಯಲ್ಲಿ ರೇಷ್ಮೆ ತರಬೇತಿ ಕೇಂದ್ರದ ಈ ಕೆಳಗಿನ ಕಟ್ಟಡಗಳನ್ನು ತಾತ್ಕಾಲಿಕವಾಗಿ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೪, ೨೦೧೧ 


೫೬೭ 


ಪಶುವೈದ್ಯಕೀಯ ವಿದ್ಯಾಲಯಕ್ಕೆ ಹಸ್ತಾಂತರಿಸುವಂತೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ಇವರು 
ಕೋರಿರುತ್ತಾರೆ. 

1. ಆಡಳಿತ ಕಚೇರಿ 
2 . ಸಿ . ಆರ್.ಸಿ . ಕಟ್ಟಡ 
3, ವಾರ್ಡನ್‌ರವರ ವಸತಿ ಗೃಹ 
4. ರೇಷ್ಮೆ ಸಹಾಯಕರ ವಸತಿ ಗೃಹಗಳು - 4 
5. ಟೆನಮೆಂಟಲ್ ವಸತಿ ಗೃಹಗಳು-8, 

ಈ ಹಿನ್ನೆಲೆಯಲ್ಲಿ ಈ ಬಗ್ಗೆ ರೇಷ್ಮೆ ಆಯುಕ್ತರಿಂದ ಅಭಿಪ್ರಾಯ ಕೋರಲಾಗಿದ್ದು, ರೇಷ್ಮೆ ಆಯುಕ್ತರು ಸದರಿ ತರಬೇತಿ ಸಂಸ್ಥೆಯ ಎಲ್ಲಾ 
ಕಟ್ಟಡಗಳನ್ನು ಹಸ್ತಾಂತರಿಸುವುದು ಇಲಾಖೆಯ ಹಿತದೃಷ್ಟಿಯಿಂದ ಸೂಕ್ತವಲ್ಲವೆಂದು ತಿಳಿಸಿದ್ದ ಹಿನ್ನೆಲೆಯಲ್ಲಿ ವಿಷಯವನ್ನು ಮರು ಪರಿಶೀಲಿಸಿದ್ದು, 
ಪಶುವೈದ್ಯಕೀಯ ಮಹಾವಿದ್ಯಾಲಯದ ಶೈಕ್ಷಣಿಕ ಅಗತ್ಯಗಳ ಹಿತದೃಷ್ಟಿಯಿಂದ ರೇಷ್ಮೆ ತರಬೇತಿ ಸಂಸ್ಥೆಯ ಕೆಲವು ಕಟ್ಟಡಗಳನ್ನು ಹಾಸನ ಪಶುವೈದ್ಯಕೀಯ 
ವಿದ್ಯಾಲಯಕ್ಕೆ ಹಸ್ತಾಂತರಿಸಲು ತೀರ್ಮಾನಿಸಿ , ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ವಾಕ್ಕೆ 10 ರೇಯೋವಿ 2007, ಬೆಂಗಳೂರು, ದಿನಾಂಕ : 18 - 11 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ರೇಷ್ಮೆ ಇಲಾಖೆಯ ಹಾಸನದ ರೇಷ್ಮೆ ತರಬೇತಿ ಸಂಸ್ಥೆಯ ರೇಷ್ಮೆ ಸಹಾಯಕರ 4 
ವಸತಿ ಗೃಹಗಳನ್ನು ಹಾಗೂ ಟೆನಮೆಂಟಲ್‌ನ 8 ವಸತಿ ಗೃಹಗಳನ್ನು ತಾತ್ಕಾಲಿಕವಾಗಿ 2 ವರ್ಷಗಳ ಅವಧಿಗೆ ಮಾತ್ರ ಹಾಸನ ಪಶುವೈದ್ಯಕೀಯ 
ವಿಶ್ವವಿದ್ಯಾಲಯಕ್ಕೆ ನೀಡಲು ಮಂಜೂರಾತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಭಾರತಿ ಆರ್. ನಾಯಕ್ 
ಪಿ . ಆರ್. 2851 

ಪೀಠಾಧಿಕಾರಿ (ರೇಷ್ಮೆ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಕನ್ನಡ ಮತ್ತು ಸಂಸ್ಕೃತಿ ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ವಿಷಯ : ಕನ್ನಡ ಮತ್ತು ಸಂಸ್ಕತಿ, ವಾರ್ತಾ ಇಲಾಖೆಗೆ ಪೀಠೋಪಕರಣಗಳನ್ನು ಸರಬರಾಜು ಮಾಡುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 4 ಡಿಎಸ್‌ವೈ 2010 ದಿ : 19 - 08 - 2010 

2 . ಕ. ಸಂ . ವಾ . ಇಲಾಖೆಯ ಕಾರ್ಯದರ್ಶಿಯವರ ಆಪ್ತ ಶಾಖೆಯ ದಿ : 21 - 10 - 2010ರ ಮನವಿ. 

ದಿ : 27 -10 - 2010ರ ಸರ್ಕಾರದ ಪತ್ರ : ಕಸಂವಾಪ್ರ 115 ಸ್ವೀಮರ 2010 
ದಿ : 29 -10 - 2010ರ ಧನಲಕ್ಷ್ಮಿ ಎಂಟರ್‌ಪ್ರೈಸಸ್‌ರವರ ಪತ್ರ ಸಂಖ್ಯೆ : 

ಡಿಇ / ಫ‌ / 8 /2010 - 11 . 
ಪ್ರಸ್ತಾವನೆ : 

ಮೇಲೆ ಓದಲಾದ ( 2) ರ ಮನವಿಯಲ್ಲಿ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿಗಳು ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಇಲಾಖೆಯ 
ಕಾರ್ಯದರ್ಶಿಯವರ ಉಪಯೋಗಕ್ಕಾಗಿ ಮೂರು ಸೀಟ್‌ಗಳುಳ್ಳ ಒಂದು ಸೋಫಾ ಹಾಗೂ ಒಂದೊಂದು ಸೀಟ್‌ಗಳ ಎರಡು ಸೋಫಾ ಸೆಟ್‌ಗಳನ್ನು 
ಖರೀದಿಸುವ ಸಲುವಾಗಿ ಮನವಿ ಸಲ್ಲಿಸಿದ್ದರು. 

- ಕನ್ನಡ ಮತ್ತು ಸಂಸ್ಕತಿ ವಾರ್ತಾ ಇಲಾಖೆಯ ಕಾರ್ಯದರ್ಶಿಯವರಿಗೆ ಅಗತ್ಯವಾಗಿ ಬೇಕಾಗಿರುವ ಸೋಫಾ ಸೆಟ್ಗಳನ್ನು ಖರೀದಿಸಲು 
ಮೇಲೆ ಓದಲಾದ ( 3) ರ ಪತ್ರದಲ್ಲಿ 03 ಕಂಪನಿಗಳಿಗೆ ಪತ್ರ ಬರೆದು ದರಪಟ್ಟಿ ನೀಡುವಂತೆ ಕೋರಲಾಗಿತ್ತು. ಹಾಗೂ ಅದರಂತೆ 03 ಕಂಪನಿಗಳಿಂದ 
ಸ್ವೀಕೃತವಾದ ದರಪಟ್ಟಿಯನ್ವಯ ಸೋಫಾ ಸೆಟ್‌ಗಳ ದರಪಟ್ಟಿಯು ಈ ಕೆಳಗಿನಂತಿರುತ್ತದೆ. ಹಾಗೂ ಮೂರೂ ಕಂಪನಿಗಳ ಪೀಠೋಪಕರಣಗಳ ದರ 
ಪಟ್ಟಿಯನ್ನು ಅನುಬಂಧದಲ್ಲಿ ನೀಡಲಾಗಿದೆ. 

ಒಟ್ಟು 
ಕ್ರ. ಸಂ . | ಕಂಪನಿಯ ಹೆಸರು 

ರೂ . 
ವಿವರ 

ಬೆಲೆ ರೂ . ಗಳಲ್ಲಿ 
ಪ್ರಮಾಣ 


ಗಳಲ್ಲಿ 


ಜಿ.ಆರ್‌. ಎಂಟರ್ ಪ್ರೈಸಸ್ 


41995 - 00 


3 ಸಿಸ್ಟ್‌ಗಳ ಒಂದು ಸೋಫಾ 

ಅನುಬಂಧದಲ್ಲಿ 
ಹಾಗೂ ಒಂದೊಂದು ಸೀಟ್‌ಗಳ 

ಲಗತ್ತಿಸಲಾಗಿದೆ 
ಎರಡು ಸೋಫಾ 
-ಮೇಲಿನಂತೆ - 
| - ಮೇಲಿನಂತೆ 


44265 - 00 


ಶ್ರೀ ಜಗನ್ನಾಥ್ ಟ್ರೇಡರ್ 
ಧನಲಕ್ಷ್ಮಿ ಎಂಟರ್‌ಪ್ರೈಸಸ್. 


37455 - 00 


- ಈ ಮೇಲ್ಕಂಡ 03 ಕಂಪನಿಗಳಿಂದ ಪಡೆದ ದರಗಳನ್ನು ಅವಲೋಕಿಸಿ ಅತಿ ಕಡಿಮೆ ದರ ನೀಡಿರುವ ಧನಲಕ್ಷ್ಮಿ ಎಂಟರ್ ಪ್ರೈಸಸ್, 
ನಂ . ಡಿ/28 , 1ನೇ ಮುಖ್ಯ ರಸ್ತೆ, ರಾಮಚಂದ್ರಪುರಂ , ಬೆಂಗಳೂರು ರವರಿಗೆ ರೂ . 37455 -00 ಗಳ (ಮೂವತ್ತೇಳು ಸಾವಿರದ ನಾಲ್ಕನೂರ ಐವತ್ತೈದು 
ರೂ .ಗಳು ಮಾತ್ರ) ವೆಚ್ಚದಲ್ಲಿ 3 ಸೀಟ್‌ಗಳ ಒಂದು ಸೋಫಾ ಹಾಗೂ ಒಂದೊಂದು ಸೀಟ್‌ಗಳ ಎರಡು ಸೋಫಾ ಸೆಟ್‌ಗಳನ್ನು ಸರಬರಾಜು ಮಾಡಲು ಈ 
ಕೆಳಕಂಡಂತೆ ಆದೇಶಿಸಿದೆ . ದರಪಟ್ಟಿಯು ವ್ಯಾಟ್ ತೆರಿಗೆ ಹಾಗೂ ಸಾಗಾಣೆ ವೆಚ್ಚಗಳನ್ನು ಒಳಗೊಂಡಿರುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಸಂವಾಪ್ರ 115 ಸ್ವೀಮರ 2010 ಬೆಂಗಳೂರು, ದಿನಾಂಕ : 12 - 11 -2010 


೫೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೪ , ೨೦೧೧ 


ಭಾಗ - ೧ 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಇಲಾಖೆಯ ಕಾರ್ಯದರ್ಶಿಯವರ ಉಪಯೋಗಕ್ಕಾಗಿ ಮೂರು 
ಸೀಟ್‌ಗಳುಳ್ಳ ಒಂದು ಸೋಫಾ ಹಾಗೂ ಒಂದೊಂದು ಸೀಟ್‌ಗಳ ಎರಡು ಸೋಫಾ ಸೆಟ್‌ಗಳನ್ನು ಸರಬರಾಜು ಮಾಡಲು 03 ಕಂಪನಿಗಳಿಂದ 
ದರಪಟ್ಟಿಗಳನ್ನು ಕರೆದಿದ್ದು ಅನುಬಂಧದಲ್ಲಿರುವ ಸೋಫಾ ಸೆಟ್‌ಗಳಿಗೆ ಅತಿ ಕಡಿಮೆ ದರ ರೂ . 37455 - 00ಗಳ (ಮೂವತ್ತೇಳು ಸಾವಿರದ ನಾಲ್ಕನೂರ 
ಐವತ್ತೈದು ರೂ .ಗಳು ಮಾತ್ರ ) ಗಳನ್ನು ಸೂಚಿಸಿರುವ- ಬೆಂಗಳೂರಿನ ಧನಲಕ್ಷ್ಮಿ ಎಂಟರ್‌ಪ್ರೈಸಸ್ , ನಂ . ಡಿ/28, 1ನೇ ಮುಖ್ಯ ರಸ್ತೆ, ರಾಮಚಂದ್ರಪುರಂ 
ರವರಿಗೆ ಸೋಫಾಸೆಟ್‌ಗಳನ್ನು ಸರಬರಾಜು ಮಾಡಲು ಆದೇಶ ನೀಡಿದೆ. 

- ಈ ವೆಚ್ಚವನ್ನು ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ : 4 ಡಿಎಸ್‌ವೈ 2010 , ದಿನಾಂಕ : 13 - 05 -2010ರಲ್ಲಿ ನೀಡಿರುವ ಆದೇಶದನ್ವಯ ಲೆಕ್ಕ 
ಶೀರ್ಷಿಕೆ 2052 - 00 - 090 - 0 - 01 -053 (ಪೀಠೋಪಕರಣ ಮತ್ತು ಜೋಡಣೆಗಳ ವೆಚ್ಚಗಳು) ಅಡಿಯಲ್ಲಿ ಭರಿಸಲು ಧನಲಕ್ಷ್ಮಿ ಎಂಟರ್‌ಪ್ರೈಸಸ್ ಕಂಪನಿಗೆ 
ರೂ . 37455 - 00 ಗಳ (ಮೂವತ್ತೇಳು ಸಾವಿರದ ನಾಲ್ಕನೂರ ಐವತ್ತೈದು ರೂ . ಗಳು ಮಾತ್ರ) ಮೊತ್ತವನ್ನು ಸಿಆಸುಇ ಲೆಕ್ಕ ಪತ್ರ ಶಾಖೆಯು ಡಿ.ಸಿ. ಬಿಲ್ 
ಮೂಲಕ ಬಿಡುಗಡೆ ಮಾಡುವುದು. 

ಧನಲಕ್ಷ್ಮಿ ಎಂಟರ್ ಪ್ರೈಸಸ್ ಕಂಪನಿಯು ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಇಲಾಖೆಗೆ ಮೂರು ಸೀಟ್‌ಗಳುಳ್ಳ ಒಂದು ಸೋಫಾ ಹಾಗೂ 
ಒಂದೊಂದು ಸೀಟ್‌ಗಳ ಎರಡು ಸೋಫಾ ಸೆಟ್‌ಗಳನ್ನು ಕೂಡಲೇ ಸರಬರಾಜು ಮಾಡುವುದು ಹಾಗೂ ಸಿಆಸು ಇಲಾಖೆಯಿಂದ ನೀಡುವ ಮೊತ್ತಕ್ಕೆ ಸ್ವೀಕೃತಿ 
ನೀಡುವುದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ .ಕೆ. ಭರರಾಜಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್. 2852 

ಕನ್ನಡ ಮತ್ತು ಸಂಸ್ಕೃತಿ ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀ ಎಸ್. ಎಂ . ಬೇವೂರ್ ಕೆ. ಎ .ಎಸ್. ಅಧಿಕಾರಿ ಮತ್ತು ಇತರರ ವಿರುದ್ದ ಜಂಟಿ ಇಲಾಖಾ ವಿಚಾರಣೆ ಶ್ರೀ 

ಬಸವರಾಜ ಭರಶೆಟ್ಟಿ, ಪ್ರ. ದ.ಸ. ಮತ್ತು ಶ್ರೀ ಜನಾರ್ಧನ್, ಪ್ರ.ದ.ಸ. ಇವರುಗಳಿಗೆ ದಂಡನೆ ವಿಧಿಸಿ ಅಂತಿಮ ಆದೇಶ 

ಹೊರಡಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 112 ಎಸ್‌ಇಎನ್ 2000, ದಿನಾಂಕ: 04 - 04 - 2001 . 

2. ಉಪ ಲೋಕಾಯುಕ್ತರ ಪತ್ರ ಸಂಖ್ಯೆ: ಲೋಕ್/ಎಆರ್‌ಇ - 1/ ಇಎನ್‌ಕ್ಯೂ . 109/02 - 03 

ದಿನಾಂಕ: 26 - 07 - 2005, 
3. ನೋಟೀಸು ಸಂಖ್ಯೆ : ಸಿಆಸುಇ 112 ಎಸ್‌ಇಎನ್ 2000, ದಿನಾಂಕ: 16 /17 - 08 - 2005 . 
4. ಶ್ರೀ ಬಸವರಾಜು ಭರಶೆಟ್ಟಿ, ಪ್ರ. ದ. ಸ. ಇವರ ನೋಟೀಸಿಗೆ ಲಿಖಿತ ಉತ್ತರ 

ದಿನಾಂಕ: 05 -12 - 2005, 

ಶ್ರೀ ಜನಾರ್ಧನ್ ಪ್ರ. ದ. ಸ. ಇವರ ನೋಟೀಸಿಗೆ ಲಿಖಿತ ಉತ್ತರ ದಿನಾಂಕ: 19 - 09 - 2005. 
6. ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 112 ಎಸ್‌ಇಎನ್ 2000 ದಿನಾಂಕ: 24 - 06 - 2006. 

7. ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 112 ಎಸ್‌ಇಎನ್ 2000 ( ಭಾಗ) ದಿನಾಂಕ 11 -12 - 2006. 
ಪ್ರಸ್ತಾವನೆ : 

ಬೀದರ್ ಜಿಲ್ಲಾ ಪಂಚಾಯಿತಿಯಲ್ಲಿ ಶ್ರೀ ಎಸ್. ಎಂ . ಬೇವೂರ್, ಕೆ. ಎ .ಎಸ್ . ಅಧಿಕಾರಿ ಇವರು ಸಹಾಯಕ ಕಾರ್ಯದರ್ಶಿಯಾಗಿ, ಶ್ರೀ ಗುಂಡಪ್ಪ 
ರವರು ಮುಖ್ಯ ಲೆಕ್ಕಾಧಿಕಾರಿ ಹುದ್ದೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಛೇರಿ, ಬೀದರ್ ಇಲ್ಲಿ ಶ್ರೀಮತಿ ಪಿ . ವಸುಂಧರಾ 
ದೇವಿ ರವರು ಸಹಾಯಕ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಹುದ್ದೆಯಲ್ಲಿ ಶ್ರೀ ಖಲೀಲ್ ಅಹಮದ್ ರವರು ಅಧೀಕ್ಷಕರ ಹುದ್ದೆಯಲ್ಲಿ 
ಶ್ರೀ ದುಂಡಪ್ಪ ರವರು ಸರ್ವಿಸ್ ಇಂಜಿನಿಯರ್ ಹುದ್ದೆಯಲ್ಲಿ ಶ್ರೀ ಮಾಣಿಕ್‌ರಾವ್ ಕಾಟೆ, ಶ್ರೀ ಬಸವರಾಜ್ ಭರಶೆಟ್ಟಿ, ಶ್ರೀ ರಘುನಾಥ್‌ರಾವ್ ಮತ್ತು 
ಶ್ರೀ ಬಿ . ಜನಾರ್ಧನ್ ಇವರುಗಳು ಪ್ರ. ದ. ಸ. ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದಾಗ 1991 - 92 , 93 - 94, ಮತ್ತು 94 - 95 ನೇ ಸಾಲಿನಲ್ಲಿ ಬೀದರ್ ಜಿಲ್ಲಾ 
ಪಂಚಾಯತ್ ವ್ಯಾಪ್ತಿಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಛೇರಿಯಲ್ಲಿ ನಡೆದಿದೆ ಎನ್ನಲಾದ ಭಾರಿ ಪ್ರಮಾಣದ ಹಣಕಾಸಿನ 
ಅವ್ಯವಹಾರಗಳ ಆರೋಪಕ್ಕಾಗಿ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ 1957 ರ ನಿಯಮ 14ಎ 
ರನ್ವಯ ಮೇಲ್ಕಂಡ ಅಪಾದಿತರುಗಳ ವಿರುದ್ದ ಮೇಲೆ (1) ರಲ್ಲಿ ಓದಲಾದ ದಿನಾಂಕ: 04 - 04 - 2001ರ ಸರ್ಕಾರಿ ಆದೇಶದಲ್ಲಿ ಸನ್ಮಾನ್ಯ ಉಪ 
ಲೋಕಾಯುಕ್ತರ ಮೂಲಕ ಪೂರ್ಣ ಪ್ರಮಾಣದ ಇಲಾಖಾ ವಿಚಾರಣೆ ನಡೆಸಲು ಅವರಿಗೆ ವಹಿಸಿ ಆದೇಶಿಸಲಾಯಿತು ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ 
ಓದಲಾದ ಪತ್ರದೊಂದಿಗೆ ಉಪ ಲೋಕಾಯುಕ್ತರು ಹೆಚ್ಚುವರಿ ನಿಬಂಧಕರು, ವಿಚಾರಣೆಗಳು -1 ಕರ್ನಾಟಕ ಲೋಕಾಯುಕ್ತ ಕಛೇರಿ ಇವರು ವಿಚಾರಣೆ 
ನಡೆಸಿ ಸಲ್ಲಿಸಿದ ವಿಚಾರಣಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. ಅಪಾದಿತರ ಮೇಲಿನ ಆರೋಪಗಳ ಕುರಿತು ವಿಚಾರಣಾಧಿಕಾರಿಗಳು ಈ ಕೆಳಕಂಡಂತೆ 
ನಿರ್ಣಯ ನೀಡಿರುತ್ತಾರೆ. 

ಬೀದರ್ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಛೇರಿಯಲ್ಲಿ 1991 - 92 , 93 - 94 ಮತ್ತು 
94 - 95 ನೇ ಸಾಲಿನಲ್ಲಿ ನಡೆದಿರುವ ಹಣಕಾಸಿನ ಅವ್ಯವಹಾರದ ಸಂಬಂಧ ಒಟ್ಟು 16 ಆರೋಪಗಳನ್ನು ಮಾಡಲಾಗಿದೆ. ಶ್ರೀ ಬಸವರಾಜ ಭರಶೆಟ್ಟಿ, 
ಪ್ರ. ದ. ಸ. ಬೀದರ್ ಜಿಲ್ಲಾ ಮತ್ತು ಆರೋಗ್ಯ ಕುಟುಂಬ ಇಲಾಖೆ ಇವರ ಮೇಲೆ ಕ್ರಮ ಸಂಖ್ಯೆ 1, 6, 15 ಮತ್ತು 16ನೇ ಆರೋಪಗಳನ್ನು ಹೊರಿಸಲಾಗಿದೆ. 
ಸ್ಟಾಕ್ ವಹಿಯನ್ನು ಸರಿಯಾಗಿ ನಿರ್ವಹಿಸದೇ ರೂ . 23 ,540/ - ಗಳನ್ನು ನಷ್ಟವಾಗಿರುವ 2 ನೇ ಆರೋಪ Expiry ದಿನಾಂಕ ಮುಗಿಯುವ ಮುನ್ನ 
ಸಾಮಗ್ರಿಗಳನ್ನು ಸರಬರಾಜು ಮಾಡದೆ ಹಾಗೂ ನಿಷ್ಟಯೋಜಕವಾಗಿ ರೂ . 10,536/ - ನಷ್ಟ ಉಂಟು ಮಾಡಿರುವ 6ನೇ ಆರೋಪ, ಜಿಲ್ಲಾ ಆರೋಗ್ಯ 
ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಯವರು, ಆದೇಶವಿಲ್ಲದೇ ಹಲವಾರು ಸಂಸ್ಥೆಗಳಿಗೆ ಸಾಮಗ್ರಿಗಳನ್ನು ಸರಬರಾಜನು ಮಾಡಿರುವ 15 ನೇ ಆರೋಪ, 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೨೪, ೨೦೧೧ 


೫೬೯ 


ಸ್ಪಾಕ್ ವಹಿಯಲ್ಲಿ ಸುಮಾರು ರೂ . 34 ,31 ,655 /- ಮೌಲ್ಯದ ಸಾಮಗ್ರಿಗಳನ್ನು ಕಡಿಮೆ ಬರುವುದಕ್ಕೆ ಕಾರಣರಾಗಿರುವ 16ನೇ ಆರೋಪಗಳು 
ಸಾಬೀತಾಗಿದೆಯೆಂದು ಹಾಗೂ ಶ್ರೀ ಜನಾರ್ಧನ್ ಪ್ರ . ದ.ಸ. ಬೀದರ್ ಜಿಲ್ಲಾ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಇವರ ವಿರುದ್ದದ 10 ಮತ್ತು 
11 ನೇ ಆರೋಪಗಳನ್ನು ಹೊರಿಸಲಾಗಿದ್ದು, ಸಾಮಗ್ರಿಗಳನ್ನು ಸ್ವೀಕರಿಸದೇ ಇದ್ದರೂ ಖೋಟಾ ಪ್ರಮಾಣ ಪತ್ರದ ಆಧಾರದ ಮೇಲೆ ವಹಿಯಲ್ಲಿ ನಮೂದಿಸಿ 
ರೂ . 21,840 /- ಗಳ ನಷ್ಟ ಉಂಟು ಮಾಡಿದ 10 ನೇ ಆರೋಪ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಸಾಮಗ್ರಿಗಳನ್ನು ಸರಬರಾಜು ಮಾಡದೇ ಇದ್ದರೂ 
ಅದನ್ನು ವಹಿಯಲ್ಲಿ ನಮೂದಿಸಿ ರೂ . 2.91 ಲಕ್ಷ ನಷ್ಟಕ್ಕೆ ಕಾರಣರಾಗಿರುವ 11 ನೇ ಆರೋಪ ಸಾಬೀತಾಗಿದೆ ಎಂದು ನಿರ್ಣಯಿಸಿ ವರದಿ ಸಲ್ಲಿಸಿರುತ್ತಾರೆ. 

ವಿಚಾರಣಾ ವರದಿಯನ್ನು ಪರಾಮರ್ಶಿಸಿದ ಸನ್ಮಾನ್ಯ ಉಪ ಲೋಕಾಯುಕ್ತರು ಶ್ರೀ ಬಸವರಾಜು ಭರಶೆಟ್ಟಿ ಮತ್ತು 
ಶ್ರೀ ಬಿ. ಜನಾರ್ಧನ್ ಪ್ರ. ದ. ಸ. ಅವರುಗಳನ್ನು ಸೇವೆಯಿಂದ ವಜಾಗೊಳಿಸುವಂತೆ ಹಾಗೂ ಸರ್ಕಾರಕ್ಕೆ ಉಂಟಾದ ನಷ್ಟ ವಸೂಲು ಮಾಡಲು ಶಿಫಾರಸ್ಸು 
ಮಾಡಿರುತ್ತಾರೆ. ವಿಚಾರಣಾ ವರದಿ ಹಾಗೂ ಸನ್ಮಾನ್ಯ ಉಪ ಲೋಕಾಯುಕ್ತರ ಶಿಫಾರಸ್ಸನ್ನು ಮೇಲೆ (3) ರಲ್ಲಿ ಓದಲಾದ ದಿನಾಂಕ 17 - 08 - 2005 ರ 
ನೋಟಿಸಿನೊಡನೆ ಶ್ರೀ ಬಸವರಾಜ ಭರಶೆಟ್ಟಿ ಮತ್ತು ಶ್ರೀ ಬಿ . ಜನಾರ್ಧನ್ ಅವರುಗಳಿಗೆ ಒದಗಿಸಿ ವಿಚಾರಣಾ ವರದಿ ಬಗ್ಗೆ ಏನಾದರೂ ಅಹವಾಲು ಇದ್ದಲ್ಲಿ 
ಸಲ್ಲಿಸಲು ಅವಕಾಶ ಕಲ್ಪಿಸಲಾಯಿತು. 

- ಶ್ರೀ ಬಸವರಾಜ ಭರಶೆಟ್ಟಿ , ಅವರು ಸರ್ಕಾರದಿಂದ ಜಾರಿಗೊಳಿಸಲಾಗಿದ್ದ ನೋಟೀಸಿಗೆ ಮೇಲೆ ಕ್ರಮ ಸಂಖ್ಯೆ ( 4) ರಲ್ಲಿ ಓದಲಾದ ದಿನಾಂಕ 
05 - 12 - 2005 ರ ಪತ್ರದಲ್ಲಿ ಉತ್ತರ ಸಲ್ಲಿಸಿ ರೂ . 34,65, 731 /- ಗಳ ನಷ್ಟಕ್ಕೆ ಅಧಿಕಾರಿಗಳು ಹೊಣೆಗಾರರೆಂದು, ಇಂತಹ ನಷ್ಟಕ್ಕೆ ಒಬ್ಬ ಕೆಳ ಹಂತದ 
ಪ್ರಥಮ ದರ್ಜೆ ಸಹಾಯಕನಾದ ತಾವು ಹೊಣೆಯಾಗುತ್ತಾನೆಂಬ ಅಂಶವು ನಂಬಲರ್ಹವಲ್ಲ, ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲದ ಅಂಶವಾಗಿರುತ್ತದೆಂದು 
ತಿಳಿಸಿರುತ್ತಾರೆ. ವಿಚಾರಣಾಧಿಕಾರಿಗಳು ಈ ವಿಚಾರಣೆಯನ್ನು ಪೂರ್ವ ನಿರ್ಧರಿತ ಅಂಶಗಳನಿಟ್ಟುಕೊಂಡೇ ವಿಚಾರಣೆ ನಡೆಸಿರುತ್ತಾರೆಂದು 
ಕೋಟೇಷನ್ಸ್‌ಗಳನ್ನು ಕರೆಯಲಾಗಿತ್ತು ಎಂಬ ಅಂಶವನ್ನು ವಿಚಾರಣಾಧಿಕಾರಿಗಳು ಒಪ್ಪಲು ನಿರಾಕರಿಸಿರುತ್ತಾರೆಂದು, ಈ ಪ್ರಕರಣದಲ್ಲಿ ನಡೆದ ಅಂಶಗಳನ್ನು 
ವಿಚಾರಣಾಧಿಕಾರಿಗಳು ತಮ್ಮದೇ ಆದ ಕಾರಣಗಳಿಗಾಗಿ ನಿರ್ಲಕ್ಷಿಸಿರುತ್ತಾರೆ, ಹಾಗೂ ನಿರ್ಣಯವನ್ನು ಪೂರ್ವಗ್ರಹ ಪೀಡಿತರಾಗಿ ನೀಡಿರುತ್ತಾರೆ. ಈ 
ಪ್ರಕರಣದಲ್ಲಿ ಅಪರಾಧಿಯನ್ನು ನಿರಪರಾಧಿಯನ್ನಾಗಿಯೂ , ನಿರಪರಾಧಿಯನ್ನು ಅಪರಾಧಿಯನ್ನಾಗಿಯೂ ಬಿಂಬಿಸಿರುವ ಪ್ರವೃತ್ತಿಯು ನಡೆದಿರುತ್ತದೆ. 
ಮೇಲಾಧಿಕಾರಿಗಳು ಅವರವರ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳಲು ತಮ್ಮಂತಹವರ ಮೇಲೆ ಆರೋಪಗಳನ್ನು ಸೃಷ್ಟಿಸಿರುತ್ತಾರೆ. ವಿಚಾರಣಾಧಿಕಾರಿಗಳೂ ಸಹ 
ಅದೇ ಜಾಡಿನಲ್ಲಿ ನಡೆದಿರುತ್ತಾರೆ. ಗೆಜಿಟೆಡ್ ಸಹಾಯಕರು ಅವಧಿ ಮುಗಿದ ಲಸಿಕೆಗಳನ್ನು ವಿತರಿಸಲು ಜವಾಬ್ದಾರರೆಂದು ತಿಳಿಸಿದರೂ ಎಲ್ಲಾ ನಷ್ಟವನ್ನು 
ತಮ್ಮ ತಲೆಗೆ ಕಟ್ಟಿರುತ್ತಾರೆ. ತಮ್ಮ ವಿರುದ್ದ ಮಾಡಲಾದ 16ನೇ ಆರೋಪದ ಕುರಿತಂತೆ ಮೇಲಾಧಿಕಾರಿಯ ಸಮಕ್ಷಮದಲ್ಲಿ ಚಾರ್ಜ್ ವಹಿಸಿಕೊಳ್ಳುವ ಪ್ರಕ್ರಿಯೆ 
ನಡೆದಿರುತ್ತದೆ. ಅನಂತರ ರೂ . 34 .00 ಲಕ್ಷಗಳ ನಷ್ಟವುಂಟಾಗಿದೆಯೆಂದು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ವರದಿ ಕಳುಹಿಸಲಾಗಿದೆ ಚಾರ್ಜ್ 
ತೆಗೆದುಕೊಳ್ಳುವ ನಡುವಿನ 6 ತಿಂಗಳಲ್ಲಿ ಸದಿ ಸ್ಟೋರ್‌ನ ಜವಾಬ್ದಾರಿ ಗೆಜಿಟೆಡ್ ಸಹಾಯಕರ ಶಿಫಾರಸ್ಸಿನಲ್ಲಿಯೇ ಇತ್ತು. ಈ ನಷ್ಟಕ್ಕೆ ಅವರೇ 
ಕಾರಣರಾಗಿರುತ್ತಾರೆ. ಆದರೆ ಅವರ ಬದಲಿಗೆ ತಮ್ಮನ್ನು ಜವಾಬ್ದಾರರನ್ನಾಗಿ ಮಾಡಿರುವುದು ಸರಿಯಲ್ಲ. ಹೀಗಾಗಿ ವಿಚಾರಣಾಧಿಕಾರಿಗಳು ನೀಡಿರುವ 
ನಿರ್ಣಯವನ್ನು ಒಪ್ಪಿಕೊಳ್ಳದಂತೆ ಕೋರಿರುತ್ತಾರೆ. ಹಾಗೂ ಸನ್ಮಾನ್ಯ ಉಪ ಲೋಕಾಯುಕ್ತರ ಪರಾಮರ್ಶೆಯೂ ಸಹ ಅದೇ ರೀತಿ ಸಾಗಿರುತ್ತದೆಯೆಂದು 
ತಿಳಿಸಿರುತ್ತಾರೆ. ವಿಚಾರಣೆಯನ್ನು ನಡೆಸುವಾಗ ಸಹಜ ನ್ಯಾಯ ತತ್ವವನ್ನು ವಿಚಾರಣಾಧಿಕಾರಿಗಳು ಅನುಸರಿಸಿದ್ದಾರೆಯೇ ಎಂದು 
ಪರಾಮರ್ಶಿಸಬೇಕಾಗಿದ್ದರೂ ಸಹ , ಆ ರೀತಿ ಮಾಡದೇ ನೇರವಾಗಿ ದಂಡನೆಯನ್ನು ವಿಧಿಸುವಂತೆ ಶಿಫಾರಸ್ಸು ಮಾಡಿರುತ್ತಾರೆಂದು ವಿಚಾರಣೆಯು ನಿಯಮ 
ಬಾಹಿರವಾಗಿ ನಡೆದರೂ ಸಹ ಆ ವರದಿಯನ್ನು ಒಪ್ಪಿಕೊಂಡು ಸೇವೆಯಿಂದ ತಮ್ಮನ್ನು ವಜಾ ಮಾಡಲು ಶಿಫಾರಸ್ಸು ಮಾಡಿರುವುದು ಸರಿಯಾದ 
ಕ್ರಮವಲ್ಲವೆಂದು, ರೂ . 34.00 ಲಕ್ಷಗಳ ನಷ್ಟಕ್ಕೆ ತಮ್ಮೊಬ್ಬನನ್ನೆ ಹೊಣೆ ಮಾಡುವುದಾದರೆ ತಮ್ಮ ಮೇಲೆ ಅಷ್ಟೊಂದು ಅಧಿಕಾರಿಗಳ ಅಗತ್ಯವಾದರೂ 
ಏನಿತ್ತು. ಇದನ್ನು ಸನ್ಮಾನ್ಯ ಉಪ ಲೋಕಾಯುಕ್ತರು ಪರಿಗಣಿಸಿರುವುದಿಲ್ಲ. ಒಬ್ಬ ಸರ್ಕಾರಿ ನೌಕರನನ್ನು ಸೇವೆಯಿಂದ ವಜಾ ಮಾಡಲು ಶಿಫಾರಸ್ಸು ಮಾಡುವ 
ಮುಂಚೆ ಆತನ ಪರಿಸ್ಥಿತಿ ಏನಿತ್ತು ಆತ ಕರ್ತವ್ಯದ ಮೇಲಿದ್ದನೇ ಅಥವಾ ರಜೆಯ ಮೇಲಿದ್ದನೇ , ಚಾರ್ಜ್ ಬಿಟ್ಟುಕೊಡದ ಸ್ಥಿತಿಯಲ್ಲಿದ್ದನೇ , 
ಅಮಾನತ್ತಿನಲ್ಲಿದ್ದನೇ , ಅಮಾನತ್ತಿನಲ್ಲಿದ್ದಲ್ಲಿ ಅವನು ಕಛೇರಿಗೆ ಬರುವುದಾದರೂ , ಚಾರ್ಜ್ ಕೊಡುವ ಪ್ರಶ್ನೆ ಎಲ್ಲಿ ಉದ್ಭವಿಸುತ್ತದೆ . ಈ ಎಲ್ಲಾ ಅಂಶಗಳನ್ನು 
ವಿಚಾರಣಾಧಿಕಾರಿಗಳು ಪರಿಗಣಿಸಿದ್ದಾರೆಯೇ ಅಥವಾ ಇಲ್ಲವೇ ಎಂಬ ಅಂಶಗಳನ್ನು ಪರಾಮರ್ಶಿಸದೇ ತಮ್ಮನ್ನು ಸೇವೆಯಿಂದ ವಜಾ ಮಾಡಲು ಶಿಫಾರಸ್ಸು 
ಮಾಡಿರುವುದು ತುಂಬಾ ಅನ್ಯಾಯವೆಂದು ತಿಳಿಸಿ ತಮ್ಮನ್ನು ಸೇವೆಯಿಂದ ವಜಾ ಮಾಡಬೇಕೆಂಬ ಸನ್ಮಾನ್ಯ ಉಪ ಲೋಕಾಯುಕ್ತರ ಶಿಫಾರಸ್ಸನ್ನು 
ಒಪ್ಪಿಕೊಳ್ಳದೇ ಆರೋಪಮುಕ್ತರನ್ನಾಗಿಸುವಂತೆ ಕೋರಿರುತ್ತಾರೆ. 

- ಶ್ರೀ ಬಿ . ಜನಾರ್ಧನ್, ಪ್ರ . ದ. ಸ. ಅವರು ನೋಟೀಸಿಗೆ ಮೇಲೆ (5) ರಲ್ಲಿ ಓದಲಾದ ದಿನಾಂಕ 19 - 09 -2005 ರಲ್ಲಿ ಉತ್ತರ ಸಲ್ಲಿಸಿ ವಿಚಾರಣೆ 
ಪೂರ್ವದಲ್ಲಿ ತಮ್ಮ ಮೇಲೆ ಮಾಡಲಾದ ಅಪಾದನೆಗಳನ್ನು ನಿರಾಕರಿಸಿರುತ್ತೇನೆಯೆಂದು ತಿಳಿಸಿ, ವಿಚಾರಣಾಧಿಕಾರಿಗಳು ಸಾಕ್ಷಿಯ ಹೇಳಿಕೆಯನ್ನಾಧರಿಸಿ ತಮ್ಮ 
ಮೇಲೆ 2 ಅಪಾದನೆಗಳು ರುಜುವಾತಾಗಿದೆಯೆಂದು ವರದಿ ನೀಡಿರುವುದು ಸರಿಯಲ್ಲ. ಇದಕ್ಕೆ ಯಾವುದೇ ಸಾಕ್ಷಾದ್ವಾರಗಳ ಆಧಾರವಿರುವುದಿಲ್ಲ. 
ಎಂಟ್ರಿಗಳು ಯಾರ ಕೈ ಬೆರಳುಗಳ ಬರಹದಲ್ಲಿದೆಯೆನ್ನುವುದನ್ನು ದೃಢೀಕರಿಸಿಕೊಂಡಿರುವುದಲ್ಲ. ಸ್ಪಾಕ್ ತೆಗೆದುಕೊಳ್ಳದೇ ಸ್ಪಾಕ್ ಪ್ರಮಾಣ ಪತ್ರವನ್ನು 
ಹಾಕಲಾಗಿದೆಯೆಂದು ಹೇಳಿರುವುದು ಕಾಯೆಯನಯ ಇರುವುದಿಲ್ಲ . ಸಾಕಿಯು ಗೆಜಿಟಿಡ್ ಸಹಾಯಕರ ಜೊತೆ ತಮನು ಹೊಣೆಗಾರರನ್ನಾಗಿ 
ಮಾಡಿರುವುದು ಸರಿಯಿರುವುದಿಲ್ಲ. ಸಾಕ್ಷಿಯು ಸಂಪೂರ್ಣ ತನಿಖೆ ಮಾಡದೇ ಸರಿಯಾದ ದಾಖಲೆಗಳನ್ನು ಪರಿಶೀಲಿಸಿದೆ ಸ್ಟಾಕ್ ಪುಸ್ತಕ 
ಪುಟಗಳಲ್ಲಿ ನಮೂದಾಗಿದೆಯೇ ಎಂದು ಸಂಶಯ ವ್ಯಕ್ತಪಡಿಸಿದ್ದ ಆಧಾರದ ಮೇಲಿಂದಲೇ ಚಾರ್ಜ್ ರುಜುವಾತಾಗಿದೆಯೆಂದು ಹೇಳಲು ಬರುವುದಿಲ್ಲ. 
ತಮಗೆ ಹಣ ಡ್ರಾ ಮಾಡುವ ಅಧಿಕಾರವೂ ಅಲ್ಲ ಆಥವಾ ತಾವು ಬಟವಾಡೆ ಮಾಡುವ ಅಧಿಕಾರಿಯೂ ಅಲ್ಲ. ಕೇವಲ ಸ್ಟೋರ್ಕೀಪರ್ ಆಗಿದ್ದ ಮೇರೆಗೆ 
ನಷ್ಟಕ್ಕೆ ನಾನೇ ಜವಾಬ್ದಾರನೆಂದು ಹೇಳಿರುವುದು ಸರಿಯಲ್ಲ. ಬಿಲ್ಲುಗಳಿಗೆ ಸಂಬಂಧಿಸಿದ ವಸ್ತುಗಳನ್ನು ಪಡೆದ ಬಗ್ಗೆ ಸ್ಪಾಕ್ ರಿಜಿಸ್ಟರ್‌ನಲ್ಲಿ ನಮೂದು ಇದ್ದ 
ಕುರಿತಂತೆ ವರದಿಯಲ್ಲಿ ಪ್ರಸ್ತಾಪಿಸಲಾಗಿದೆ. ಸಂಬಂಧಪಟ್ಟ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಂದ ವಸ್ತುಗಳು ಮುಟ್ಟಿರುವುದಿಲ್ಲವೆಂದು ಯಾವುದೇ 
ಆಕ್ಷೇಪಣೆಯೂ ಸಹ ಬಂದಿರುವುದಿಲ್ಲವೆಂದು ತಿಳಿಸಿ, ತಾವು ಪ್ರಾಮಾಣಿಕ ಸರ್ಕಾರಿ ನೌಕರನಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದು , ಇದುವರೆವಿಗೂ ಯಾವುದೇ 
ದುರ್ನಡತೆಯ ಪ್ರಕರಣಗಳು ನಡೆದಿರುವುದಿಲ್ಲವೆಂದು ತಿಳಿಸಿ, ತಮ್ಮನ್ನು ಸೇವೆಯಿಂದ ವಜಾ ಮಾಡಿದ್ದಲ್ಲಿ ತಮ್ಮ ಕುಟುಂಬವು ತುಂಬಾ 


೫೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೪ , ೨೦೧೧ 


ಭಾಗ - ೧ 


ಸಂಕಷ್ಟಕ್ಕೀಡಾಗುವುದರಿಂದ ಕಾನೂನಿನ ರೀತಿಯಲ್ಲಿ ಹಾಗೂ ಮಾನವೀಯ ದೃಷ್ಟಿಯಿಂದ ಸನ್ಮಾನ್ಯ ಉಪ ಲೋಕಾಯುಕ್ತರವರು ತಮ್ಮನ್ನು 
ವಜಾಗೊಳಿಸುವಂತೆ ಮಾಡಿರುವ ಶಿಫಾರಸ್ಸನ್ನು ಒಪ್ಪಿಕೊಳ್ಳದಂತೆ ಮನವಿ ಮಾಡಿ ತಮ್ಮನ್ನು ಆರೋಪಮುಕ್ತರನ್ನಾಗಿಸುವಂತೆ ಕೋರಿರುತ್ತಾರೆ . 

ವಿಚಾರಣಾ ವರದಿ ಹಾಗೂ ಉಪ ಲೋಕಾಯುಕ್ತರ ಶಿಫಾರಸ್ಸಿನನ್ವಯ ಶ್ರೀ ಎಸ್. ಎಂ . ಬೇವೂರ್, 
ಶ್ರೀಮತಿ ಪಿ. ವಸುಂಧರಾದೇವಿ, ಶ್ರೀ ದುಂಡಪ್ಪ, ಶ್ರೀ ಮಾಣಿಕ್‌ರಾವ್ ಕಾಟೆ ಅವರುಗಳಿಗೆ ಸಂಬಂಧಿಸಿದಂತೆ 
ಮೇಲೆ ಕ್ರಮ ಸಂಖ್ಯೆ (6) ರಲ್ಲಿ ಓದಲಾದ ದಿನಾಂಕ 24 - 06 - 2006 ರ ಆದೇಶದಲ್ಲಿ ಹಾಗೂ ಶ್ರೀ ಗುಂಡಪ್ಪ ರವರು 
ದಿನಾಂಕ 02 -04 -2004 ರಂದು ನಿಧನ ಹೊಂದಿರುವುದರಿಂದ ಹಾಗೂ ಶ್ರೀ ರಘುನಾಥರಾವ್ ರವರು ನಿವೃತ್ತಿ ಹೊಂದಿರುವುದರಿಂದ ಅವರುಗಳಿಗೆ 
ಸಂಬಂಧಿಸಿದಂತೆ ಮೇಲೆ ಕ್ರಮ ಸಂಖ್ಯೆ (7) ರಲ್ಲಿ ಓದಲಾದ ದಿನಾಂಕ 11 -02- 2006 ರ ಆದೇಶದಲ್ಲಿ ಈ ಕೆಳಕಂಡಂತೆ ಕ್ರಮ ಕೈಗೊಳ್ಳಲಾಗಿದೆ. 

1. ಶ್ರೀ ಎಸ್. ಎಂ . ಬೇವೂರು, ಕೆಎಎಸ್ ಇವರಿಗೆ ವಾಗ್ದಂಡನೆ ವಿಧಿಸಲಾಗಿದೆ. 
2 . ಡಾ : ಪಿ . ವಸುಂಧರಾದೇವಿ, ಸಹಾಯಕ ಜಿಲ್ಲಾ ಅರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಇವರ ಮೇಲಿನ ಆರೋಪ ಸಾಬೀತಾಗದ 

ಕಾರಣ ಆರೋಪಮುಕ್ತಗೊಳಿಸಲಾಗಿದೆ. 
3. ಶ್ರೀ ದುಂಡಪ್ಪ, Service Engineer ಇವರ ಮೇಲಿನ ಆರೋಪ ಸಾಬೀತಾಗದ ಕಾರಣ ಆರೋಪಮುಕ್ತಗೊಳಿಸಲಾಗಿದೆ. 
4 . ಶ್ರೀ ಮಾಣಿಕ್ಯರಾವ್ ಕಾಟೆ, ಪ್ರ. ದ. ಸ. ಇವರ ಮೇಲಿನ ಆರೋಪ ಸಾಬೀತಾಗದ ಕಾರಣ ಆರೋಪಮುಕ್ತಗೊಳಿಸಲಾಗಿದೆ. 
5. ಶ್ರೀ ಗುಂಡಪ್ಪ , ಮುಖ್ಯ ಲೆಕ್ಕಾಧಿಕಾರಿ ಇವರು ನಿಧನ ಹೊಂದಿದ್ದರಿಂದ ಇವರ ನಿವೃತ್ತಿ ಸೌಲಭ್ಯಗಳಲ್ಲಿ 

ರೂ . 9600 - 00 ಗಳನ್ನು ಕಡಿತಗೊಳಿಸಲು ಆದೇಶಿಸಿದೆ. 
6. ಶ್ರೀ ರಘುನಾಥರಾವ್, ಪ್ರ. ದ. ಸ. ಇವರಿಗೆ ರೂ . 11140 - 00 ಗಳನ್ನು ಇವರ ನಿವೃತ್ತಿ ವೇತನದಿಂದ ಕಡಿತಗೊಳಿಸಲು ಆದೇಶಿಸಿಲಾಗಿದೆ. 
7. ಶ್ರೀ ಖಲೀಲ್ ಅಹಮದ್ ರವರು ಸೇವೆಯಿಂದ ನಿವೃತ್ತರಾಗಿದ್ದರಿಂದ ಇವರ ಮೇಲಿನ ಆರೋಪಗಳು Barred by limitation 

ಆಗಿರುವುದು ಎಂದು ಉಪ ಲೋಕಾಯುಕ್ತರು ನಿರ್ಣಹಿಸಿರುವುದರಿಂದ ಇವರ ಮೇಲಿನ ವಿಚಾರಣೆಯನ್ನು ಕೈ ಬಿಟ್ಟಿರುತ್ತಾರೆ. 

ಇನ್ನುಳಿದ ಇಬ್ಬರು ಆಪಾದಿತರು ಕುರಿತಂತೆ ವಿಚಾರಣಾ ವರದಿ, ನೌಕರರ ಅಹವಾಲು ಹಾಗೂ ಸನ್ಮಾನ್ಯ ಉಪ ಲೋಕಾಯುಕ್ತರು ಸಲ್ಲಿಸಿರುವ 
ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. ವಿಚಾರಣಾಧಿಕಾರಿಯವರ ವಿಚಾರಣಾ ವರದಿ ಹಾಗೂ ಸನ್ಮಾನ್ಯ ಉಪ ಲೋಕಾಯುಕ್ತರವರ ಶಿಫಾರಸ್ಸನ್ನು 
ಒಪ್ಪಿಕೊಳ್ಳದೇ ತಮ್ಮನ್ನು ಆರೋಪಮುಕ್ತರನ್ನಾಗಿಸಲು ಶ್ರೀ ಬಸವರಾಜ ಭರಶೆಟ್ಟಿ ಹಾಗೂ ಶ್ರೀ ಬಿ . ಜನಾರ್ಧನ್ ಇವರುಗಳು ಕೋರಿಕೆಯಲ್ಲಿ ಯಾವುದೇ 
ಸಮರ್ಥನೆಯನ್ನು ನೀಡಿರುವುದಿಲ್ಲ . ಅವರುಗಳ ವಾದವನ್ನು ಈಗಾಗಲೇ ವಿಚಾರಣಾ ಸಮಯದಲ್ಲಿ ಪರಿಶೀಲಿಸಿ ಅವುಗಳು ಸ್ವೀಕಾರಾರ್ಹವಲ್ಲವೆಂದು 
ನಿರ್ಣಯಿಸಲ್ಪಟ್ಟಿದೆ. ಹಾಗೂ ಅವರುಗಳ ಉತ್ತರವು ಯಾವುದೇ ಹೊಸ ಅಂಶಗಳಿಂದ ಕೂಡಿರುವುದಿಲ್ಲ. ಆದಾಗ್ಯೂ , ಸನ್ಮಾನ್ಯ ಉಪ ಲೋಕಾಯುಕ್ತರು 
ಮಾಡಿದ ಶಿಫಾರಸ್ಸನ್ನು ಸಾಕ್ಷಾಧಾರಗಳು ಹಾಗೂ ಆರೋಪಿತ ಅಧಿಕಾರಿಗಳ ಮನವಿಯೊಂದಿಗೆ ಪರಿಶೀಲಿಸಿದಾಗ, ಸನ್ಮಾನ್ಯ ಉಪ ಲೋಕಾಯುಕ್ತರ 
ದಂಡನಾ ಶಿಫಾರಸ್ಸು ಕಠಿಣವಾಗಿದೆಯೆಂದು ಮನಗಂಡು, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಅಸುಇ 112 ಎಸ್ಇಎನ್ 2000, ಬೆಂಗಳೂರು, ದಿನಾಂಕ : 27ನೇ ನವೆಂಬರ್ 2010 
ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಸಂದರ್ಭಗಳಿಂದಾಗಿ, ಸರ್ಕಾರವು ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ) 
ನಿಯಮಾವಳಿಯ 1957 ರ ನಿಯಮ 8 ( VI) ಹಾಗೂ ಕೆ.ಸಿ.ಎಸ್‌. ಆರ್‌. ನಿಯಮ 214 ರಲ್ಲಿಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡಂತೆ ಆದೇಶಿಸುತ್ತದೆ. 

1. ಶ್ರೀ ಜನಾರ್ಧನ್ , ಪ್ರ. ದ.ಸ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಛೇರಿ, ಬೀದರ್ ರವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಸರ್ಕಾರಿ ಸೇವೆಯಿಂದ ಕಡ್ಡಾಯ ನಿವೃತ್ತಿಗೊಳಿಸಿದೆ. ಹಾಗೂ ಅವರ ದುರ್ನಡತೆಯಿಂದ ಸರ್ಕಾರಕ್ಕೆ ಉಂಟಾದ ರೂ . 1,67, 340/- ಗಳನ್ನು (ಒಂದು 
ಲಕ್ಷದ ಅರವತ್ತೇಳು ಸಾವಿರದ ಮೂರುನೂರ ನಲವತ್ತು ರೂಪಾಯಿಗಳೂ ಮಾತ್ರ ) ಅವರ ನಿವೃತ್ತಿ ಸೌಲಭ್ಯಗಳಿಂದ ವಸೂಲು ಮಾಡಬೇಕೆಂದು ಈ 
ಮೂಲಕ ಆದೇಶಿಸಿದೆ. 

2. ಶ್ರೀ ಬಸವರಾಜ ಭರಶೆಟ್ಟಿ, ಪ್ರ . ದ.ಸ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಛೇರಿ, ಬೀದರ್ ರವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಸರ್ಕಾರಿ ಸೇವೆಯಿಂದ ಕಡ್ಡಾಯ ನಿವೃತ್ತಿಗೊಳಿಸಿದೆ ಮತ್ತು ಅವರ ವಿಶ್ರಾಂತಿ ವೇತನದ 
ಶೇಕಡ 50 ರಷ್ಟು ಮೊತ್ತವನ್ನು ಶಾಶ್ವತವಾಗಿ ಕಡಿತಗೊಳಿಸಬೇಕೆಂದು ಹಾಗೂ ಅವರ ದುರ್ನಡತೆಯಿಂದ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿದ್ದಕ್ಕಾಗಿ 
ಅವರ ಡಿ.ಸಿ. ಆರ್. ಜಿ. ಮೊತ್ತವನ್ನು ಸಂಪೂರ್ಣವಾಗಿ ಮುಟ್ಟುಗೋಲು ಹಾಕಿಕೊಳ್ಳಬೇಕೆಂದು ಆದೇಶಿಸಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

( ಎಂ . ವಾಸುದೇವಮೂರ್ತಿ) 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 2901 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 2) 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀ ಎಸ್. ಟಿ. ಮೋಹನರಾಜು , ಕೆಎಎಸ್ ( ಕಿರಿಯ ಶ್ರೇಣಿ), ಹಿಂದಿನ ಉಪ ವಿಭಾಗಾಧಿಕಾರಿ, ಶಿರಸಿ ಮತ್ತು ಶ್ರೀ ಗಣಪತಿ ಕಟ್ಟಿನಕೆರೆ, 

ತಹಶೀಲ್ದಾರ್‌, ಸಿದ್ದಾಪುರ ತಾಲ್ಲೂಕು, ಸಿದ್ದಾಪುರ - ಇವರ ವಿರುದ್ಧ ಜಂಟೀ ಇಲಾಖಾ ವಿಚಾರಣೆ - ವಿಚಾರಣಾಧಿಕಾರಿಯನ್ನು 

ಬದಲಾಯಿಸಿ ನೇಮಿಸುವ ಬಗ್ಗೆ . 
ಓದಲಾಗಿದೆ : 1. ದಿನಾಂಕ 05 - 10 - 2010 ರ ಆದೇಶ ಸಂಖ್ಯೆ ಸಿಆಸುಇ 012 ಕೆಇವಿ 10 . 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೨೪, ೨೦೧೧ 


೫೭೧ 


2 . ಶ್ರೀ ಎಸ್ . ಟಿ. ಮೋಹನರಾಜು, ಕೆಎಎಸ್ ( ಕಿರಿಯ ಶ್ರೇಣಿ) ಇವರ ದಿನಾಂಕ 25 - 10 - 2010 ರ ಮನವಿ. 
ಪ್ರಸ್ತಾವನೆ : 

- ಶ್ರೀ ಎಸ್ . ಟಿ. ಮೋಹನರಾಜು, ಕೆಎಎಸ್ ( ಕಿರಿಯ ಶ್ರೇಣಿ, ಇವರು ಉಪ ವಿಭಾಗಾಧಿಕಾರಿ ಶಿರಸಿ ಉಪ ವಿಭಾಗ, ಶಿರಸಿ ಉಪ ವಿಭಾಗ, 
ಶಿರಸಿ ಹಾಗೂ ಸಹಾಯಕ ಚುನಾವಣಾಧಿಕಾರಿ, ಸಂಖ್ಯೆ 12 - ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಹುದ್ದೆಯಲ್ಲಿ ಮತ್ತು ಶ್ರೀ ಗಣಪತಿ ಕಟ್ಟಿನಕೆರೆ ಇವರು 
ತಹಶೀಲ್ದಾರ್‌, ಸಿದ್ದಾಪುರ ತಾಲ್ಲೂಕು, ಸಿದ್ದಾಪುರ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ, ದಿನಾಂಕ 10 -04 - 2009 ರ ಮಧ್ಯಾಹ್ನ 12 - 00 ಗಂಟೆಗೆ 
ಸಿದ್ದಾಪುರ ತಾಲ್ಲೂಕು ಹಲಗೇರಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಡೆದ ಸಭೆಯಲ್ಲಿ ಹಾಜರಿದ್ದ 
ಸಾರ್ವಜನಿಕರಿಗೆ ಊಟ ವಗೈರೆ ನೀಡಿ ಪ್ರಭಾವ ಬೀರುತ್ತಿರುವುದಾಗಿ ದೂರವಾಣಿ ಮೂಲಕ ಸ್ವೀಕರಿಸಲಾದ ದೂರಿನ ಬಗ್ಗೆ ಸ್ಥಳಕ್ಕೆ ಭೇಟಿ ನೀಡಿ 
ವಾಸ್ತವಾಂಶವನ್ನು ಚಿತ್ರೀಕರಿಸಿ, ಸಿ ಡಿ ರೂಪದಲ್ಲಿ ವರದಿ ನೀಡುವಂತೆ ಶ್ರೀ ಡಿ.ಕೆ. ತಿವಾರಿ, ಜಿ 2616, ಚುನಾವಣಾ ವೀಕ್ಷಕರು, ಸಂಖ್ಯೆ 12 - ಉತ್ತರ ಕನ್ನಡ 
ಲೋಕಸಭಾ ಕ್ಷೇತ್ರ ಇವರು ಸೂಚಿಸಿದ್ದರೂ ಸಹ, ಶ್ರೀ ಮೋಹನರಾಜು ರವರು ದಿನಾಂಕ 11 - 4 -2009 ರಂದು ಚುನಾವಣಾ ವೀಕ್ಷಕರಿಗೆ ನೀಡಿದ 
ಚಿತ್ರೀಕರಿಸಿದ ಸಿ ಡಿ ಯು ದೋಷಪೂರಿತವಾಗಿದ್ದು, ಇದರಿಂದ ಯಾವುದೇ ವಿವರ ಲಭ್ಯವಾಗದೇ , ಇದು ಉದ್ದೇಶಪೂರ್ವಕವಾಗಿ ಮಾಡಿದ ಕೃತ್ಯವಾಗಿದ್ದು, 
ಇದರಿಂದಾಗಿ, ಶ್ರೀ ಮೋಹನರಾಜು ಮತ್ತು ಶ್ರೀ ಗಣಪತಿ ಕಟ್ಟಿನಕೆರೆ ರವರುಗಳು ರಾಜಕೀಯ ಪಕ್ಷವೊಂದಕ್ಕೆ ಪರೋಕ್ಷವಾಗಿ ಸಹಕಾರ ನೀಡಿ ಚುನಾವಣಾ 
ನೀತಿ ಸಂಹಿತೆಯನ್ನು ಜಾರಿಗೊಳಿಸುವಲ್ಲಿ ವಿಫಲರಾಗಿರುವ ಆರೋಪದಲ್ಲಿನ ಸತ್ಯಾಸತ್ಯತೆಯನ್ನು ವಿಚಾರಣೆ ಮೂಲಕ ತಿಳಿಯುವ ದೃಷ್ಟಿಯಿಂದ 
ವಿಚಾರಣೆಯನ್ನು ಮುಂದುವರಿಸಲು ಸರ್ಕಾರವು ತೀರ್ಮಾನಿಸಿ, ಜಿಲ್ಲಾಧಿಕಾರಿಗಳು, ಉತ್ತರ ಕನ್ನಡ ಜಿಲ್ಲೆ, ಕಾರವಾರ ರವರನ್ನು ವಿಚಾರಣಾಧಿಕಾರಿಯನ್ನಾಗಿ 
ಹಾಗೂ ಉಪ ವಿಭಾಗಾಧಿಕಾರಿಗಳು, ಶಿರಸಿ ಉಪ ವಿಭಾಗ , ಶಿರಸಿ ಇವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಿಸಿ, ಮೇಲೆ ಓದಲಾದ ಕ್ರಮ ಸಂಖ್ಯೆ (1) 
ರಲ್ಲಿ ಆದೇಶ ಹೊರಡಿಸಲಾಗಿದೆ. 

- ಜಿಲ್ಲಾಧಿಕಾರಿಗಳು , ಉತ್ತರ ಕನ್ನಡ ಜಿಲ್ಲೆ ಇವರು ಈ ಪ್ರಕರಣದ ಆರೋಪಿತ ಅಧಿಕಾರಿಗಳ ವಿರುದ್ದದ ಶಿಸ್ತು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ 
ಕಳುಹಿಸಿದ್ದು, ಇವರನ್ನೇ ಈ ಜಂಟೀ ಇಲಾಖಾ ವಿಚಾರಣೆಯ ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಿರುವುದರಿಂದ, ಇವರಿಂದ ನಿಷ್ಪಕ್ಷಪಾತವಾದ ವಿಚಾರಣೆ 
ಹಾಗೂ ನ್ಯಾಯ ದೊರೆಯಲಾರದೆಂಬುದಾಗಿ ಶ್ರೀ ಎಸ್. ಟಿ. ಮೋಹನರಾಜು, ಕೆಎಎಸ್ (ಕಿರಿಯ ಶ್ರೇಣಿ) ಇವರು ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) 
ರಲ್ಲಿ ಮನವಿ ಮಾಡಿರುತ್ತಾರೆ. ಸರ್ಕಾರವು ಇವರ ಮನವಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಗಿನಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 012 ಕೆಇಎ 2010, ಬೆಂಗಳೂರು, ದಿನಾಂಕ : 22ನೇ ನವೆಂಬರ್ 2010 
ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಕಾರಣಗಳಿಂದಾಗಿ, ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ , 
1957 ರ ನಿಯಮ 13 ನ್ನು ಓದಿಕೊಂಡಂತೆ ನಿಯಮ 11( 2) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು, ಶ್ರೀ ಎಸ್. ಟಿ. ಮೋಹನರಾಜು, 
ಕೆಎಎಸ್ (ಕಿರಿಯ ಶ್ರೇಣಿ), ಹಿಂದಿನ ಉಪ ವಿಭಾಗಾಧಿಕಾರಿ, ಶಿರಸಿ ಹಾಲಿ ವಿಶೇಷ ಭೂ ಸ್ವಾಧೀನಾಧಿಕಾರಿ ರಾಷ್ಟ್ರೀಯ ಹೆದ್ದಾರಿ, ಧಾರವಾಡ ಮತ್ತು ಶ್ರೀ 
ಗಣಪತಿ ಕಟ್ಟಿನಕೆರೆ , ತಹಶೀಲ್ದಾರ್‌, ಸಿದ್ದಾಪುರ ತಾಲ್ಲೂಕು, ಸಿದ್ದಾಪುರ, ಉತ್ತರ ಕನ್ನಡ ಜಿಲ್ಲೆ ಇವರುಗಳ ವಿರುದ್ದ ಮಾಡಲಾದ ಆರೋಪಗಳ ಕುರಿತಂತೆ 
ಜಂಟಿ ವಿಚಾರಣೆ ನಡೆಸಲು ಜಿಲ್ಲಾಧಿಕಾರಿಗಳು, ಉತ್ತರ ಕನ್ನಡ ಜಿಲ್ಲೆ, ಕಾರವಾರ ಇವರ ಬದಲಿಗೆ ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ವಿಭಾಗ, ಬೆಳಗಾವಿ 
ರವರನ್ನು ವಿಚಾರಣಾಧಿಕಾರಿಯನ್ನಾಗಿ ಈ ಮೂಲಕ ನೇಮಿಸುತ್ತದೆ. 

- ಶಿಸ್ತು ಪ್ರಾಧಿಕಾರಿಯ ಪರವಾಗಿ ಪ್ರಕರಣವನ್ನು ವಿಚಾರಣಾಧಿಕಾರಿಯವರ ಮುಂದೆ ಮಂಡಿಸಲು ಉಪ ವಿಭಾಗಾಧಿಕಾರಿಗಳು , ಶಿರಸಿ ಉಪ 
ವಿಭಾಗ, ಶಿರಸಿ ಇವರು ಮಂಡನಾಧಿಕಾರಿಯಾಗಿ ಮುಂದುವರಿಯುತ್ತಾರೆ. 
ವಿಚಾರಣೆಯನ್ನು ಆದಷ್ಟು ತ್ವರಿತವಾಗಿ ಮುಕ್ತಾಯಗೊಳಿಸಿ ವರದಿ ಸಲ್ಲಿಸುವಂತೆ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

( ಎಂ . ವಾಸುದೇವಮೂರ್ತಿ) 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 2902 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 2) 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಬಿ .ಕೆ. ಧನಂಜಯ , ದ್ವಿ. ದ. ಸ. ಇವರು ಸರ್ಕಾರಕ್ಕೆ ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಬಗ್ಗೆ. 
ಓದಲಾಗಿದೆ : 1. ದೋಷಾರೋಪಣಾ ಪಟ್ಟಿ ದಿನಾಂಕ 18 - 11 - 2008. 

2 . ದೋಷಾರೋಪಣೆಗೆ ಸಮಜಾಯಿಷಿ ದಿನಾಂಕ 26 - 11 - 2008 . 
3. ಶಿಸ್ತು ಪ್ರಾಧಿಕಾರಿಯವರು ಹೊರಡಿಸಿದ ಅಂತಿಮ ಆದೇಶ ಸಂಖ್ಯೆ : ಡಿಇ 2132 /ಸಿಓಪಿ/ ಲಿಪಿಕ /2008 , ದಿನಾಂಕ 

05 - 02 - 2008 . 
4. ಶ್ರೀ ಬಿ .ಕೆ. ಧನಂಜಯ , ದ್ವಿ. ದ. ಸ. ರವರ ಮೇಲ್ಮನವಿ ಅರ್ಜಿ ದಿನಾಂಕ 19 - 02 - 2009. 
5. ಮೇಲ್ಮನವಿ ಪ್ರಾಧಿಕಾರಗಳ ಆದೇಶ ಸಂಖ್ಯೆ: ಅಪೀಲು (4) 11 /2008- 09 ದಿನಾಂಕ 

30 - 04 - 2009. 

ಪರಿಷ್ಕರಣ ಮೇಲ್ಮನವಿ ದಿನಾಂಕ 07 - 12 - 2009. 

7. ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆ: ಪಿಎಸ್‌ಸಿ 59 ಸಿಎನ್‌ಎಸ್‌ 10 ದಿನಾಂಕ 09 - 07 -2010 . 
ಪ್ರಸ್ತಾವನೆ : 

ಶ್ರೀ ಬಿ.ಕೆ. ಧನಂಜಯ , ದ್ವಿ. ದ.ಸ. ರವರ ಪೊಲೀಸ್ ಕಮೀಷನರ್ ರವರ ಕಛೇರಿ, ಬೆಂಗಳೂರು ನಗರ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ 
ದಿನಾಂಕ 01 - 11 - 2008 ರಂದು ಅಪರ ಪೊಲೀಸ್ ಕಮೀಷನರ್ (ಆಡಳಿತ) ರವರಿಗೆ “ ಬಾಸ್ ” ಎಂಬ ಪದವನ್ನು ಬಳಸಿ ಮಾತನಾಡಿದ್ದರಿಂದ ಪೊಲೀಸ್ 
ಕಮೀಷನರ್, ಬೆಂಗಳೂರು ನಗರ ರವರು ಸದರಿಯವರ ವಿರುದ್ದ ಕೆ. ಸಿ.ಎಸ್. ( ಸಿ.ಸಿ. ಎ) ನಿಯಮ 1957ರ ನಿಯಮ 12ರ ಅಡಿಯಲ್ಲಿ ದಿನಾಂಕ 18 - 11 
2008 ರಂದು ದೋಷಾರೋಪಣಾ ಪತ್ರವನ್ನು ಹೊರಡಿಸಿರುತ್ತಾರೆ. 


೫೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 


ಭಾಗ - ೧ 


ದೋಷಾರೋಪಣೆ: 

ಶ್ರೀ ಬಿ.ಕೆ. ಧನಂಜಯ, ದ್ವಿ. ದ. ಸ. ಪೊಲೀಸ್ ಕಮೀಷನರ್ ರವರ ಕಛೇರಿ, ಬೆಂಗಳೂರು ನಗರ ಆದ ನೀವು ಲೆಕ್ಕ - 4 ಶಾಖೆಯಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿದ್ದು ದಿನಾಂಕ 01 -11 -2008 ರಂದು ಬೆಳಿಗ್ಗೆ 11 - 00 ಘಂಟೆ ಸಮಯದಲ್ಲಿ ಅಪರ ಪೊಲೀಸ್ ಕಮೀಷನರ್, ಆಡಳಿತ , ಬೆಂಗಳೂರು ನಗರ 
ರವರ ಕಛೇರಿ ಕೊಠಡಿಯಲ್ಲಿ ನಿಮ್ಮ ಶಾಖೆಗೆ ಸಂಬಂಧಿಸಿದ ಕಡತಗಳನ್ನು ಪರಿಶೀಲಿಸುವ ಸಮಯದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಯಾದ ಅಪರ ಪೊಲೀಸ್ 
ಕಮೀಷನರ್, ಆಡಳಿತ ರವರಿಗೆ ಬಾಸ್ ಎಂಬ ಪದ ಬಳಸಿ ಮಾತನಾಡಿರುತ್ತೀರಿ. ಈ ರೀತಿಯಾಗಿ ಒಬ್ಬ ಜವಾಬ್ದಾರಿಯುತ ಶಿಸ್ತಿನ ಇಲಾಖೆಯ ನೌಕರರಾದ 
ನೀವು ನಿಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಯಾವ ರೀತಿ ಮಾತನಾಡಬೇಕೆಂಬ ಪರಿಜ್ಞಾನವಿಲ್ಲದೆ ವರ್ತಿಸಿ, ನಿಮ್ಮ ನಡತೆಯಲ್ಲಿ ತೀವ್ರ ದುರ್ನಡತೆ 
ಪ್ರದರ್ಶಿಸಿರುತ್ತೀರಿ.” 

ದೋಷಾರೋಪಣಾ ಪತ್ರಕ್ಕೆ ಸದರಿಯವರು ಸಲ್ಲಿಸಿದ ಸಮಜಾಯಿಷಿಯು ಸಮಂಜಸವಾಗಿಲ್ಲವಾದ ಕಾರಣ ಪೊಲೀಸ್ ಕಮೀಷನರ್, 
ಬೆಂಗಳೂರು ನಗರ ರವರು ಸದರಿಯವರಿಗೆ “ ಮುಂದಿನ ವಾರ್ಷಿಕ ವೇತನ ಬಡ್ತಿಯನ್ನು ಮುಂದಿನ ವಾರ್ಷಿಕ ವೇತನ ಬಡ್ತಿಗಳಿಗೆ ಧಕ್ಕೆಯಾಗದಂತೆ 
ಒಂದು ವರ್ಷ ಕಾಲ ಮುಂದೂಡಲಾಗಿದೆ” ಎಂದು ಆದೇಶಿಸಿರುತ್ತಾರೆ. 

ಸದರಿ ಆದೇಶದ ವಿರುದ್ದ ಶ್ರೀ ಬಿ.ಕೆ. ಧನಂಜಯ , ದ್ವಿ. ದ.ಸ. ರವರು ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಮೇಲ್ಮನವಿಯಲ್ಲಿನ 
ವಿವಾದಾಂಶಗಳಿಗೆ ಶಿಸ್ತು ಪ್ರಾಧಿಕಾರಿಗಳಾದ ಪೊಲೀಸ್ ಕಮೀಷನರ್, ಬೆಂಗಳೂರು ನಗರ ರವರು ಆಪಾದನೆಗೆ ತಕ್ಕಂತೆ ಶಿಕ್ಷೆ ವಿಧಿಸಿದ್ದು ಅದನ್ನು 
ಪುಷ್ಟಿಕರಿಸಿ ಅವರ ಮೇಲ್ಮನವಿ ಅರ್ಜಿಯನ್ನು ದಿನಾಂಕ 30 - 04 - 2009 ರಂದು ತಿರಸ್ಕರಿಸಿರುತ್ತಾರೆ. 

ಮೇಲೆ ಉಲ್ಲೇಖಿಸಿರುವ ಎರಡು ಆದೇಶಗಳ ವಿರುದ್ಧ ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿಯನ್ನು ಮೇಲೆ ಓದಲಾದ (6) ರಲ್ಲಿ 
ಸಲ್ಲಿಸಲಾಗಿರುತ್ತದೆ. 

ಶ್ರೀ ಬಿ.ಕೆ. ಧನಂಜಯ , ದ್ವಿ. ದ.ಸ. ಸಿ. ಓ. ಪಿ. ಕಛೇರಿ, ಬೆಂಗಳೂರು ರವರು ತಮ್ಮ ಪರಿಷ್ಕರಣ ಮೇಲ್ಮನವಿಯಲ್ಲಿ ತಮ್ಮ ಹಿರಿಯ 
ಅಧಿಕಾರಿಯರವರನ್ನು ಬಾಸ್ ಎಂಬ ಪದ ಬಳಸಿ ಮಾತನಾಡಿರುವುದನ್ನು ಒಪ್ಪಿಕೊಂಡಿರುತ್ತಾರೆ. ಹಾಗೂ ತಾವು ದ್ವಿ . ದ. ಸ. ಕೆಳದರ್ಜೆಯ 
ಗುಮಾಸ್ತನಾಗಿರುತ್ತೇನೆ ಹಾಗೂ ದೋಷಾರೋಪಣೆಯಲ್ಲಿ ನಮೂದಿಸಿರುವ ಬಾಸ್ ಎಂಬ ಪದಕ್ಕೆ ಬೇರಾವುದೇ ಅರ್ಥಕೊಡುವ (ಉದ್ರೇಕ) ಪದ 
CHAMBERS 21ST Century Dictionary ನಲ್ಲಿ ಇರುವುದಿಲ್ಲವೆಂದೂ , ತನ್ನ 15 ವರ್ಷಗಳ ಕಳಂಕರಹಿತ ಸೇವೆಯಲ್ಲಿ ಮೊದಲಬಾರಿ ದಂಡನೆಗೆ 
ಗುರಿಯಾಗಿದ್ದು ತನ್ನ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಪುರಸ್ಕರಿಸಿ ತಮಗೆ ವಿಧಿಸಿರುವ ದಂಡನೆಯಿಂದ ಮುಕ್ತಿಗೊಳಿಸಬೇಕೆಂದು ಕೋರಲಾಗಿರುತ್ತದೆ. 

ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿನ ವಾದಾಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಶಿಸ್ತು ಪ್ರಾಧಿಕಾರವು ಹೊರಡಿಸಿರುವ ದಂಡನಾ 
ಆದೇಶವನ್ನು ಭಾಗಶಃ ಪರಿಷ್ಕರಿಸಲು ನಿರ್ಣಯಿಸಿ ಕರ್ನಾಟಕ ಲೋಕ ಸೇವಾ ಆಯೋಗದ ಸಹಮತಿಯನ್ನು ಮೇಲೆ ಓದಲಾದ ( 7) ರ ಪತ್ರದಲ್ಲಿ 
ಪಡೆಯಲಾಗಿರುತ್ತದೆ, ಆದರನ್ವಯ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 2 ಪೊಸಿಲಿ 2010 ಬೆಂಗಳೂರು, ದಿನಾಂಕ : 23ನೇ ನವೆಂಬರ್ 2010 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನಲೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ ) 
ನಿಯಮಗಳು , 1957 ರ ನಿಯಮ 26 ( ಎ) ರ ಪ್ರಕಾರ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಬಿ.ಕೆ. ಧನಂಜಯ , ದ್ವಿ. ದ. ಸ. ಇವರಿಗೆ 
ವಿಧಿಸಿಲಾಗಿದ್ದ ಮುಂದಿನ ವಾರ್ಷಿಕ ವೇತನ ಬಡ್ತಿಯನ್ನು ಅವರ ಮುಂದಿನ ವಾರ್ಷಿಕ ವೇತನ ಬಡ್ತಿಗಳಿಗೆ ಧಕ್ಕೆಯಾಗದಂತೆ ಒಂದು ವರ್ಷ ಕಾಲ 
ಮುಂದೂಡಲಾಗಿದ್ದ ದಂಡನೆಯನ್ನು ಭಾಗಶಃ ಮಾರ್ಪಡಿಸಿ ಕೆ.ಸಿ.ಎಸ್ (ಸಿ. ಸಿ.ಎ) ನಿಯಮಗಳ ನಿಯಮ 8(i) ರನ್ವಯ “ ವಾಗ್ದಂಡನೆ” ವಿಧಿಸಿ 
ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

( ಟಿ.ಎನ್ . ರವಿಪ್ರಕಾಶ್ ) 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್. 2903 

ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು ) 


ಟ್ರಚಿ 


ಕಂದಾಯ ಸಚಿವಾಲಯ 
ವಿಷಯ : ಆಸರೆ ಯೋಜನೆಯಡಿಯಲ್ಲಿ ಮನೆಗಳ ನಿರ್ಮಾಣಕ್ಕಾಗಿ ಕರ್ನಾಟಕ ರೂರಲ್ ಇನ್‌ಫ್ರಾಸಕ್ಟರ್‌ 

ಡೆವಲಪ್‌ಮೆಂಟ್ ಲಿ., ಇವರಿಗೆ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : ಮಾನ್ಯ ಮುಖ್ಯಮಂತ್ರಿಯವರ ಕಾರ್ಯದರ್ಶಿಯವರ ಟಿಪ್ಪಣಿ ಸಂಖ್ಯೆ: ಮುಮಕಾ/6832/ 2010, 

ದಿನಾಂಕ : 19 - 11 - 2010. 
ಪ್ರಸ್ತಾವನೆ : 

ಮೇಲೆ ಓದಲಾದ ಮಾನ್ಯ ಮುಖ್ಯಮಂತ್ರಿಯವರ ಕಾರ್ಯದರ್ಶಿಯವರ ಟಿಪ್ಪಣಿಯಂತೆ ಕರ್ನಾಟಕ ರೂರಲ್ ಇನ್‌ಫ್ರಾಸಕ್ಟರ್‌ ಡೆವಲಪ್‌ಮೆಂಟ್ 
ಲಿ., ಬೆಂಗಳೂರು ಇವರು ನೆರೆಪೀಡಿತ ಜಿಲ್ಲೆಗಳಲ್ಲಿ, ಆಸರೆ ಯೋಜನೆಯಡಿಯಲ್ಲಿ 12525 ಮನೆಗಳನ್ನು ಕಟ್ಟಲು ಉದ್ದೇಶಿಸಿದ್ದು, ಈಗಾಗಲೇ ರೂ . 60 -00 
ಕೋಟಿಗಳನ್ನು ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿದೆಯೆಂದು ಮನೆಗಳ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿರುವುದರಿಂದ ಈ ಸಂಬಂಧ ರೂ . 20.00 
ಕೋಟಿಗಳ ಅನುದಾನ ಬಿಡುಗಡೆ ಮಾಡಲು ಕೋರಿರುತ್ತಾರೆ. 

ಈ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಸರ್ಕಾರ ರೂ . 20.00 ಕೋಟಿಗಳನ್ನು ಆಸರೆ ಯೋಜನೆಯಡಿಯಲ್ಲಿ ಬಿಡುಗಡೆ ಮಾಡಲು ಕೆಳಕಂಡಂತೆ 
ಆದೇಶ ಹೊರಡಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಕಂಇ 174 ಟಿಎನ್ಆರ್ 2010, ಬೆಂಗಳೂರು, ದಿನಾಂಕ: 27 - 11 - 2010 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 


೫೭೩ 


ಟಚಿ 


( 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ರೂರಲ್ ಇನ್‌ಫ್ರಾಸ್ಪಕ್ಟರ್ ಡೆವಲಪ್‌ಮೆಂಟ್ ಲಿ., ಬೆಂಗಳೂರು ಇವರಿಗೆ ನೆರೆ 
ಪೀಡಿತ ಜಿಲ್ಲೆಗಳಲ್ಲಿ ಆಸರೆ ಯೋಜನೆಯಡಿಯಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಲು ರೂ . 20 .00 ಕೋಟಿ (ರೂಪಾಯಿ ಇಪ್ಪತ್ತು ಕೋಟಿಗಳು ಮಾತ್ರ) 
ಗಳ ಅನುದಾನವನ್ನು ಬಿಡುಗಡೆ ಮಾಡಲು ಮಂಜೂರಾತಿ ನೀಡಲಾಗಿದೆ. 

ಮೇಲಿನಂತೆ ಬಿಡುಗಡೆ ಮಾಡಿರುವ ಮೊತ್ತವನ್ನು ಲೆಕ್ಕ ಶೀರ್ಷಿಕೆ 8235 - 00 - 101-0 - 02 “Public Contributions to the Calamity 
Relief ಅಡಿಯಲ್ಲಿ ಸಂಬಂಧಿಸಿದ ಸಂಸ್ಥೆಯ ಮುಖ್ಯಸ್ಥರು ಅನುದಾನ ಬಿಲ್ಲು ( Payees Receipt) ತಯಾರಿಸಿ, ಸರ್ಕಾರದ ಕಾರ್ಯದರ್ಶಿಗಳು, 
( ವಿಪತ್ತು ನಿರ್ವಹಣೆ) ಕಂದಾಯ ಇಲಾಖೆ ಇವರಿಂದ ಮೇಲು ಸಹಿ ಪಡೆದು ಖಜಾನೆಯಿಂದ ಡ್ರಾ ಮಾಡಲು ಸೂಚಿಸಿದೆ. ಕರ್ನಾಟಕ ರೂರಲ್ 
ಇನ್‌ಫ್ರಾಸಕ್ಟರ್ ಡೆವಲಪ್‌ಮೆಂಟ್ ಲಿ., ಬೆಂಗಳೂರು ಇವರು ಈ ಹಿಂದೆ ಬಿಡುಗಡೆ ಮಾಡಿದ್ದ ಅನುದಾನಕ್ಕೆ ಹಾಗೂ ಈಗ ಬಿಡುಗಡೆ ಮಾಡುತ್ತಿರುವ 
ಅನುದಾನಕ್ಕೆ ಹಣ ಬಳಕೆ ಪತ್ರವನ್ನು ವೆಚ್ಚದ ವಿವರಗಳೊಂದಿಗೆ ಸಲ್ಲಿಸುವುದು. ಹಾಗೂ ಭೌತಿಕ ಹಾಗೂ ಆರ್ಥಿಕ ಪ್ರಗತಿಯ ವಿವರಗಳನ್ನು ಸಹ 
ಸಲ್ಲಿಸುವುದು. 

ಈ ಮೊತ್ತವನ್ನು ಯಾವ ಉದ್ದೇಶಕ್ಕಾಗಿ ಬಿಡುಗಡೆ ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಉಪಯೋಗಿಸತಕ್ಕದ್ದು . 

ಈ ಆದೇಶವನ್ನು ಮುಖ್ಯಮಂತ್ರಿಯವರ ಕಾರ್ಯದರ್ಶಿಯವರ ಟಿಪ್ಪಣಿ ಸಂ : ಮುಮಕಾ/6832 /2010 , ದಿನಾಂಕ: 19 - 11 - 2010ರ ಆದೇಶದ 
ಪ್ರಕಾರ , ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಗಂಗಾಧರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 2910 

ಕಂದಾಯ ಇಲಾಖೆ (ವಿ.ನಿ, ಮತ್ತು ಸೇವೆಗಳು-2) 

ಕಂದಾಯ ಸಚಿವಾಲಯ 
ವಿಷಯ : ಶ್ರೀ ಬಿ. ಟಿ. ಗೋವಿಂದಮರಿಗೌಡ, ಹಿಂದಿನ ತಹಶೀಲ್ದಾರ್‌, ಹೊಸಕೋಟೆ ತಾಲ್ಲೂಕು ಬೆಂಗಳೂರು ಗ್ರಾಮಾಂತರ 

- ಜಿಲ್ಲೆ ( ಹಾಲಿ ನಿವೃತ್ತರು) ಮತ್ತಿತರರ ವಿರುದ್ದ ಜಂಟಿ ಇಲಾಖಾ ವಿಚಾರಣೆ ಕುರಿತು ಆದೇಶ ಹೊರಡಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಕಂಇ 48 ಎಡಿಇ 2001 ದಿನಾಂಕ: 22 - 4 - 2002. 

2. ಸರ್ಕಾರದ ಆದೇಶ ಸಂಖ್ಯೆ : ಕಂಇ 48 ಎಡಿಇ 2001 ದಿನಾಂಕ: 1 - 6 - 2002 . 
3. ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರ ಪತ್ರ ಸಂಖ್ಯೆ: ಇಎಸ್‌ಟಿ/2 /ಸಿಆರ್ /30 - 99 /2000 

ದಿನಾಂಕ: 21 - 5 - 2002 . 
4. ಸರ್ಕಾರದ ಕಾರಣ ಕೇಳುವ ನೋಟೀಸು ಸಂಖ್ಯೆ: ಕಂಇ 48 ಇಡಿಇ 2001, ದಿನಾಂಕ: 18 -7 - 2002. 
5. ಲಿಖಿತ ಹೇಳಿಕೆ: 
1. ಶ್ರೀ ಎಂ . ಮೊಹಮ್ಮದ್ ಸಿಬ್ಬತುಲ್ಲಾ, ದ್ವಿ . ದ . ಸ . ದಿನಾಂಕ: 28 - 8 -2002. 

ಶ್ರೀ ಬಿ . ಟಿ. ಗೋವಿಂದಮರಿಗೌಡ, ತಹಶೀಲ್ದಾರ್‌.(ನಿವೃತ್ತ) ದಿ: 4 - 9 - 2002 
3. ಶ್ರೀ ಎಂ . ನಾಗೇಶ್, ದ್ವಿ.ದ.ಸ. ದಿನಾಂಕ: 31-8 - 2002 . 

4. ಶ್ರೀ ಹೆಚ್ .ಎನ್. ರಾಮಚಂದ್ರಯ್ಯ , ಹಿಂದಿನ ಶಿರಸ್ತೇದಾರ್ ದಿನಾಂಕ : 25 - 9 - 2002. 
6. ಸರ್ಕಾರದ ಆದೇಶ ಸಂಖ್ಯೆ : ಕಂಇ 48 ಎಡಿಇ 2001 ದಿನಾಂಕ: 19 - 12 - 2003 . 
7. ಸರ್ಕಾರದ ಆದೇಶ ಸಂಖ್ಯೆ : ಕಂಇ 48 ಎಡಿಇ 2001 ದಿನಾಂಕ: 27 -12 - 2005. 
8. ಎನ್.ಎನ್. ಸಂಗೊಳ್ಳಿ, ನಿವೃತ್ತ ಜಿಲ್ಲಾ ಮತ್ತು ಸತ್ರನ್ಯಾಯಾಧೀಶರು, ಬೆಂಗಳೂರು, ಇವರು ಸರ್ಕಾರಕ್ಕೆ 

ಸಲ್ಲಿಸಿರುವ ವಿಚಾರಣಾ ವರದಿ ದಿನಾಂಕ: 26 - 4 - 2007, 
9 . ಸರ್ಕಾರದ ಪತ್ರ ಸಂಖ್ಯೆ: ಕಂಇ 38 ಎಡಿಇ 2004 ದಿನಾಂಕ: 12 -6 - 2007. 
10 . ಜಿಲ್ಲಾಧಿಕಾರಿಗಳು , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರ ಪತ್ರ ಸಂಖ್ಯೆ: ಇಎಸ್‌ಟಿ/ 2 / ಸಿಸಿಎ/ಸಿಆರ್ / 30 

99 /2000 ದಿನಾಂಕ : 17 -5 - 2010 . 
ಪ್ರಸ್ತಾವನೆ : 

ಹೊಸಕೋಟೆ ತಾಲ್ಲೂಕಿನ ನೊಂದ ಸಂತ್ರಸ್ಥರು ಮಾನ್ಯ ಮುಖ್ಯಮಂತ್ರಿಯವರಿಗೆ ದಿನಾಂಕ: 9 - 7 - 99 ರಂದು 1998ನೇ ಸಾಲಿನಲ್ಲಿ ಹೊಸಕೋಟೆ 
ತಾಲ್ಲೂಕಿನಲ್ಲಿ ಭಾರಿ ಮಳೆಯಿಂದ ಉಂಟಾದ ನಷ್ಟಕ್ಕೆ ಪರಿಹಾರ ಮಂಜೂರು ಮಾಡುವಲ್ಲಿ ಹೊಸಕೋಟೆ ತಾಲ್ಲೂಕು ತಹಶೀಲ್ದಾರರು ಮತ್ತು ಅವರ 
ಕಛೇರಿಯ ಇತರೆ ಸಿಬ್ಬಂದಿಗಳು ಹಣ ದುರುಪಯೋಗ ಪಡಿಸಿಕೊಂಡಿರುವರೆಂದು ದೂರು ಮನವಿ ಸಲ್ಲಿಸಿದ್ದರ ಮೇರೆಗೆ ಮೇಲೆ ಓದಲಾದ ಕ್ರಮ ಸಂಖ್ಯೆ : 
(1) ರ ಸರ್ಕಾರದ ದಿನಾಂಕ: 22 -4 - 2002 ರ ಆದೇಶದಲ್ಲಿ 1957ರ ಕ. ನಾ . ಸೇ . ( ವನಿ, ಮತ್ತು ಮೆ ) ನಿಯಮಗಳನ್ವಯ ಶ್ರೀ ಬಿ. ಟಿ. 
ಗೋವಿಂದಮರಿಗೌಡ, ಹಿಂದಿನ ತಹಶೀಲ್ದಾರ್‌, ಹೊಸಕೋಟೆ ಪ್ರಸ್ತುತ ನಿವೃತ್ತರು ಹಾಗೂ ಶ್ರೀ ಹೆಚ್ .ಎನ್ . ರಾಮಚಂದ್ರಯ್ಯ , ಹಿಂದಿನ ಶಿರಸ್ತೇದಾರ್, 
ಹೊಸಕೋಟೆ ಇವರುಗಳ ವಿರುದ್ದ ಜಂಟಿ ಇಲಾಖಾ ವಿಚಾರಣೆಯನ್ನು ಕಾಯ್ದಿರಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಸೇವೆಯಿಂದ ಅಮಾನತ್ತಿನಲ್ಲಿಟ್ಟು ಆದೇಶಿಸಲಾಗಿತ್ತು. 


೫೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 

ಭಾಗ - ೧ 
ಮೇಲೆ ಓದಲಾದ ಕ್ರಮ ಸಂಖ್ಯೆ : ( 2) ರ ಸರ್ಕಾರದ ದಿನಾಂಕ: 1 - 6 - 2002 ರ ಆದೇಶದಲ್ಲಿ ಶ್ರೀ ಬಿ . ಟಿ. ಗೋವಿಂದಮರಿಗೌಡ ಹಿಂದಿನ 
ತಹಶೀಲ್ದಾರ್‌, ಹೊಸಕೋಟೆ ಹಾಗೂ ಶ್ರೀ ಹೆಚ್.ಎನ್. ರಾಮಚಂದ್ರಯ್ಯ , ಹಿಂದಿನ ಶಿರಸ್ತೇದಾರ್ ಇವರುಗಳ ವಿರುದ್ದದ ಇಲಾಖಾ ವಿಚಾರಣೆಯನ್ನು 
ಕಾಯ್ದಿರಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಮಾನತ್ತಿನಿಂದ ಬಿಡುಗಡೆ ಮಾಡಿ ಆದೇಶಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ : (3) ರ ದಿನಾಂಕ : 21 - 5 -2002ರ ಪತ್ರದಲ್ಲಿ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 
ಬೆಂಗಳೂರು ರವರು ಶ್ರೀ ಬಿ. ಟಿ. ಗೋವಿಂದಮರಿಗೌಡ, ಹಿಂದಿನ ತಹಶೀಲ್ದಾರ್‌, ಹೊಸಕೋಟೆ ( ಪ್ರಸ್ತುತ ನಿವೃತ್ತರು) ಹಾಗೂ ಶ್ರೀ ಹೆಚ್ . ಎನ್ . 
ರಾಮಚಂದ್ರಯ್ಯ , ಹಿಂದಿನ ಶಿರಸ್ತೇದಾರ್, ಹೊಸಕೋಟೆ ಇವರುಗಳ ವಿರುದ್ಧ ಇಲಾಖಾ ವಿಚಾರಣೆ ನಡೆಸುವ ಕುರಿತಂತೆ, ಕರಡು ದೋಷಾರೋಪಣ 
ಪಟ್ಟಿಯನ್ನು ( ಅನುಬಂಧ - 1 ರಿಂದ 4) ದಾಖಲೆಗಳೊಂದಿಗೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ, ಉಳಿದ ಗ್ರೂಪ್‌- ಸಿ 
ನೌಕರರಾದ ಶ್ರೀ ಕೆ. ಸಿ. ಸತೀಶ್, ಹಿಂದಿನ ದ್ವಿ . ದ.ಸ. ಇವರನ್ನು ಸೇವೆಯಿಂದ ಅಮಾನತ್ತುಗೊಳಿಸಲಾಗಿದ್ದು, ಶ್ರೀ ಎಂ . ನಾಗೇಶ್ ಮತ್ತು ಶ್ರೀ ಮಹಮ್ಮದ್ 
ಸಿಬತುಲ್ಲಾ, ಹಿಂದಿನ ದ್ವಿ. ದ.ಸ. ಇವರುಗಳ ವಿರುದ್ಧ ಇಲಾಖಾ ವಿಚಾರಣೆ ಕಾಯ್ದಿರಿಸಿ ಸೇವೆಯಿಂದ ನಿಲಂಬನೆಗೊಳಿಸಲಾಗಿರುತ್ತದೆ ಹಾಗೂ ಶ್ರೀ ಆರ್. 
ಚಿನ್ನಸ್ವಾಮಿ ಗ್ರಾ , ಲೆ. ಇವರನ್ನು ಸೇವೆಯಿಂದ ಅಮಾನತ್ತುಗೊಳಿಸಲಾಗಿರುತ್ತದೆ ಎಂದು ಸಹ ತಿಳಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ : ( 4) ರ ದಿನಾಂಕ : 18 - 7 - 2002ರ ಕಾರಣ ಕೇಳುವ ನೋಟೀಸನ್ನು (1) ಶ್ರೀ ಬಿ . ಟಿ. ಗೋವಿಂದಮರಿಗೌಡ, 
ಹಿಂದಿನ ತಹಶೀಲ್ದಾರ್‌, ಹೊಸಕೋಟೆ( 2) ಶ್ರೀ ಹೆಚ್.ಎನ್. ರಾಮಚಂದ್ರಯ್ಯ , ಹಿಂದಿನ ಶಿರಸ್ತೇದಾರ್, ( 3) ಶ್ರೀ ಕೆ. ಸಿ. ಸತೀಶ್, ಹಿಂದಿನ ದ್ವಿ . ದ. ಸ. ( 4) 
ಶ್ರೀ ಎಂ . ನಾಗೇಶ್ ಹಿಂದಿನ ದ್ವಿ . ದ.ಸ . (5) ಶ್ರೀ ಮೊಹಮ್ಮದ್ ಸಿಗ್ನತುಲ್ಲಾ, ಹಿಂದಿನ ದ್ವಿ . ದ. ಸ. (6) ಶ್ರೀ ಆರ್. ಚಿನ್ನಸ್ವಾಮಿ , ಹಿಂದಿನ ಗ್ರಾ . ಲೆ ಇವರುಗಳಿಗೆ 
ಜಿಲ್ಲಾಧಿಕಾರಿಗಳು ಕಳುಹಿಸಿರುವ ದೋಷಾರೋಪಣೆ ಪಟ್ಟಿಯ ಅನುಬಂಧ 1 ರಿಂದ 4 ಗಳನ್ನು ಜಾರಿಗೊಳಿಸಿ, ಸದರಿ ನೋಟೀಸು ಸ್ವೀಕರಿಸಿದ 15 
ದಿನಗಳೊಳಗೆ ಲಿಖಿತ ಹೇಳಿಕೆಯನ್ನು ಸಲ್ಲಿಸುವಂತೆ ತಪ್ಪಿದಲ್ಲಿ ನಿಮ್ಮ ಪ್ರತಿವಾದವೇನೂ ಇಲ್ಲವೆಂದು ಭಾವಿಸಿ, ಕ. ನಾ . ಸೇ . ( ವ. ನಿ. ಮತ್ತು ಮೇ ) 
ನಿಯಮ 1957 ರ ನಿಯಮ 11ನೇ ಮೇರೆಗೆ ಅವರ ಮೇಲೆ ಏಕಪಕ್ಷೀಯವಾಗಿ ಮುಂದಿನ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಲಾಗಿರುತ್ತದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ : (5) ರಲ್ಲಿ ಓದಲಾದ 4 ಮಂದಿ ಅಧಿಕಾರಿ/ ನೌಕರರು ಮಾತ್ರ ತಮ್ಮ ತಮ್ಮ ಲಿಖಿತ ಸಮಜಾಯಿಷಿಯನ್ನು 
ಸಲ್ಲಿಸಿದ್ದು, ಅವರುಗಳ ವಿರುದ್ಧದ ಆರೋಪಗಳನ್ನು ಅಲ್ಲಗಳೆದಿರುತ್ತಾರೆ ಹಾಗೂ ಉದ್ದೇಶಿತ ವಿಚಾರಣೆಯನ್ನು ಕೈಬಿಡುವಂತೆ ಕೋರಿರುತ್ತಾರೆ. ಈ 
ಪ್ರಕರಣದಲ್ಲಿ ಇನ್ನಿಬ್ಬರು ಆಪಾದಿತ ನೌಕರರಾದ ಶ್ರೀ ಕೆ.ಸಿ. ಸತೀಶ್, ಹಿಂದಿನ ದ್ವಿ. ದ.ಸ. ಮತ್ತು ಶ್ರೀ ಚಿನ್ನಸ್ವಾಮಿ , ಹಿಂದಿನ ದ್ವಿ.ದ.ಸ. ಇವರುಗಳಿಗೆ 
ಜಾರಿಗೊಳಿಸಲಾಗಿದ್ದ ಆರೋಪಗಳ ಬಗ್ಗೆ ಲಿಖಿತ ಉತ್ತರ ಸಲ್ಲಿಸಲು ಅವರುಗಳಿಗೆ ನೀಡಲಾಗಿದ್ದ ಸಮಯಾವಕಾಶ ಮುಗಿದ ನಂತರವೂ ಸಹ 
ಇಂದಿನವರೆಗೂ ಅವರುಗಳು ಲಿಖಿತ ಹೇಳಿಕೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುವುದಿಲ್ಲ. ಆಪಾದಿತ ಸಲ್ಲಿಸಿರುವ ಲಿಖಿತ ಸಮಜಾಯಿಷಿಗಳ ಸತ್ಯಾಸತ್ಯತೆಯನ್ನು 
ಕಂಡುಕೊಳ್ಳುವ ದೃಷ್ಟಿಯಿಂದ ಈ ಪ್ರಕರಣದಲ್ಲಿ ಜಂಟಿ ಇಲಾಖಾ ವಿಚಾರಣೆ ಜರುಗಿಸಲು ಸರ್ಕಾರವು ತೀರ್ಮಾನಿಸಿ ಮೇಲೆ ಓದಲಾದ ಕ್ರಮ ಸಂಖ್ಯೆ : ( 6) 
ರ ದಿನಾಂಕ: 19 - 12 - 2003 ರ ಸರ್ಕಾರದ ಆದೇಶದಲ್ಲಿ ಶ್ರೀ ಎಸ್. ವಿ. ತಿಗುಲ್ ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬೆಂಗಳೂರು ಇವರನ್ನು 
ವಿಚಾರಣಾಧಿಕಾರಿಯನ್ನಾಗಿ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಕಛೇರಿಯ ಕೇಂದ್ರ ಸ್ಥಾನಿಕ ಸಹಾಯಕರನ್ನು ಮಂಡನಾಧಿಕಾರಿಯನ್ನಾಗಿ 
ನೇಮಿಸಿ ಆದೇಶ ಹೊರಡಿಸಲಾಗಿತ್ತು. 

ಶ್ರೀ ಎಸ್.ವಿ . ತಿಗುಲ್ ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು , ಬೆಂಗಳೂರು ರವರು ಯಾವುದೇ ಕಾರಣ ನೀಡದೆ ಎರಡು ವರ್ಷಗಳು 
ಕಳೆದರೂ ವಿಚಾರಣೆಯನ್ನು ಪ್ರಾರಂಭಿಸಿರುವುದಿಲ್ಲ ಹಾಗೂ ಆ ಬಗ್ಗೆ ಅವರನ್ನು ಅನೇಕ ಬಾರಿ ಸರ್ಕಾರಿ ಪತ್ರಗಳ ಮೂಲಕ ಸಂಪರ್ಕಿಸಿದರೂ ಸಹ ಅದಕ್ಕೆ 

ನ್ನು ಸಹ ನೀಡಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ, ಪ್ರಕರಣದಲ್ಲಿ ಜಂಟಿ ಇಲಾಖಾ ವಿಚಾರಣೆ ಜರುಗಿಸಲು ಮೇಲೆ ಓದಲಾದ ಕ್ರಮ 
ಸಂಖ್ಯೆ: ( 7) ರ ದಿನಾಂಕ: 27 -12 - 2005 ರ ಸರ್ಕಾರದ ಆದೇಶದಲ್ಲಿ ಶ್ರೀ ಎಸ್. ವಿ. ತಿಲ್‌ಗುಲ್ ಇವರ ಬದಲಿಗೆ ಶ್ರೀ ಎನ್ . ಎನ್. ಸಂಗೊಳ್ಳಿ, ನಿವೃತ್ತ 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬೆಂಗಳೂರು ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಿ ಆದೇಶಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (8) ರ ದಿನಾಂಕ: 26 - 4 - 2007 ರ ವಿಚಾರಣಾ ವರದಿಯಲ್ಲಿ, 1998 ರಲ್ಲಿ ಭಾರಿ ಮಳೆಯಿಂದಾಗಿ ಉಂಟಾದ 
ನಷ್ಟಕ್ಕೆ ಪರಿಹಾರ ನೀಡುವಲ್ಲಿ ಆಪಾದಿತರು ಹಣದ ದುರುಪಯೋಗಪಡಿಸಿಕೊಂಡಿರುತ್ತಾರೆ ಎನ್ನುವುದು ಸಂಕ್ಷಿಪ್ತವಾಗಿ ಹೇಳಬಹುದಾದ ಆಪಾದನೆ 
ಆಗಿರುತ್ತದೆ. ಆಪಾದಿತರ ವಾದದಂತೆ ಯಾವ ಹಣದ ದುರುಪಯೋಗ ಆಗಿಲ್ಲ. ಅದು ಏನೇ ಇದ್ದರೂ ಮಾಡಲಾದ ಆಪಾದನೆಯನ್ನು ಕೊನೆಯ ಪಕ್ಷ 
ಸಂಭವನೀಯವಾಗಿರುತ್ತದೆ ಎನ್ನುವ ಬಗ್ಗೆಯಾದರೂ ಅಲ್ಪಸ್ವಲ್ಪವಾದರೂ ಸಾಕ್ಷ್ಯ ಇರಬೇಕು. ಅಂಥ ಯಾವ ಸಾಕ್ಷ್ಯವೂ ಇಲ್ಲವೇ ಇಲ್ಲ. ಫಲಾನುಭವಿಗಳು 
ತಮಗೆ ಪರಿಹಾರ ಸಿಕ್ಕಿಲ್ಲವೆಂಬ ತಕರಾರು ಮಾಡಿರುತ್ತಾರೆ ಎನ್ನುವುದೂ ಸಹ ಸರ್ಕಾರದ ವಾದವಲ್ಲ. ದಿನಾಂಕ: 5 -1 - 2002 ರಂದು ಬ್ಯಾಂಕಿನ ಅಧಿಕಾರಿ 
ಸಾಕ್ಷಿಗೆ ಬಂದಿದ್ದು, ಬ್ಯಾಂಕಿನಲ್ಲಿ ಸರಿಯಾದ ಮಾಹಿತಿ ದೊರೆತಿಲ್ಲ ಎನ್ನುವ ಆ ಬಗ್ಗೆ ಸಾಕ್ಷಿ ಹೇಳಲು ಕಾಲಾವಕಾಶ ಕೇಳಿದ್ದು ಕಂಡು ಬಂದಿರುತ್ತದೆ. 
ಅನಂತರವೂ ಸಹ ಸಾಕ್ಷಿಯನ್ನು ಹಾಜರುಪಡಿಸಲಿಲ್ಲ. ಆದರೆ ಅಂಥ ದಾಖಲೆಗಳನ್ನು ಹಾಜರು ಪಡಿಸಿದಾಗ್ಯೂ ಆ ಬಗ್ಗೆ ಸಾಕ್ಷ್ಯ ಇಲ್ಲದೆ ಅವುಗಳ 
ಮೌಲ್ಯಮಾಪನ ಮಾಡಲು ಕಾನೂನು, ಇಲಾಖಾ ವಿಚಾರಣೆ ಆದಾಗ್ಯೂ ಆ ಬಗ್ಗೆ ಸಾಕ್ಷ್ಯ ಇಲ್ಲದೆ ಅವುಗಳ ಮೌಲ್ಯಮಾಪನ ಮಾಡಲು ಒಪ್ಪುವುದಿಲ್ಲ . 
ಆಪಾದಿತರು ತಾವು ಸರಿಯಾಗಿ ಕಾರ್ಯ ನಿರ್ವಹಿಸಿದ್ದೇನೆ. ಹಣದ ದುರುಪಯೋಗ ಮಾಡಿಕೊಂಡಿಲ್ಲ ಎನ್ನುತ್ತಾರೆ . ಅವರು ಲೆಕ್ಕಪತ್ರ ನಿರ್ವಹಣೆ ಮಾಡಿಲ್ಲ. 
ಎಂಬುದರ ಬಗ್ಗೆಯೂ ಯಾವ ಸಾಕ್ಷ್ಯ ಇಲ್ಲ. ಅವೆಲ್ಲಾವುಗಳೂ ಸಂಭವಿಸಿದ ಕಡತಗಳಲ್ಲಿ ಮಾತ್ರ ಲಭ್ಯವಿರುವ ಸಂಗತಿಗಳಾಗಿದ್ದು, ಈ ಎಲ್ಲಾ ಹಿನ್ನೆಲೆಯಲ್ಲಿ, 
ಪರಿಶೀಲಿಸಿದಾಗ ಪರಿಹಾರ ಹಂಚಿಕೆಯಲ್ಲಿ ಅಥವಾ ಚೆಕ್ಕುಗಳನ್ನು ನೀಡುವಲ್ಲಿ ಅಕ್ರಮ ನಡೆದಿದೆ ಎನ್ನಲಾಗದು. ಅಲ್ಲದೇ 410 ಫಲಾನುಭವಿಗಳಲ್ಲಿ 
ಒಬ್ಬನಾದರೂ ತನಗೆ ಪರಿಹಾರ ದೊರೆತಿಲ್ಲ ಎಂದು ತಕರಾರು ಸಲ್ಲಿಸಿಲ್ಲ. ಹಾಗಿರುವಾಗ ಪರಿಹಾರ ವಿತರಣೆಯಲ್ಲಿ ಅನ್ಯಾಯ ನಡೆದಿದೆ ಎಂದು ಊಹಿಸಲು 
ಈ ಸಂಗತಿ ಅವಕಾಶ ನೀಡುವುದಿಲ್ಲ . ಮೇಲಾಗಿ 1998 ರಲ್ಲಿ ನಡೆದ ಘಟನೆಯ ಬಗ್ಗೆ ದಿನಾಂಕ : 27 -12 - 2005 ರಂದು ವಿಚಾರಣೆ ನಡೆಸಲು ಆದೇಶ 
ಮಾಡಿದ್ದು, ಏಳು ವರ್ಷಗಳ ಹಿಂದಿನ ಸುಸಂಬದ್ದ ದಾಖಲೆಗಳ ಲಭ್ಯತೆಯನ್ನು ಸಂಭವನೀಯವಾದುದನ್ನಾಗಿ ಮಾಡುವುದಿಲ್ಲ. ಹೀಗೆ ಇಂಥ ಹಣಕಾಸಿನ 
ವಿಷಯದಲ್ಲಿ ವಿಳಂಬ ಸಾಕ್ಷ್ಯದ ಅಲಭ್ಯತೆಗೆ ಕಾರಣವಾಗುತ್ತದೆ ಎಂದು ಊಹಿಸಬಹುದು. ಹೀಗೆ ಯಾವ ದಷ್ಟಿಯಿಂದ ಪರಿಶೀಲಿಸಿದಾಗ್ಯೂ ಈ ಅಂಶವನ್ನು 
ರುಜುವಾತು ಪಡಿಸಿಲ್ಲ ಎಂದೇ ನಿರ್ಣಯಿಸಿ ಅದನ್ನು ಇಲ್ಲಾ ಎಂದು ಉತ್ತರಿಸಿ ವರದಿಯನ್ನು ಸಲ್ಲಿಸಿರುತ್ತಾರೆ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 

೫೭೫ 
ಮೇಲೆ ಓದಲಾದ ಕ್ರಮ ಸಂಖ್ಯೆ: ( 9) ರ ದಿನಾಂಕ: 12 - 6 - 2007 ರ ಸರ್ಕಾರದ ಪತ್ರದಲ್ಲಿ ವಿಚಾರಣಾಧಿಕಾರಿಗಳು ಸಲ್ಲಿಸಿರುವ ವರದಿಯನ್ನು 
ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳಿಗೆ ಕಳುಹಿಸುತ್ತಾ ವಿಚಾರಣಾವರದಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ವಿಚಾರಣಾ ವರದಿಯಲ್ಲಿ ತಿಳಿಸಿರುವ 
ಅಂಶಗಳ ಬಗ್ಗೆ ಪ್ರಕರಣದಲ್ಲಿ ಆರ್ಥಿಕ ನಷ್ಟ ಏನಾದರೂ ಉಂಟಾಗಿದೆಯೇ ? ಎಂಬ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ನೀಡುವಂತೆ ಜಿಲ್ಲಾಧಿಕಾರಿಗಳನ್ನು 
ಕೋರಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (10) ರ ದಿನಾಂಕ: 17 -5 - 2010ರ ಜಿಲ್ಲಾಧಿಕಾರಿಗಳ ಪತ್ರದಲ್ಲಿ ಪ್ರಕರಣದ ಸಾಕ್ಷಿಗಳ ಹೇಳಿಕೆ ಪತ್ರಗಳಲ್ಲಿಯೂ 
ಸಹ ಶ್ರೀ ಬಿ . ಟಿ. ಗೋವಿಂದಮರಿಗೌಡ ಇವರ ಪಾತ್ರ ಇರುವುದಿಲ್ಲವೆಂದು, ಅದೇ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸದರಿ ಶಾಖೆಯ ಪ್ರಭಾರ ಹೊಂದಿದ್ದ ಶ್ರೀ 
ಕೆ. ಸಿ. ಸತೀಶ್, ದ್ವಿ. ದ. ಸ ಇವರ ಮೇಲೆ ನೇರ ಆರೋಪ ಮಾಡಿದ್ದು, ಇವರ ವಿರುದ್ಧ ಇಲಾಖಾ ವಿಚಾರಣೆ ನಡೆಯುತ್ತಿದೆಯೆಂದು ತಿಳಿಸಿ ಶ್ರೀ ಬಿ. ಟಿ. 
ಗೋವಿಂದ ಮರಿಗೌಡ ಇವರನ್ನು ದೋಷಮುಕ್ತರನ್ನಾಗಿ ಪರಿಗಣಿಸಬಹುದಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಶಿಫಾರಸ್ಸು ಮಾಡಿರುತ್ತಾರೆ. 

ಈ ಮೇಲಿನ, ಹಿನ್ನೆಲೆಯಲ್ಲಿ, ವಿಚಾರಣಾಧಿಕಾರಿಗಳು ಸಲ್ಲಿಸಿರುವ ವಿಚಾರಣಾ ವರದಿ ಹಾಗೂ ವಿಚಾರಣಾ ವರದಿಯ ಮೇಲೆ ಜಿಲ್ಲಾಧಿಕಾರಿಗಳು 
ಸಲ್ಲಿಸಿದ ವರದಿಯಲ್ಲಿಯೂ ಸಹ ಶ್ರೀ ಬಿ. ಟಿ . ಗೋವಿಂದ ಮರಿಗೌಡ ಇವರ ವಿರುದ್ದ ಆಪಾದನೆಗಳು ಸಾಬೀತಾಗಿಲ್ಲವೆಂದು ತಿಳಿಸಿರುವುದರಿಂದ, ಶ್ರೀ ಬಿ . ಟಿ. 
ಗೋವಿಂದ ಮರಿಗೌಡ ಇವರ ವಿರುದ್ಧದ ವಿಚಾರಣೆಯನ್ನು ಕೈಬಿಡಲು ಸರ್ಕಾರವು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಕಂಇ 38 ಎಡಿಇ 2004 , ಬೆಂಗಳೂರು, ದಿನಾಂಕ: 20 - 11 - 2010 
ಮೇಲಿನ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಶ್ರೀ ಬಿ. ಟಿ. ಗೋವಿಂದ ಮರಿಗೌಡ, ಹಿಂದಿನ ತಹಶೀಲ್ದಾರ್‌, 
ಹೊಸಕೋಟೆತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ( ಹಾಲಿ ನಿವೃತ್ತರು) ಇವರ ವಿರುದ್ದದ ಇಲಾಖಾ ವಿಚಾರಣೆಯನ್ನು ಕೈಬಿಟ್ಟು ಆದೇಶಿಸಿದೆ. 

ಈ ಇಲಾಖಾ ವಿಚಾರಣೆ ನಡೆಯದಿದ್ದಲ್ಲಿ, ಶ್ರೀಯುತರು ಯಾವ ಸೌಲಭ್ಯಗಳನ್ನು ಪಡೆಯಲು ಅರ್ಹರಿರುತ್ತಿದ್ದರೋ ಅವುಗಳನ್ನು ಪಡೆಯಲು 
ಅರ್ಹರಿರುತ್ತಾರೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ಬಿ. ಸಸಾಲಟ್ಟಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್. 2911 

ಕಂದಾಯ ಇಲಾಖೆ ( ಸೇವೆಗಳು -3) 


ಇಂಧನ ಸಚಿವಾಲಯ 
ವಿಷಯ : M/s Sai Krishna Hydro Power Private Limited ಇವರಿಗೆ 2.00 ಮೆಗಾವ್ಯಾಟ್ ಸಾಮರ್ಥದ ಕಿರು ಜಲ 

ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ 
ಓದಲಾಗಿದೆ : 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರಸಂಖ್ಯೆ : 

- ಕೆಆರ್‌ಇಡಿ/06/ಗೊನವಟಾಲ್ ಕಿಜವಿ /2010 /2323 ದಿನಾಂಕ: 3/5 - 08 - 2010. 

2 . ದಿನಾಂಕ: 06 - 08 - 2010 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೆಶಕರು 
M/s Sai Krishna Hydro Power Private Limited ಇವರಿಗೆ ರಾಯಚೂರು ಜಿಲ್ಲೆಯ ಲಿಂಗಸುಗುರು ತಾಲ್ಲೂಕಿನ ಗೊನವಟಾಲ್ ಗ್ರಾಮದ ಬಳಿ ಕೃಷ್ಣ 
ನದಿಗೆ ಅಡ್ಡಲಾಗಿ 2.00 ಮೆಗಾವ್ಯಾಟ್ ಸಾಮರ್ಥದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು 
ಕಳುಹಿಸಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು M /s Sai Krishna 
Hydro Power Private Limited ಇವರಿಗೆ 2.00 ಮೆಗಾವ್ಯಾಟ್ ಸಾಮರ್ಥದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲು ಹಂಚಿಕೆ 
ಸಮಿತಿಯು ಪರಿಗಣಿಸಿರುತ್ತದೆ. ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ. 

- ಸರ್ಕಾರದ ಆದೇಶ ಸಂಖ್ಯೆ: ಇಎನ್ 346 ಎನ್‌ಸಿಇ 2010 ಬೆಂಗಳೂರು, ದಿನಾಂಕ: 25 -11 - 2010 
M /s Sai Krishna Hydro Power Private Limited ಇವರಿಗೆ ರಾಯಚೂರು ಜಿಲ್ಲೆಯ ಲಿಂಗಸುಗುರು ತಾಲ್ಲೂಕಿನ ಗೊನವಟಾಲ್ ಗ್ರಾಮದ 
ಬಳಿ ಕೃಷ್ಣ ನದಿಗೆ ಅಡ್ಡಲಾಗಿ 2 .00 ಮೆಗಾ ವ್ಯಾಟ್ ಸಾಮರ್ಥದ ಕಿರು ಜಲ ವಿದ್ಯುತ್ ಯೋಜನೆಯನ್ನು (Weir Latitude : 16° 16 53” Longitude: 76° 
30 11 ” Power House - Latitude: 16° 17 15 Longitude: 76° 31 04 ) ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ : 

1ಅ. ಸದರಿ ಯೋಜನೆಯಿಂದ ಕೆಳತ್ರೆ ಮತ್ತು ಮೇಲ್ಗೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 
( ಆ) ಹಂಚಿಕೆದಾರರು ಈ ಆದೇಶ ಹೊರಡಿಸಿದ 45 ದಿನಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳತಕ್ಕದ್ದು. 

ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಂತಾನೇ ರದ್ದಾಗುವುದು ನಂತರ, ಕಂಪನಿಯು ಹಂಚಿಕೆಗೋಸ್ಕರ ಪುನಃ ಹೊಸದಾಗಿ ಅರ್ಜಿ ಸಲ್ಲಿಸತಕ್ಕದ್ದು. 
ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಸ್ವೀಕರಿಸಿದ ಅರ್ಜಿ ಪರಿಷ್ಕರಣಾ ಶುಲ್ಕವನ್ನು 
ಹಿಂದಿರುಗಿಸಲಾಗುವುದಿಲ್ಲ. 
ಒಡಂಬಡಿಕೆಯನ್ನು ರೂ . 400.00 ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ ನವೀಕರಿಸಬಹುದಾದ ಇಂಧನ 

ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ ಕಳುಹಿಸಿಕೊಡತಕ್ಕದ್ದು . 
( ಈ ) ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ 

ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು ( ಡಿ. ಪಿ. ಆರ್) ಪರಿಷ್ಕರಿಸಲು ಮೆಗಾವ್ಯಾಟ್ ಒಂದಕ್ಕೆ ಸರ್ಕಾರದ 
ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 


೫೭ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೪ , ೨೦೧೧ 


ಭಾಗ - ೧ 


2ಅ) ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ ಇಲಾಖೆ, ಅರಣ್ಯ ಜೀವಿಶಾಸ್ತ್ರ 

ಮತ್ತು ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಕರ್ನಾಟಕ 
ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ ಇಲಾಖೆಗಳಿಂದ ಕ್ಲಿಯರೆನ್ಸ್ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಒಡಂಬಡಿಕೆ ಮಾಡಿಕೊಂಡ 

ಒಂದು ವರ್ಷದೊಳಗಾಗಿ ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು. 
( ಆ) ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತಕ್ಕೆ ಠೇವಣಿ ಇಡುವ ಹಣವನ್ನು ವಿವರವಾದ 

ಯೋಜನಾ ವರದಿಯನ್ನು ( ಡಿಪಿಆರ್) ಅವಿಷ್ಕರಿಸುವುದಕ್ಕೋಸ್ಕರ ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು. 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ ಅನುಮೋದನೆ ಕೊಟ್ಟ ಆರು 
ತಿಂಗಳ ಒಳಗಾಗಿ ಫೈನಾನ್ಸಿಯಲ್ ಕ್ಲೋಷರನ್ನು ಸಾಧಿಸತಕ್ಕದ್ದು . 
ಫೈನಾನ್ಸಿಯಲ್ ಕ್ಲೋಷರನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ ಹಂಚಿಕೆದಾರರು 
ಕಾರ್ಯಪ್ರವೃತ್ತರಾಗತಕ್ಕದ್ದು. 
ಮೇಲೆ ತಿಳಿಸಿದ 2, 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಠಾನ ಮಾಡಲು ಸಫಲವಾಗದಿದ್ದಲ್ಲಿ ಈ ಹಂಚಿಕೆಯು ತಂತಾನೇ 
ಯಾವ ಮುನ್ಸೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 
ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ 
ನಿಗಮ ನಿಯಮಿತದೊಂದಿಗೆ ವೀಲಿಂಗ್ ಅಂಡ್ ಬ್ಯಾಂಕಿಂಗ್ ಒಡಂಬಡಿಕೆ ಮಾಡಿಕೊಳ್ಳಲು ಮತ್ತು ಕರ್ನಾಟಕ ವಿದ್ಯುತ್ ಪ್ರಸರಣ 
ನಿಗಮ ನಿಯಮಿತಕ್ಕೆ ವಿದ್ಯುತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ವಿದ್ಯುತ್ ಖರೀದಿ ಒಡಂಬಡಿಕೆ ( ಪಿಪಿಎ) ಮಾಡಿಕೊಳ್ಳಲು 
ಅನುಮತಿ ನೀಡಲಾಗಿದೆ. 
ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ/ ಸಹಕಾರವನ್ನು ಪಡೆದು 
ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಟಾನ ಪೂರ್ಣಗೊಳಿಸತಕ್ಕದ್ದು. 
ಈ ಕಿರು ಜಲ ವಿದ್ಯುತ್ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್ / ನೀರಾವರಿ / ಕುಡಿಯುವ ನೀರಿನ 
ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ ಈ ಯೋಜನೆಗೆ ಯಾವುದಾದರೂ 
ಇತರೆ ಯೋಜನೆಗಳಿಂದ ಧಕ್ಕೆಯಾದಲ್ಲಿ ಯಾವುದೇ ಪರಿಹಾರವನ್ನು ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ. 
ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ ಹೊಣೆಗಾರರಾಗಿರುತ್ತಾರೆ. 
ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು ಮುಳುಗಡೆಯಾದಲ್ಲಿ 
ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ ಜವಾಬ್ದಾರರಾಗಿರುತ್ತಾರೆ. 
ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ . 
ಡಿ. ಪಿ . ಆರ್ . ತಯಾರು ಮಾಡಿದ ಮೇಲೆ ಕೆಡಲ್ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ ಇಲಾಖೆಗಳಿಗೆ ಡಿ. ಪಿ . ಆರ್. 
ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿ ಸಲ್ಲಿಸತಕ್ಕದ್ದು. 
The TWL of this project is at 391m which is overlapping with the FRL of allotted project of M /s Krishna Hydro Energy 
Limited , Guntagola MHS 24 .75 MW which at 400m . Therefore, M /S Sai Krishna Hydro Power Pvt., Ltd ., should limit 
the TWL to 401m then with the available head and discharge as per the PFR the potential is 10 MW . Since the 
present approval is for 2 MW . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸುರೇಶ್. ಬಿ . ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 2912 

ಇಂಧನ ಇಲಾಖೆ 


INFORMATION TECHNOLOGY BIO TECHNOLOGY AND SCIENCE AND TECHNOLOGY SECRETARIAT 


Sub :- Approval to the Project Proposal of M /s. AASIA ESTATE DEVELOPERS, Mumbai, to establish an “ Integrated 

Township comprising IT /ITES Work Space , Residential & Commercial Space in Chennahalli Chokkanhalli and 
Kadeganahalli Village , Jala Hobli, Bangalore North Taluk. – change of name of the Company to M /s . HINDUJA 

ESTATE DEVELOPERS . 
Read :- 1 . G . O . No . ITD 08 MDA 2008 (30) Dt: 27-05 - 2008. 

2. Letter No. HED /KUM /SHLCC - 21/10 -11 dated : 09 -11- 2010 sentby M /s Hinduja Estate Developers,Mumbai. 

3 . Proceedings of the 21st State High Level Clearance Committee (SHLCC ) meeting held on 29 - 3- 2010 . 
Preamble : 

In the Government Order read at (1) above , Government is pleased to accord approval to establish Integrated Township 
comprising of IT /ITES work space , Residential & Commercial Space in 115 acres 191/2 guntas of their own land converted for 
residential use at 139 different sy nos of Chennahalli, Chokkanhalli and Kadeganahalli, Jala Hobli , Bangalore North Taluk , Bangalore 
Urban District, as approved in the 14th SHLCC meeing held on 17 -3 -2008 . 

In the letter dated : 09 - 11 -2010 read at ( 2) above , M /s. Hinduja Estate Developers , Mumbai, while indicating that they had 
applied for the amendment to the above order, in regard to change of name of the company from M /s. Aasia Estate Developers to M /s . 
Hinduja Estate Developers and the said proposal has been approved in 215 SHLCC meeting. Hence has requested for issue of 
Government Order to this effect. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 


೫೭೭ 


In 21st SHLCC meeting held on 29-03 -2010 the SHLCC has approved the request of the Company for change of name to 
M /s . Hinduja Estate Developers . Hence the following Order : 

Government Order No . ITD 21 MDA 2010 , Bangalore, dated 25 - 11- 2010 
In the circumstances explained in the Preamble , Government, in partial modification of the Government Order read at (1 ) 
above , are pleased to accord approval for change in the name of the Company from M /s. Aasia Estate Developers to M /s . Hinduja 
Estate Developers. 
There are no changes in respect of other items. 

By Order and in the name of the Governor of Karnataka 

S. INDUMATHI 
P . R . 2923 

Deputy Secretary to Government, 
Department of Information Technology , 

Bio Technology and Science & Technology 
INFORMATION TECHNOLOGY BIO TECHNOLOGY AND SCIENCE AND TECHNOLOGY SECRETARIAT 

Sub :- Semi-conductor Policy ofKarnataka State -2010 . 
Read :- Government Order No. ITD 10 PRM 2008 Dated 25 -02- 2010 . 

Government Order No. ITD 10 PRM 2008 , Bangalore , dated 27 -11- 2010 
Government is pleased to modifiy the last para of clause 5 . 1 of the Semi-conductor Policy for Karnataka State - 2010 , issued 
vide Government Order No. ITD 10 PRM 2008 dated : 25 -02- 2010 , as follows : 

" To encourage setting up of Semiconductor units in Tier- 2 cities, including Mysore, Mangalore, Hubli, an incentive of 
Investment Promotion Subsidy would be provided in accordance with the karnataka Industrial Policy 2009- 14 ." 


P . R . 2924 


By Order and in the name of the Governor of Karnataka 

Ashok Kumar C . Manoli 
Principal Secretary to Government, 
Department of Information Technology , 
Bio Technology and Science & Technology 


ಅಂದ 


ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲ್ಲೂಕಿನ ಈಳಿಗನೂರು ಏತನೀರಾವರಿ ಯೋಜನೆ ನಿರ್ಮಾಣ ಕಾಮಗಾರಿಯ 

ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ : ದಿನಾಂಕ: 26 - 10 - 2008ರ ಬಿಜಾಪುರ , ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್ ರವರ ಪತ್ರ 

ಸಂಖ್ಯೆ : ಮುಇಂ/ ಸನೀ ( ಉ ) ವ/ ತಾ . ಸಂ . - 3/ ಸ. ಇಂ .- 1 /ಈಳಿಗನೂರು/2010 -11/5804 , 
ಪ್ರಸ್ತಾವನೆ : 

ಮೇಲ್ಕಂಡ ಕಾಮಗಾರಿಗೆ 2010 - 11ನೇ ಸಾಲಿನ ಸಣ್ಣ ನೀರಾವರಿ ಗುಲ್ಬರ್ಗಾ ವೃತ್ತದ ದರಪಟ್ಟಿಯಂತೆ 275.00 ಲಕ್ಷ ರೂ .ಗಳಿಗೆ ತಯಾರಿಸಿದ 
ಅಂದಾಜು ಪಟ್ಟಿಗೆ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರರವರು ಮೇಲೆ ಓದಲಾದ ಪತ್ರದಲ್ಲಿ ಆರ 
ಕೋರಿ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. 

ಪ್ರಸ್ತಾಪಿತ ಏತ ನೀರಾವರಿ ಯೋಜನೆಯನ್ನು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲ್ಲೂಕಿನ ಈಳಿಗನೂರು ಬಳಿ ತುಂಗಭದ್ರಾ ನದಿಗೆ ನಿರ್ಮಿಸಿ 
ಈಳಿಗನೂರು ಗ್ರಾಮದ ಒಟ್ಟು 129 ಎಕರೆ 03 ಗುಂಟೆ ಅಚ್ಚಕಟ್ಟು ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸಲು ಉದ್ದೇಶಿಸಿದೆ. 

ಈ ಯೋಜನೆಯಲ್ಲಿ 60 ಅಶ್ವಶಕ್ತಿಯ ಎರಡು ಕಾರ್ಯನಿರತ ಡೀಪ್‌ವೆಲ್ ಟರ್‌ಬೈನ್‌ ಪಂಪ್‌ಗಳು ಹಾಗೂ ಅಷ್ಟೇ ಸಾಮರ್ಥ್ಯದ ಒಂದು 
ಹೆಚ್ಚುವರಿ (Standbye) ಪಂಪನ್ನು ಅಳವಡಿಸಲು ವಿನ್ಯಾಸಿಸಲಾಗಿದೆ. ಯೋಜನೆಯಲ್ಲಿ 250 ಎಂ . ಎಂ . ವ್ಯಾಸದ ಡಸ್ಟೈಲ್ ಉಕ್ಕಿನ ಏರು ಕೊಳವೆ 
ಮಾರ್ಗವನ್ನು (raising main ) 6585 .00 ಮೀಟರ್ ಉದ್ದಕ್ಕೆ ನಿರ್ಮಿಸಲು ಅವಕಾಶ ಮಾಡಲಾಗಿದೆ. ಯೋಜನೆಯ ಲಾಭ ವೆಚ್ಚದ ಅನುಪಾತ ಶೇ . 10ರ 
ಬಡ್ಡಿ ದರದಲ್ಲಿ 1.29 ಆಗಿದ್ದು ಯೋಜನೆಯು ಆರ್ಥಿಕವಾಗಿ ಶಕ್ಯವಾಗಿರುತ್ತದೆ. 

ಅಂದಾಜು ಪಟ್ಟಿಯನ್ನು ದಿನಾಂಕ 18 - 02 - 2010ರ ತಾಂತ್ರಿಕ ಮೌಲ್ಯ ನಿರ್ಣಯ ಸಮಿತಿಯ ಸಭೆಗೆ ಮಂಡಿಸಲಾಗಿದ್ದು, ಸಮಿತಿಯು ಕೆಲವು 
ಅಂಶಗಳನ್ನು ಗಮನಿಸಿ ಷರಾಗಳೊಂದಿಗೆ ಅಂದಾಜಿಗೆ ತೀರುವಳಿ ನೀಡಿದೆ. ಸಮಿತಿಯು ಗಮನಿಸಿರುವ ಅಂಶಗಳಿಗೆ ಪಾಲನಾ ವರದಿ ನೀಡಲಾಗಿದೆ. 

ಈ ಯೋಜನೆಯು 2010 - 11ನೇ ಸಾಲಿನ ಆಯವ್ಯಯದ “ ಅಪೆಂಡಿಕ್ಸ್ - ಇ ” (ಸಂಪುಟ - 2) ವಿಶೇಷ ಘಟಕ ಯೋಜನೆ, ಲೆಕ್ಕ ಶೀರ್ಷಿಕೆ 
4702 - 00 -789 -0 - 00 -422 ಅಡಿ ಪುಟ ಸಂಖ್ಯೆ -219, ಕ್ರಮ ಸಂಖ್ಯೆ - 595ರಲ್ಲಿ ರೂ . 275 .00 ಲಕ್ಷಗಳ ಅಂದಾಜು ಮೊತ್ತ ಹಾಗೂ 110.00 ಲಕ್ಷ 
ರೂ .ಗಳ ಅನುದಾನದೊಂದಿಗೆ ಸೇರಿದೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 60 ಏನೀಯೋ 2010, ಬೆಂಗಳೂರು, ದಿನಾಂಕ: 26 ನವೆಂಬರ್ 2010 


೫೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೪ , ೨೦೧೧ 


ಭಾಗ - ೧ 


ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲ್ಲೂಕಿನ ಈಳಿಗನೂರು ಏತನೀರಾವರಿ ಯೋಜನೆ 
ನಿರ್ಮಾಣ ಕಾಮಗಾರಿಯ ಅಂದಾಜು ಪಟ್ಟಿಗೆ ಸಣ್ಣ ನೀರಾವರಿ , ಗುಲ್ಬರ್ಗಾ ವೃತ್ತದ 2010 -11ನೇ ಸಾಲಿನ ದರಪಟ್ಟಿಯಂತೆ ತಯಾರಿಸಲಾದ 275 .00 ಲಕ್ಷ 
ರೂ .ಗಳ (ಇನ್ನೂರ ಎಪ್ಪತ್ತೈದು ಲಕ್ಷ ರೂ . ಗಳು ಮಾತ್ರ) ಅಂದಾಜು ಪಟ್ಟಿಗೆ ಕೆಳಕಂಡ ಷರತ್ತಿಗೊಳಪಟ್ಟು ಸರ್ಕಾರವು ಆಡಳಿತಾತ್ಮಕ ಅನುಮೋದನೆ ನೀಡಿದೆ. 

1. ಕಾಮಗಾರಿಯ ವೆಚ್ಚವು ಯಾವುದೇ ಕಾರಣಕ್ಕೂ ಅನುಮೋದಿಸಿದ ಟೆಂಡರ್ ಮೊತ್ತಕ್ಕಿಂತ ಹೆಚ್ಚಾಗಬಾರದು ಹಾಗೂ ಕಾಮಗಾರಿಯನ್ನು 

ಕಾಲಮಿತಿಯೊಳಗೆ ಪೂರ್ಣಗೊಳಿಸತಕ್ಕದ್ದು. 
2 . ಒಂದು ವೇಳೆ ಸ್ಥಳ ಪರಿಸ್ಥಿತಿಗೆ ಅನುಗುಣವಾಗಿ ಹೆಚ್ಚಳ ನಿರೀಕ್ಷಿಸಿದಲ್ಲಿ ತಕ್ಷಣವೇ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು 

ಕಾಮಗಾರಿಯನ್ನು ಪೂರ್ಣಗೊಳಿಸತಕ್ಕದ್ದು. 
3. ಕಾಮಗಾರಿ ಪ್ರಾರಂಭಿಸುವ ಮುನ್ನ ವಿನ್ಯಾಸ ಬದಲಾವಣೆಯಿಂದಾಗಿ ಅಥವಾ ಬೇರೆ ಕಾರಣದಿಂದ ಅನುಮೋದಿಸಿದ ಅಂದಾಜು ಮೊತ್ತ 

ಹೆಚ್ಚಾಗುವ ಸಂಭವ ಇದ್ದಲ್ಲಿ, ತಕ್ಷಣ ಪರಿಷ್ಕೃತ ಅಂದಾಜಿಗೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ನಂತರ ಕಾಮಗಾರಿಯನ್ನು 

ಪ್ರಾರಂಭಿಸುವುದು . 
4, ಕಾಮಗಾರಿಯ ಅಂದಾಜು ಪಟ್ಟಿಗೆ ಸಂಬಂಧಿಸಿದಂತೆ ಸಣ್ಣ ನೀರಾವರಿ ದಿನಾಂಕ : 18 - 02 - 2008 ರಂದು ನಡೆದ ತಾಂತ್ರಿಕ ಮೌಲ್ಯ 

ನಿರ್ಣಯ ಸಮಿತಿಯ ಸಭೆಯಲ್ಲಿ ನೀಡಿರುವ ಸೂಚನೆಗಳನ್ನು ಚಾಚೂ ತಪ್ಪದೇ ಪಾಲಿಸತಕ್ಕದ್ದು. 
5. ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಅನುಸಾರ ಟೆಂಡರ್ ಕರೆದು ತೆಗೆದುಕೊಳ್ಳತಕ್ಕದ್ದು. 
6. ಕಾಮಗಾರಿಗೆ ಅಗತ್ಯವಿರುವ ಜಮೀನಿನ ಸ್ವಾಧೀನಕ್ಕಾಗಿ ನಿಯಮಾನುಸಾರ ತಕ್ಷಣ ಭೂಸ್ವಾಧೀನ ಪ್ರಕ್ರಿಯೆ ಪ್ರಾರಂಭಿಸಲು ಕ್ರಮ 

ಕೈಗೊಳ್ಳತಕ್ಕದ್ದು. 
7. ಕಾಮಗಾರಿ ಪೂರ್ಣಗೊಂಡ ಕೂಡಲೇ ಪಿ.ಸಿ. ಆರ್ . ವರದಿಯನ್ನು ಸಲ್ಲಿಸತಕ್ಕದ್ದು ಹಾಗೂ ಅವಶ್ಯಕತೆ ಇದ್ದಲ್ಲಿ ಪರಿಷ್ಕೃತ ಅಂದಾಜು 

ತಯಾರಿಸಿ ಟಿ . ಎ . ಸಿ. ಅನುಮೋದನೆ ಪಡೆದು ಸಂಬಂಧಿಸಿದ ಸಕ್ಷಮ ಅಧಿಕಾರಿಗಳಿಗೆ ಅನುಮೋದನೆಗಾಗಿ ಸಲ್ಲಿಸುವುದು. 
8. ಇ. ಐ.ಆರ್.ಎಲ್/ ವರ್ಕ್ಸ್ಥಿ ಪ್‌ಗಳನ್ನು ಸಲ್ಲಿಸಬೇಕಾದಲ್ಲಿ ತಕ್ಷಣವೇ ಸಲ್ಲಿಸತಕ್ಕದ್ದು. 
9. ತಾಂತ್ರಿಕ ಮಂಜೂರಾತಿಯನ್ನು ನೀಡುವ ಮೊದಲು ಅಂದಾಜನ್ನು ಮತ್ತೊಮ್ಮೆ ವಿವರವಾಗಿ ಪರಿಶೀಲಿಸುವುದು. 
10. ಈ ಯೋಜನೆಗೆ ನೀರು ಬಳಕೆದಾರರ ಸಂಘವನ್ನು ಸೃಜಿಸಬೇಕು ಹಾಗೂ ನಿರ್ವಹಣೆಯನ್ನು ಸದರಿ ಸಂಘಕ್ಕೆ ವಹಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಎಫ್‌ಡಿ 1 ಟಿಎಫ್‌ಪಿ 2008, ದಿನಾಂಕ : 16 - 05 - 2008 ರಲ್ಲಿ ನೀಡಲಾಗಿರುವ 
ಸಹಮತಿ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್. 2925 

ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಶ್ರೀ ರಮೇಶ್ ಪಿ. ಭರಸ್ಕಳ, ಉಪನಿರ್ದೆಶಕರು , ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಇವರ ವಿರುದ್ಧದ ಇಲಾಖಾ 

ವಿಚಾರಣೆಯ ಅಂತಿಮ ಆದೇಶ. 
ಓದಲಾಗಿದೆ : 1. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು , ಜಿಲ್ಲಾ ಪಂಚಾಯತ್, ಬಾಗಲಕೋಟೆ ಇವರ ಪತ್ರ ಸಂ 

ಜಿಪಂಅ/ ಮಮಕ/ಸಿಬ್ಬಂದಿ /ಸಿಆರ್/97 /03 - 04 ದಿನಾಂಕ: 23 - 04 - 2004, 
2. ಸರ್ಕಾರದ ಕಾರಣ ಕೇಳುವ ನೋಟೀಸ್ ಸಂಖ್ಯೆ : ಮಮಇ 489 ಎಸ್‌ಜೆಡಿ 2004 ದಿ: 16 -10 - 2004 , 
3. ಸರ್ಕಾರದ ಕಾರಣ ಕೇಳುವ ನೋಟೀಸಿಗೆ ಶ್ರೀ ರಮೇಶ್ ಪಿ . ಭರಸ್ಕಳೆರವರು ದಿ: 22 -10 - 2004 ರಂದು ನೀಡಿರುವ ಲಿಖಿತ 

ಸಮಜಾಯಿಷಿ. 
ಸರ್ಕಾರದ ಆದೇಶ ಸಂಖ್ಯೆ: ಮಮಇ 489 ಎಸ್‌ಜೆಡಿ 2003 ದಿ : 6 -12 -2004. 
ಸರ್ಕಾರದ ಆದೇಶ ಸಂಖ್ಯೆ: ಮಮಇ 489 ಎಸ್‌ಜೆಡಿ 2003 ದಿ: 31 - 05 -2006. 

ವಿಚಾರಣಾಧಿಕಾರಿಗಳು ವಿಚಾರಣಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರುವ ದಿ: 23 - 09 - 2006 . 
7 . ಸರ್ಕಾರದ ಕಾರಣ ಕೇಳುವ ನೋಟೀಸ್ ಸಂಖ್ಯೆ: ಮಮಇ 489 ಎಸ್‌ಜೆಡಿ 2004 ದಿ : 06 - 08 - 2007 . 
8. ಸರ್ಕಾರದ ಕಾರಣ ಕೇಳುವ ನೋಟೀಸಿಗೆ ಶ್ರೀ ರಮೇಶ್ ಪಿ . ಭರಸ್ಕರವರು ದಿ; 16 - 08 - 2007 ರಂದು ನೀಡಿರುವ ಲಿಖಿತ 

ಸಮಜಾಯಿಷಿ. 

9 . ಸರ್ಕಾರದ ಆದೇಶ ಸಂಖ್ಯೆ: ಮಮಇ 489 ಎಸ್‌ಜೆಡಿ 2003 ದಿನಾಂಕ: 24 - 01 - 2008. 
ಪ್ರಸ್ತಾವನೆ: 

ಲಾದ ಕ್ರಮ ಸಂಖ್ಯೆ (1) ರ ದಿನಾಂಕ : 23 - 04 - 2004ರ ಪತ್ರದಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್ , 
ಬಾಗಲಕೋಟೆ, ಇವರು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಶ್ರೀ ರಮೇಶ್ ಪಿ. ಭರಸ್ಕಳೆ, ಉಪನಿರ್ದೆಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, 
ಬಾಗಲಕೋಟೆ, ಇವರು ಅಧಿಕಾರ ವ್ಯಾಪ್ತಿ ಮೀರಿ ಹಣ ದುರುಪಯೋಗ ಹಾಗೂ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಸಿಬ್ಬಂದಿ 
ನೇಮಕಾತಿ / ವರ್ಗಾವಣೆಗಳನ್ನು ಮಾಡಿ ಚುನಾವಣಾ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿ ಕರ್ತವ್ಯ ಲೋಪವೆಸಗಿರುತ್ತಾರೆಂದು ವರದಿ ಮಾಡಿರುತ್ತಾರೆ. 

ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ವರದಿಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ ಸದರಿಯವರ ವಿರುದ್ಧ ಇಲಾಖಾ 
ವಿಚಾರಣೆಯನ್ನು ನಡೆಸಲು ತೀರ್ಮಾನಿಸಿ ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ದಿ : 16 - 10 - 2004ರಲ್ಲಿ ಶ್ರೀ ರಮೇಶ್ ಪಿ . ಭರಸ್ತಳೆ, ಹಿಂದಿನ ಉಪ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೨೪, ೨೦೧೧ 


೫೭೯ 


ನಿರ್ದೆಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬಾಗಲಕೋಟೆರವರಿಗೆ ಕ. ನಾ . ಸೇ , ( ಸಿಸಿಎ) ನಿಯಮಾವಳಿಗಳ ನಿಯಮ 1957ರ ನಿಯಮ 11 
ರಡಿ ಕಾರಣ ಕೇಳುವ ನೋಟೀಸನ್ನು ಜಾರಿ ಮಾಡಲಾಗಿದೆ. 

ಸರ್ಕಾರದ ದಿ: 16 - 10 -2004 ರ ಕಾರಣ ಕೇಳುವ ನೋಟೀಸಿಗೆ ಶ್ರೀ ರಮೇಶ್ ಪಿ . ಭರಸ್ತಳೆ, ಹಿಂದಿನ ಉಪನಿರ್ದೇಶಕರು, ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ ಇಲಾಖೆ, ಬಾಗಲಕೋಟೆರವರು ಮೇಲೆ ಕ್ರಮ ಸಂಖ್ಯೆ (3) ರಲ್ಲಿ ಓದಲಾದ ದಿ: 04 - 01 - 2004 ರ ಪತ್ರದೊಂದಿಗೆ ಲಿಖಿತ ಸಮಜಾಯಿಷಿ 
ನೀಡಿ ಅವರ ಮೇಲಿನ ಆರೋಪಗಳನ್ನು ಅಲ್ಲಗಳೆದು ಯಾವುದೇ ಆರೋಪಗಳನ್ನು ಒಪ್ಪಿಕೊಂಡಿರುವುದಿಲ್ಲ. ಶ್ರೀಯುತರ ಮೇಲಿನ ಆರೋಪಗಳ ಕುರಿತು 

ಹಿಡಿಯಲು ಕ. ನಾ . ಸೇ , ( ಸಿಸಿಎ) ನಿಯಮಾವಳಿಗಳ ನಿಯಮ 1957ರ ನಿಯಮ 11 ರ ಮೇರೆಗೆ ಇಲಾಖಾ ವಿಚಾರಣೆಯನ್ನು 
ನಡೆಸಲು ಮೇಲೆ ಕ್ರಮ ಸಂಖ್ಯೆ ( 4) ರಲ್ಲಿ ಓದಲಾದ ದಿ: 06 -12 -2004 ರ ಆದೇಶದಲ್ಲಿ ಶ್ರೀ ಅನಂತಮೂರ್ತಿ, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, 
ಬೆಂಗಳೂರು ಇವರನ್ನು ಇದೇ ನಿಯಮಾವಳಿಗಳ ನಿಯಮ 11 ( 2) ರ ಮೇರೆಗೆ ವಿಚಾರಣಾಧಿಕಾರಿಗಳನ್ನಾಗಿ ಮತ್ತು ಜಂಟಿ ನಿರ್ದೆಶಕರು ( ಆಡಳಿತ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಪ್ರಧಾನ ಕಛೇರಿ, ಬೆಂಗಳೂರು ಇವರನ್ನು ಇದೇ ನಿಯಮಾವಳಿಗಳ ನಿಯಮ 11(5) ರ ಮೇರೆಗೆ 
ಮಂಡನಾಧಿಕಾರಿಯನ್ನಾಗಿ ನೇಮಿಸಿ ಆದೇಶಿಸಲಾಗಿದೆ. 

ಮೇಲೆ ಕ್ರಮ ಸಂಖ್ಯೆ (5) ರಲ್ಲಿ ಓದಲಾದ ದಿನಾಂಕ: 31- 05 -2006 ರ ಆದೇಶದಲ್ಲಿ ಸರ್ಕಾರದ ಆದೇಶ ಸಂಖ್ಯೆ : ಮಮಇ 489 ಎಸ್‌ಜೆಡಿ 
2004 ದಿ: 06 - 12 - 2004ನ್ನು ಭಾಗಶಃ ಮಾರ್ಪಡಿಸಿ ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು 1957 ರ 
ನಿಯಮ 11( 22) ರೊಂದಿಗೆ ಓದಿಕೊಂಡು ನಿಯಮ 11 ( 2) ರನ್ವಯ ಶ್ರೀ ಎನ್. ಅನಂತಮೂರ್ತಿ, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, ಇವರ ಬದಲಿಗೆ ಶ್ರೀ 
ಟಿ.ಎಸ್. ಪಾಲನೇತ್ರ, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ಮತ್ತು ನಿಯಮ 11( 5)( ಸಿ) ರನ್ವಯ ಜಂಟಿ ನಿರ್ದೆಶಕರು 
( ಆಡಳಿತ) ಬದಲಿಗೆ ಜಂಟಿ ನಿರ್ದೆಶಕರು / ಅಪರ ನಿರ್ದೇಶಕರು ( ಆಡಳಿತ ) ಇವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಿಸಿ ಆದೇಶಿಸಲಾಗಿದೆ. 

ಸರ್ಕಾರದ ದಿ: 31 - 05 - 2006 ರ ಆದೇಶದನ್ವಯ ವಿಚಾರಣಾಧಿಕಾರಿಗಳು ಶ್ರೀ ರಮೇಶ್ ಪಿ . ಭರಸ್ತಳೆ , ಉಪನಿರ್ದೆಶಕರು, ಇವರ ವಿರುದ್ಧದ 
ಇಲಾಖಾ ವಿಚಾರಣೆಯನ್ನು ನಡೆಸಿ ಮೇಲೆ ( 6) ರಲ್ಲಿ ಓದಲಾದ ದಿ : 23 - 09 - 2006 ರಂದು ವಿಚಾರಣಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ . ಸದರಿ 
ವಿಚಾರಣಾ ವರದಿಯನ್ನು ಪರಿಶೀಲಿಸಲಾಗಿ, ಆರೋಪಿ ಅಧಿಕಾರಿಯು ಮಂಡನಾಧಿಕಾರಿಯಾದ ಅಪರ ನಿರ್ದೇಶಕರು ( ಆಡಳಿತ), ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ಧಿ ಇಲಾಖೆ, ಇವರ ವಿರುದ್ದ ವಿಚಾರಣೆ ಪ್ರಾರಂಭವಾದಾಗಿನಿಂದ ಅಸಮಧಾನ ಹೊಂದಿದ್ದು, ಅನುಚಿತವಾಗಿ ಕೂಡ ವರ್ತಿಸಿರುವುದಾಗಿ 
ಕಂಡುಬಂದಿದ್ದು , ದಿನಾಂಕ: 12 - 09 - 2006 ರಂದು ಅಂತಿಮ ಮಟ್ಟದಲ್ಲಿ ಆರೋಪಿಗಳ ವಾದವನ್ನು ವಿಚಾರಣಾಧಿಕಾರಿಗಳು ಆಲಿಸುವಾಗ 
ಮಂಡನಾಧಿಕಾರಿಗಳು ಗೈರುಹಾಜರಾಗಿದ್ದು, ಅವರ ಗೈರುಹಾಜರಾತಿಯಲ್ಲಿ ವಿಚಾರಣಾಧಿಕಾರಿಗಳು ವಿಚಾರಣೆಯನ್ನು ನಡೆಸಿ, ಶ್ರೀ ರಮೇಶ್ ಪಿ . ಭರಸ್ತಳೆ, 

ನಿರ್ದೆಶಕರು, ಇವರ ವಿರುದ್ದದ 10 ಆರೋಪಗಳು ಸಾಬೀತಾಗಿಲ್ಲವೆಂದು ನೀಡಿರುವ ವರದಿಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಲಾಗಿ , 
ಶ್ರೀ ರಮೇಶ್ ಪಿ . ಭರಸ್ತಳೆ , ಉಪ ನಿರ್ದೆಶಕರು, ಇವರ ಮೇಲಿನ 5 ಹಾಗೂ 6ನೇ ಆರೋಪಗಳು ಸಾಬೀತಾಗಿಲ್ಲದಿರುವುದನ್ನು ಹಾಗೂ 1,2,3,4,7,8,9 
ಮತ್ತು 10 ಆರೋಪಗಳ ಬಗ್ಗೆ ವಿಚಾರಣಾಧಿಕಾರಿಗಳ ವರದಿಯಲ್ಲಿ ನ್ಯೂನತೆ ಇರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ನಾಗರಿಕ 
ಸೇವಾ ( ನಡತೆ, ವರ್ಗಿಕರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ನಿಯಮ 11( ಎ) (2) ರನ್ವಯ ಮೇಲೆ ಹೇಳಿದ ದೋಷಾರೋಪಣೆಗಳಿಗೆ 
ಸೇರಿಸಲಾದಂತೆ ಸರ್ಕಾರವು, ವಿಚಾರಣಾಧಿಕಾರಿಗಳ ವರದಿಯನ್ನು ತಿರಸ್ಕರಿಸಿ ಶ್ರೀ ರಮೇಶ್ ಪಿ. ಭರಸ್ಕಳೆ ಉಪನಿರ್ದೇಶಕರು, ಇವರ ಮೇಲಿನ 
ಆರೋಪಗಳ ಪೈಕಿ 8 ಆರೋಪಗಳು ಅಂದರೆ ಆರೋಪ ಸಂಖ್ಯೆ 1,2,3,4,7,8 ,9 ಮತ್ತು 10 ಆರೋಪಗಳು ಸಾಬೀತಾಗಿರುವುದಾಗಿ ತೀರ್ಮಾನಿಸಿದೆ ಹಾಗೂ 
ಕರ್ನಾಟಕ ನಾಗರಿಕ ಸೇವಾ ( ವರ್ಗಿಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ನಿಯಮ 8 ರಡಿ ಸೂಕ್ತ ದಂಡನೆಯನ್ನು ವಿಧಿಸುವ 
ಕ್ರಮ ಕೈಗೊಳ್ಳುವ ಬಗ್ಗೆ ಪರಿಶೀಲಿಸಲು ತೀರ್ಮಾನಿಸಿ ಮೇಲೆ ಕ್ರಮ ಸಂಖ್ಯೆ ( 7) ರಲ್ಲಿ ಓದಲಾದ ದಿನಾಂಕ : 06 - 08 - 2007 ರಂದು ಶ್ರೀ ರಮೇಶ್ ಪಿ . 
ಭರಸ್ತಳೆ, ಉಪ ನಿರ್ದೇಶಕರು ಇವರಿಗೆ ಕಾರಣ ಕೇಳುವ ನೋಟೀಸನ್ನು ವಿಚಾರಣಾಧಿಕಾರಿಗಳ ವರದಿಯೊಂದಿಗೆ ಜಾರಿ ಮಾಡಲಾಗಿದೆ. ಸರ್ಕಾರದ 
ದಿನಾಂಕ: 06 - 08 - 2007ರ ಕಾರಣ ಕೇಳುವ ನೋಟೀಸಿಗೆ ಶ್ರೀ ರಮೇಶ್ ಪಿ. ಭರಸ್ಕಳೆ , ಉಪ ನಿರ್ದೆಶಕರು, ಮೇಲೆ (8) ರಲ್ಲಿ ಓದಲಾದ ದಿನಾಂಕ: 16 
08 - 2007 ರಂದು ಲಿಖಿತ ಸಮಜಾಯಿಷಿ ನೀಡಿ ಅವರ ವಿರುದ್ದದ 10 ಆರೋಪಗಳಿಗೆ ಕ್ರಮವಾಗಿ ಸಕಾರಣ ನೀಡಿ ಎಲ್ಲಾ ಆರೋಪಗಳಿಗೆ 
ವಿಚಾರಣಾಧಿಕಾರಿಗಳು ನಕಾರಾತ್ಮಕವಾಗಿ ಉತ್ತರಿಸಿ ದೋಷಮುಕ್ತಗೊಳಿಸಿ ನ್ಯಾಯದಾನ ನೀಡಿರುವುದರಿಂದ ಅವರನ್ನು ಆರೋಪ ಮುಕ್ತರನ್ನಾಗಿಸುವಂತೆ 
ಕೋರಿರುತ್ತಾರೆ. 

ವಿಚಾರಣಾಧಿಕಾರಿಗಳು ಸಲ್ಲಿಸಿರುವ ವಿಚಾರಣಾ ವರದಿಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಲಾಗಿ, ಶ್ರೀ ರಮೇಶ್ ಪಿ . ಭರಸ್ಕಳೆ, 
ಉಪ ನಿರ್ದೇಶಕರು, ಇವರ ಮೇಲಿನ 5 ಹಾಗೂ 6ನೇ ಆರೋಪಗಳು ಸಾಬೀತಾಗಿಲ್ಲದಿರುವುದನ್ನು ಹಾಗೂ 1,2 ,3,4,7,8,9 ಮತ್ತು 10 ಆರೋಪಗಳ ಬಗ್ಗೆ 
ವಿಚಾರಣಾಧಿಕಾರಿಗಳ ವರದಿಯಲ್ಲಿ ನ್ಯೂನತೆ ಇರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ನಾಗರಿಕ ಸೇವಾ (ನಡತೆ, ವರ್ಗಿಕರಣ 
ಮತ್ತು ಮೇಲ್ಮನವಿ) ನಿಯಮಗಳು 1957ರ ನಿಯಮ 11 ( ಎ)(2) ರನ್ವಯ ಮೇಲೆ ಹೇಳಿದ ದೋಷಾರೋಪಣೆಗಳಿಗೆ ಸೇರಿಸಲಾದಂತೆ ಸರ್ಕಾರವು 
ವಿಚಾರಣಾಧಿಕಾರಿಗಳ ವರದಿಯನ್ನು ತಿರಸ್ಕರಿಸಿ ಶ್ರೀ ರಮೇಶ್ ಪಿ. ಭರಸ್ತಳೆ, ಉಪನಿರ್ದೇಶಕರು , ಇವರ ಮೇಲಿನ 10 ಆರೋಪಗಳ ಪೈಕಿ 8 ಆರೋಪಗಳು 
ಅಂದರೆ ಆರೋಪ ಸಂಖ್ಯೆ 1,2,3,4,7,8,9 ಮತ್ತು 10 ಆರೋಪಗಳು ಗಂಭೀರವಾಗಿದ್ದು, ಅವುಗಳು ಸಾಬೀತಾಗಿರುವುದಾಗಿದೆಯೆಂದು ತೀರ್ಮಾನಿಸಿ , 
ಅದರಂತೆ ಕ. ನಾ . ಸೇ . ( ವರ್ಗಿಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ನಿಯಮ 8 ರಡಿಯಲ್ಲಿ ದಂಡನೆಯನ್ನು ವಿಧಿಸುವ ಬಗ್ಗೆ 
ಪರಿಶೀಲಿಸಲು ಮೇಲೆ ( 9) ರಲ್ಲಿ ಓದಲಾದ ದಿನಾಂಕ: 24 - 01 - 2008 ರಂದು ಆದೇಶ ಹೊರಡಿಸಿದೆ. 

ಶ್ರೀ ರಮೇಶ್ ಪಿ . ಭರಸ್ತಳೆ , ಉಪ ನಿರ್ದೇಶಕರು , ಅವರು ನೀಡಿರುವ ವಿವರಣೆಯಲ್ಲಿ ಯಾವುದೇ ರೀತಿಯ ಸಮರ್ಥನೀಯ ಕಾರಣಗಳನ್ನು 
ನೀಡದೆ ಹಾಗೂ ಯಾವುದೇ ಪೂರಕ ದಾಖಲೆಗಳನ್ನು ಒದಗಿಸದೆ, ಬದಲಾಗಿ ಇಲಾಖಾ ವಿಚಾರಣೆಯಲ್ಲಿ ಪರಿಶೀಲಿಸಲಾದ ಪೂರಕ ದಾಖಲೆಗಳು 
ಸರಿಯಿಲ್ಲವೆಂದು ತಿಳಿಸಿದ್ದರೂ ಸಹ ಅದಕ್ಕೆ ಸಮರ್ಥನೆ ನೀಡಲು ಅಸಮರ್ಥರಾಗಿರುವುದನ್ನು ಮನಗಂಡು, ಅವರು ನೀಡಿರುವ ವಿವರಣೆಗಳನ್ನು ತಿರಸ್ಕರಿಸಿ, 
ಅವರ ಕಾರ್ಯ ನಿರ್ವಹಣೆಯು ಒಬ್ಬ ಜವಾಬ್ದಾರಿಯುತ ಅಧಿಕಾರಿಗೆ ತಕ್ಕುದಲ್ಲದ ರೀತಿಯಲ್ಲಿದ್ದು, ಅವರು ಆ ಹುದ್ದೆಯಲ್ಲಿ ಕಾರ್ಯ ನಿರ್ವಹಿಸಲು 
ಅಸಮರ್ಥರೆಂದು ಸದರಿಯವರ ಮೇಲಿನ ಆರೋಪಗಳು ಗಂಭೀರ ಸ್ವರೂಪದ್ದಾಗಿರುವುದನ್ನು ಮನಗಂಡು, ಸರ್ಕಾರವು ಶ್ರೀ ರಮೇಶ್ ಪಿ . ಭರಸ್ತಳೆ , 


೫೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೪ , ೨೦೧೧ 


ಭಾಗ - ೧ 


ಉಪನಿರ್ದೆಶಕರು , ಇವರಿಗೆ ಅವರ ಒಂದು ವಾರ್ಷಿಕ ಮುಂಬಡ್ತಿ ವೇತನವನ್ನು ಸಂಚಿತ ಪರಿಣಾಮ ಸಹಿತವಾಗಿ (With Cumulative Effect) ಬೀರುವಂತೆ 
ತಡೆಹಿಡಿಯಲು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಮಮಇ 185 ಎಸ್ ಜೆಡಿ 2010 ಬೆಂಗಳೂರು, ದಿನಾಂಕ : 22 - 11 - 2010. 
ಪ್ರಸ್ತಾವನೆಯಲ್ಲಿ ವಿವರಿಸಿದ ವಾಸ್ತವಾಂಶಗಳ ಹಿನ್ನೆಲೆಯಲ್ಲಿ, ಶ್ರೀ ರಮೇಶ್ ಪಿ . ಭರಸ್ತಳೆ, ಹಿಂದಿನ ಉಪನಿರ್ದೆಶಕರು, ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ಧಿ ಇಲಾಖೆ, ಬಾಗಲಕೋಟೆ, ಪ್ರಸ್ತುತ ( ಸ್ಥಳ ನಿರೀಕ್ಷಣೆಯಲ್ಲಿರುವವರು) ಇವರ ಮೇಲಿನ 10 ಆರೋಪಗಳ ಪೈಕಿ 8 ಆರೋಪಗಳು ಅಂದರೆ, 
ಆರೋಪ ಸಂಖ್ಯೆ: 1,2,3,4,7,8,9 ಮತ್ತು 10 ( ಒಟ್ಟು 8 ಆರೋಪಗಳು) ಗಂಭೀರವಾಗಿದ್ದು , ಅವುಗಳು ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಸರ್ಕಾರವು 
ಸದರಿಯವರಿಗೆ ಈ ಹಿಂದೆ ದಿನಾಂಕ: 24 - 01 - 2008 ಸಂಖ್ಯೆ: ಮಮಇ 489 ಎಸ್‌ಜೆಡಿ 2003 ರಂದು ಹೊರಡಿಸಿರುವ ಆದೇಶವನ್ನು ಹಿಂಪಡೆದು 
ಸದರಿಯವರಿಗೆ ಕರ್ನಾಟಕ ಸಿವಿಲ್ ಸೇವೆ ( ವ. ನಿ. ಅ) ನಿಯಮಾವಳಿ ನಿಯಮ 8(i) ರಡಿ ಆರೋಪಿತ ಅಧಿಕಾರಿಯ ಮುಂದಿನ ವಾರ್ಷಿಕ ವೇತನವನ್ನು 
ಸಂಚಿತ ಪರಿಣಾಮ ಸಹಿತವಾಗಿ (with cumulative effect ) ತಡೆಹಿಡಿಯುವ ದಂಡನೆಯನ್ನು ವಿಧಿಸಿ ಆದೇಶಿಸಿದೆ. 


ಪಿ . ಆರ್. 2932 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯ ವಕೀಲರ ಕ್ಷೇಮಾಭಿವೃದ್ಧಿ ನಿಧಿಗೆ ಅನುದಾನವನ್ನು ಬಿಡುಗಡೆ ಮಾಡುವ ಕುರಿತು - ಯೋಜನೆ. 
ಓದಲಾಗಿದೆ : 1. ಆರ್ಥಿಕ ಇಲಾಖೆಯ ಪತ್ರ ಸಂಖ್ಯೆ: ಎಫ್ಡಿ 331 ವೆಚ್ಚ - 10:2009 ದಿನಾಂಕ: 10 - 09 -2009 . 

2. ಟಿಪ್ಪಣಿ ಸಂಖ್ಯೆ : ಮುಮಕಾ/6136/2010 ದಿನಾಂಕ : 28- 09 - 2010 ಮುಖ್ಯ ಮಂತ್ರಿಗಳ ಕಾರ್ಯದರ್ಶಿಯವರಿಂದ. 

3. ಅಧ್ಯಕ್ಷರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಇವರ ಪತ್ರ ದಿನಾಂಕ: 25 -10 - 2010. 
ಪ್ರಸ್ತಾವನೆ: 

ಕರ್ನಾಟಕ ರಾಜ್ಯ ವಕೀಲರ ಕ್ಷೇಮಾಭಿವೃದ್ಧಿ ನಿಧಿಗೆ 2010 -11ನೇ ಸಾಲಿನಲ್ಲಿ, ಲೆಕ್ಕ ಶೀರ್ಷಿಕೆ 2014- 00 -114-0 - 03- 104 (ಯೋಜನೆ) ಯಡಿ 
ರೂ . 50 ಲಕ್ಷ ಆಯವ್ಯಯ ಅವಕಾಶ ನೀಡಿದೆ. ಅದನ್ನು ನಿರ್ವಹಿಸಲು ಆರ್ಥಿಕ ಇಲಾಖೆಯು ಮೇಲೆ ( 1) ರಲ್ಲಿ ಓದಲಾದ ಪತ್ರ ದಿನಾಂಕ: 10 - 09 
2009ರಲ್ಲಿ ಅಡ್ವಕೇಟ್ ಜನರಲ್ , ಕರ್ನಾಟಕರವರಿಗೆ ಅಧಿಕಾರ ನೀಡಿದೆ. ಮಾನ್ಯ ಮುಖ್ಯ ಮಂತ್ರಿಯವರ ಕಾರ್ಯದರ್ಶಿಯವರು ಉಲ್ಲೇಖಿತ (2)ರ 
ದಿನಾಂಕ: 28 - 09 - 2010ರ ಟಿಪ್ಪಣಿಯಲ್ಲಿ ಸದರಿ ಹಣ ಬಿಡುಗಡೆ ಮಾಡುವಂತೆ ಕೋರಿದ್ದು, 

ಮೇಲೆ (3) ರಲ್ಲಿ ಓದಲಾದ ದಿನಾಂಕ: 25 -10 -2010ರ ಪತ್ರದಲ್ಲಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಇವರು ವಕೀಲರ 
ಕ್ಷೇಮಾಭಿವೃದ್ಧಿ ನಿಧಿಗಾಗಿ ಆಯವ್ಯಯದಲ್ಲಿ ಒದಗಿಸಲಾಗಿರುವ ಮೊತ್ತ ರೂ . 50.00 ಲಕ್ಷಗಳ ಅನುದಾನವನ್ನು ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ . 

ಸರ್ಕಾರಿ ಆದೇಶ ಸಂಖ್ಯೆ : ಲಾ 80 ಎಲ್‌ಸಿಎಲ್ 2010, ಬೆಂಗಳೂರು, ದಿನಾಂಕ: 26 - 11 -2010. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಕರ್ನಾಟಕ ರಾಜ್ಯ ವಕೀಲರ ಕ್ಷೇಮಾಭಿವೃದ್ಧಿ ನಿಧಿಗೆ ಲೆಕ್ಕ ಶೀರ್ಷಿಕೆ 2014 - 00 -114 -0 - 03 
104 (lawyers Welfare fund) ಯೋಜನೆಯಡಿ ರೂ . 50 .00 ಲಕ್ಷಗಳನ್ನು (ರೂಪಾಯಿ ಐವತ್ತು ಲಕ್ಷಗಳು ಮಾತ್ರ) ಈ ಕೆಳಕಂಡ ಷರತ್ತಿಗೊಳಪಟ್ಟು 
ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿಗೆ ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 

ಈ ಹಣವನ್ನು ವಕೀಲರ ಸಂಘಗಳಿಗೆ ಸಹಾಯಾನುದಾನ ನಿಯಮಾವಳಿಯಲ್ಲಿ ಸ್ಪಷ್ಟಪಡಿಸಿರುವಂತೆ ವಕೀಲರ ಪರಿಷತ್ತು , ಅಡ್ವಕೇಟ್ 
ಜನರಲ್ , ಕರ್ನಾಟಕ ಉಚ್ಚ ನ್ಯಾಯಾಲಯರವರಿಗೆ ಬಿಲ್ಲನ್ನು ಸಲ್ಲಿಸಿ ಹಣ ಪಾವತಿಸಿಕೊಳ್ಳಬಹುದಾಗಿರುತ್ತದೆ. 

1. ಅನುದಾನವನ್ನು ಯಾವ ಉದ್ದೇಶಕ್ಕಾಗಿ ಬಿಡುಗಡೆ ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ನಿಯಮಾನುಸಾರ ಬಳಸತಕ್ಕದ್ದು. 
2 . ಬಳಕೆ ಪ್ರಮಾಣ ಪತ್ರವನ್ನು ವಕೀಲರ ಪರಿಷತ್ತಿನಿಂದ ಅಂಕಿ ಅಂಶಗಳ ಸಹಿತ ಪಡೆದು ಕಾಲಮಿತಿಯೊಳಗೆ ನಿಯಮಾನುಸಾರ ಸಲ್ಲಿಸತಕ್ಕದ್ದು. 

ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂಖ್ಯೆ : ವನಇ 489 ಆಂಆಬಿ 2010 ದಿನಾಂಕ: 11 - 11- 2010ರ ಸಹಮತಿ ಹಾಗೂ 
ಕಾರ್ಯದರ್ಶಿಗಳಿಗೆ ನೀಡಿರುವ ಅಧಿಕಾರ ಪ್ರತ್ಯಾಯೋಜನೆ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2008 ದಿನಾಂಕ: 16 -05 -2008 ರನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್ . 2933 

- ಹೆಚ್. ಆರ್ . ಶಕುಂತಲ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಕಾ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಫೆಬ್ರವರಿ ೨೪ , ೨೦೧೧ 


೫೮೧ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀ ಕೆ. ರಾಜಶೇಖರ್, ನಿವೃತ್ತ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರು ಹಾಗೂ ವಿಚಾರಣಾಧಿಕಾರಿಗಳು ಇವರಿಗೆ ವಿಚಾರಣಾ ವರದಿ 

ಸಲ್ಲಿಸಿದ್ದಕ್ಕಾಗಿ ಗೌರವಧನ ಹಾಗೂ ವಾಹನ ಭತ್ಯೆ ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 236 ಕೆಇವಿ 2007 ದಿನಾಂಕ: 22 - 09 - 2009 . 

2. ವಿಚಾರಣಾಧಿಕಾರಿರವರ ವರದಿ ದಿನಾಂಕ: 15 - 09 - 2010. 

3. ವಿಚಾರಣಾಧಿಕಾರಿರವರ ಮನವಿ ದಿನಾಂಕ: 14 - 09 - 2010. 
ಪ್ರಸ್ತಾವನೆ: 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಆದೇಶದಲ್ಲಿ ಕೋಲಾರ ಜಿಲ್ಲಾ ಪಂಚಾಯತ್‌ನಲ್ಲಿ ಶ್ರೀ ಸಿ . ನಾಗಯ್ಯ , ಕೆ. ಎ .ಎಸ್ . ಅಂದಿನ ಉಪ 
ಕಾರ್ಯದರ್ಶಿ (ಆಡಳಿತ) ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ ಜಿಲ್ಲಾ ಪಂಚಾಯತ್‌ನ ಕಛೇರಿಗೆ ಅವಶ್ಯವಿರುವ ಗಣಕ ಯಂತ್ರಗಳ ಖರೀದಿಯಲ್ಲಿ 
ದುರ್ನಡತೆ ಎಸಗಿರುವ ಆರೋಪದ ಸಂಬಂಧ ಇಲಾಖಾ ವಿಚಾರಣೆ ನಡೆಸಲು ಉಲ್ಲೇಖಿತ ಸರ್ಕಾರಿ ಆದೇಶದಲ್ಲಿ ಶ್ರೀ ಕೆ. ರಾಜಶೇಖರ್, ನಿವೃತ್ತ ಜಿಲ್ಲಾ 
ಮತ್ತು ಸೆಷನ್ಸ್ ನ್ಯಾಯಾಧೀಶರನ್ನು ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. 

ಈ ಪ್ರಕರಣದಲ್ಲಿ ವಿಚಾರಣೆ ನಡೆಸಿದ ವಿಚಾರಣಾಧಿಕಾರಿಗಳು ಮೇಲೆ ಕ್ರಮ ಸಂ : (2) ರಲ್ಲಿ ಓದಲಾದ ದಿನಾಂಕ: 15 - 9 - 2010 ರಲ್ಲಿ ವಿಚಾರಣೆ 
ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ . 

ಮೇಲೆ ಕ್ರಮ ಸಂ .: (3) ರಲ್ಲಿ ಓದಲಾದ ಮನವಿಯಲ್ಲಿ ವಿಚಾರಣಾಧಿಕಾರಿಯವರು ವಿಚಾರಣೆಯನ್ನು ನಡೆಸಿರುವ ಸಂಬಂಧ ಗೌರವಧನ 
ಹಾಗೂ ಪ್ರಯಾಣ ಭತ್ಯೆ ಮಂಜೂರು ಮಾಡುವಂತೆ ಕೋರಿರುತ್ತಾರೆ. ಅದರಂತೆ ಈ ಆದೇಶ: 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 103 ಎಸ್‌ಇಎನ್ 05 ( ಸಿಆಸುಇ 236 ಕೆವಿ 07) ಬೆಂಗಳೂರು, ದಿನಾಂಕ: 23 - 11 -2010. 

ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಕಾರಣಗಳಿಂದಾಗಿ ಸರ್ಕಾರವು ಶ್ರೀ ಕೆ. ರಾಜಶೇಖರ್, ನಿವೃತ್ತ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರು 
ಬೆಂಗಳೂರು ಇವರಿಗೆ ಇಲಾಖಾ ವಿಚಾರಣೆ ನಡೆಸಿ ವಿಚಾರಣಾ ವರದಿಯನ್ನು ಸಲ್ಲಿಸಿದ್ದಕ್ಕಾಗಿ ಸರ್ಕಾರಿ ಆದೇಶ ಸಂ .: ಸಿಆಸುಇ 22 ಸೇಇವಿ 07 ದಿನಾಂಕ: 
11 - 04 - 08 ರನ್ವಯ ರೂ . 8000.00 ( ಎಂಟು ಸಾವಿರ ರೂಪಾಯಿಗಳು ಮಾತ್ರ) ಗೌರವಧನವನ್ನು ಹಾಗೂ ರೂ . 1500 . 00 ( ಒಂದು ಸಾವಿರದ ಐನೂರು 
ರೂಪಾಯಿಗಳು ಮಾತ್ರ) ಗಳ ಪ್ರಯಾಣ ಭತ್ಯೆಯನ್ನು ಪಾವತಿಸಲು ಮಂಜೂರಾತಿ ನೀಡಲಾಗಿದೆ. 

- ಈ ವೆಚ್ಚವನ್ನು ಆಯವ್ಯಯ ಲೆಕ್ಕ ಶೀರ್ಷಿಕೆ 2052 - ಸಚಿವಾಲಯ - ಸಾಮಾನ್ಯ ಸೇವೆಗಳು -090 - ಸಚಿವಾಲಯ - 01 ಕರ್ನಾಟಕ ಸರ್ಕಾರ 
ಸಚಿವಾಲಯ - 051 - ಸಾಮಾನ್ಯ ವೆಚ್ಚಗಳು ರಡಿ ಭರಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಾಸುದೇವ ಮೂರ್ತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ , 2934 

ಸಿ. ಆ. ಸು . ಇ (ಸೇವೆಗಳು - 2). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಡಾ : ಬಿ.ಎನ್. ಪ್ರಕಾಶ್ , ಹಿಂದಿನ ನಿರ್ದೆಶಕರು, ಆಯುಷ್ ಇಲಾಖೆ , ಬೆಂಗಳೂರು ಇವರ ವಿರುದ್ಧ ಇಲಾಖಾ ವಿಚಾರಣೆ - ಅಂತಿಮ 

ಆದೇಶ ಕುರಿತು. 
ಓದಲಾಗಿದೆ : 1. ಉಪ ನಿಬಂಧಕರು, ವಿಚಾರಣೆಗಳು -5, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 

ಕಂಪ್ಲೇಂಟ್ /ಲೋಕ್/ಬಿಸಿಡಿ -166 /2007/ ಡಿಆರ್‌ಇ - 5, ದಿನಾಂಕ: 29 - 09 -2007. 
2. ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 02 ಇಮುವಿ 2007 , ದಿನಾಂಕ: 12 -12 -2007 . 
3 . ಅಪರ ನಿಬಂಧಕರು, ವಿಚಾರಣೆಗಳು - 4, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು. ಇವರ ವಿಚಾರಣಾ ವರದಿ ಸಂಖ್ಯೆ: 
ಲೋಕ್/ಎಆರ್‌ಇ - 4 / 4 - ಎ/ ಇಎನ್‌ಕ್ಯೂ - 01/2008 ದಿನಾಂಕ: 

28 - 01- 2010 . 
4. ಮಾನ್ಯ ಲೋಕಾಯುಕ್ತರವರ ಪತ್ರ ಸಂಖ್ಯೆ: ಲೋಕ್/ ಎಆರ್‌ಇ - 4/ ಇಎನ್‌ಕ್ಯೂ - 01/2008 - 09, ದಿನಾಂಕ: 22 - 04 - 2010 . 
5. ಸರ್ಕಾರದ ನೋಟೀಸ್ ಸಂಖ್ಯೆ : ಸಿಆಸುಇ 02 ಇಮುವಿ 2007 , ದಿನಾಂಕ: 05 - 05 - 2010. 

6. ಡಾ : ಬಿ .ಎನ್ . ಪ್ರಕಾಶ್ , ಇವರು ನೋಟೀಸ್‌ಗೆ ದಿನಾಂಕ: 19 - 05 - 2010 ರಂದು ನೀಡಿರುವ ಉತ್ತರ. 
ಪ್ರಸ್ತಾವನೆ: 

- ಡಾ : ಬಿ .ಎನ್. ಪ್ರಕಾಶ್ , ನಿರ್ದೆಶಕರು, ರಾಜೀವ್‌ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವ ವಿದ್ಯಾಲಯ , ಬೆಂಗಳೂರು ಇವರು ನಿರ್ದೇಶಕರು, 
ಆಯುಷ್ ಇಲಾಖೆ, ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ, ಶ್ರೀ ಟಿ .ಎಸ್ . ಗೋಪಾಲಕೃಷ್ಣ, ಔಷಧಿ ಪರಿವೀಕ್ಷಕರು, ಆಯಪ್ ಇಲಾಖೆ, ಇವರಿಗೆ ಪದೋನ್ನತಿ 
ನೀಡಲು ದುರುದ್ದೇಶವಾಗಿ ಅವರ ಮೇಲಿನ ಆಪಾದನೆಗಳನ್ನು ಮರೆಮಾಡಿ ಅವರಿಗೆ ಸಹಾಯ ಮಾಡಿದ್ದು, ಆರೋಪಿತ ಅಧಿಕಾರಿಯು ನಿಯಮಗಳನ್ನು 
ಸರಿಯಾಗಿ ನಿರ್ವಹಿಸದೇ ಕರ್ತವ್ಯ ಲೋಪ ಎಸಗಿರುವ ಬಗ್ಗೆ ಇವರ ವಿರುದ್ದ ಮೇಲೆ ಓದಲಾದ (1) ರಲ್ಲಿ ಮಾನ್ಯ ಲೋಕಾಯುಕ್ತವು ತನಿಖೆಯನ್ನು ನಡೆಸಿ 
ವಿಚಾರಣೆಗೆ ಅನುಮತಿ ನೀಡುವಂತೆ ಕೋರಲಾಗಿತ್ತು. ಮೇಲೆ ಓದಲಾದ ( 2) ರ ದಿನಾಂಕ: 12 - 12 - 2007 ರ ಆದೇಶದಲ್ಲಿ ಸದರಿ ಅಧಿಕಾರಿಯವರ ವಿರುದ್ದ 
ಇಲಾಖಾ ವಿಚಾರಣೆ ನಡೆಸಲು ಮಾನ್ಯ ಲೋಕಾಯುಕ್ತರಿಗೆ ಅನುಮತಿಯನ್ನು ನೀಡಲಾಗಿದೆ. ಮೇಲೆ ಓದಲಾದ (3) ರ ದಿನಾಂಕ: 28 - 01 - 2010ರಲ್ಲಿ ಅಪರ 
ನಿಬಂಧಕರು, ವಿಚಾರಣೆಗಳು -4, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರು ಮಾನ್ಯ ಲೋಕಾಯುಕ್ತರಿಗೆ ವಿಚಾರಣಾ ವರದಿ ಸಲ್ಲಿಸಿ, ಅದರಲ್ಲಿ 
ಆರೋಪಿತ ಅಧಿಕಾರಿಯು ಶ್ರೀ ಟಿ. ಎಸ್. ಗೋಪಾಲ ಕೃಷ್ಣ, ಔಷಧಿ ಪರಿವೀಕ್ಷಕರು , ಇವರ ವಿರುದ್ಧದ ವಿಚಾರಣೆ ಬಗ್ಗೆ ತಾವೇ ಸ್ವತಃ ಲೋಕಾಯುಕ್ತಕ್ಕೆ 
ವಿಚಾರಣಾ ವರದಿ ಸಲ್ಲಿಸಿರುವುದರಿಂದ ಅದನ್ನು ಸರ್ಕಾರಕ್ಕೆ ಕಳುಹಿಸಿದ ಪತ್ರದಲ್ಲಿ ನಮೂದಿಸಬಹುದಾಗಿತ್ತೆಂದು ಆದರೆ ಆರೋಪಿತ ಅಧಿಕಾರಿ ಹಾಗೇ 


dVy 


೫೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೪ , ೨೦೧೧ 


ಭಾಗ - ೧ 


ಮಾಡಿಲ್ಲದೇ ಇರುವುದರಿಂದ ಆರೋಪವು ಸಾಬೀತಾಗಿದೆಯೆಂದು ವಿಚಾರಣಾ ವರದಿಯಲ್ಲಿ ತಿಳಿಸಿರುತ್ತಾರೆ . ಅದರಂತೆ ಮೇಲೆ ಓದಲಾದ (4) ರ ದಿನಾಂಕ: 
22 - 04 - 2010ರ ಪತ್ರದಲ್ಲಿ ಮಾನ್ಯ ಲೋಕಾಯುಕ್ತರು ವಿಚಾರಣಾ ವರದಿಯನ್ನು ಅಂಗೀಕರಿಸಿ ಸದರಿಯವರಿಗೆ “ ವಾಗ್ದಂಡನೆ ವಿಧಿಸಲು ಶಿಫಾರಸ್ಸು 
ಮಾಡಿರುತ್ತಾರೆ. ಮೇಲೆ (5) ರಲ್ಲಿ ಓದಲಾದ ದಿನಾಂಕ: 05 - 05 -2010ರ ನೋಟೀಸಿನಲ್ಲಿ ಆರೋಪಿತ ಅಧಿಕಾರಿ ಡಾ : ಬಿ .ಎನ್. ಪ್ರಕಾಶ್ , ಇವರಿಗೆ 2ನೇ 
ಕಾರಣ ಕೇಳುವ ನೋಟೀಸನ್ನು ಜಾರಿ ಮಾಡಿ ಈ ವಿಚಾರಣಾ ವರದಿ ಬಗ್ಗೆ ಏನಾದರೂ ಹೇಳಿಕೆ ಇದ್ದಲ್ಲಿ ಸಲ್ಲಿಸುವಂತೆ ತಿಳಿಸಲಾಗಿತ್ತು. ಮೇಲೆ ಓದಲಾದ 
( 6) ರ ದಿನಾಂಕ: 19 - 05 - 2010ರಲ್ಲಿ ಆರೋಪಿತ ಅಧಿಕಾರಿಯವರಾದ ಡಾ : ಬಿ.ಎನ್. ಪ್ರಕಾಶ್ , ಇವರು ತಮ್ಮ ಹೇಳಿಕೆಯನ್ನು ಸಲ್ಲಿಸಿ, ಕಾರ್ಯವಿಧಾನವನ್ನು 
ಮತ್ತು ನಿಯಮಗಳನ್ನು ಅರ್ಥೈಸುವಲ್ಲಿ ಲೋಪವಾಗಿದೆ ಎಂದು ಪರೋಕ್ಷವಾಗಿ ಒಪ್ಪಿಕೊಂಡಿರುತ್ತಾರೆ. ಆದುದರಿಂದ ಮಾನ್ಯ ಲೋಕಾಯುಕ್ತರ ಶಿಫಾರಸ್ಸಿನಂತೆ 
ಸರ್ಕಾರವು ಈ ವಿಚಾರಣಾ ವರದಿಯನ್ನು ಒಪ್ಪಿಕೊಂಡು ಈ ಕೆಳಕಂಡಂತೆ ಆದೇಶಿಸುತ್ತದೆ. 
ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 02 ಇಮುವಿ 2007 ಬೆಂಗಳೂರು, ದಿನಾಂಕ : 29 -11 - 2010 . 

ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಕಾರಣಗಳಿಂದಾಗಿ ಸರ್ಕಾರವು ಡಾ : ಬಿ .ಎನ್. ಪ್ರಕಾಶ್, ನಿರ್ದೆಶಕರು, ರಾಜೀವ್‌ಗಾಂಧಿ ಆರೋಗ್ಯ ವಿಜ್ಞಾನಗಳ 
ವಿಶ್ವವಿದ್ಯಾಲಯ, ಬೆಂಗಳೂರು ಹಾಗೂ ಹಿಂದಿನ ನಿರ್ದೆಶಕರು , ಆಯಷ್ ಇಲಾಖೆ, ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 8 
( i) ರಂತೆ ಪ್ರಸ್ತಾವನೆಯಲ್ಲಿ ವಿವರಿಸಿದ ಆರೋಪಕ್ಕಾಗಿ ಇನ್ನು ಮುಂದೆ ಇಂತಹ ಪ್ರಕರಣಗಳಿಗೆ ಅವಕಾಶ ನೀಡಬಾರದೆನ್ನುವ ವಾಗ್ದಂಡನೆಯನ್ನು ವಿಧಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ . ಆರ್ . ವಿಜಯಾನಂದ ಶರ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ಸೇವೆಗಳು - 3 ) 


ಪಿ . ಆರ್. 2935 


ವಿಷಯ : 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಕನ್ನಡ, ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಗೆ ಹೆಚ್ಚುವರಿಯಾಗಿ ಒಂದು ಅಧೀನ ಕಾರ್ಯದರ್ಶಿ 
ಹುದ್ದೆಯನ್ನು ಸೃಜಿಸುವ ಬಗ್ಗೆ . 
ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಕಡತ ಸಂಖ್ಯೆ : 
ಕಸಂವಾಪ್ರ /109/ಸ್ವೀಮರ/2010. 


ಓದಲಾಗಿದೆ : 


ಪ್ರಸ್ತಾವನೆ: 

ಮೇಲೆ ಓದಲಾದ ಕಡತ ಸಂಖ್ಯೆ ಕಸಂವಾಪ್ರ 109 ಸ್ವೀಮರ 2010 ರಲ್ಲಿ ವಾರ್ತಾ ಇಲಾಖೆಗೆ ಅಧೀನ ಕಾರ್ಯದರ್ಶಿ ಹುದ್ದೆಯೊಂದನ್ನು 
ಸೃಜಿಸಲು ಆರ್ಥಿಕ ಇಲಾಖೆಯು ಸಹಮತಿ ನೀಡಿದೆಯೆಂದು, ಅದರಂತೆ ಒಂದು ಅಧೀನ ಕಾರ್ಯದರ್ಶಿ ಹುದ್ದೆಯನ್ನು ಸೃಜಿಸಲು ಕನ್ನಡ ಮತ್ತು ಸಂಸ್ಕೃತಿ 
ಹಾಗೂ ವಾರ್ತಾ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಯವರು ಕೋರಿದ್ದಾರೆ. ಇದನ್ನು ಪರಿಶೀಲಿಸಿದ ಸರ್ಕಾರವು ಈ ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 580 ಸಅಸೇ 2010 ಬೆಂಗಳೂರು, ದಿನಾಂಕ: 1ನೇ ಡಿಸೆಂಬರ್ 2010 . 
ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಗೆ (Dealing with Information Subject) ಹೆಚ್ಚುವರಿಯಾಗಿ ವೇತನ 
ಶ್ರೇಣಿ ರೂ . 14050 - 25 , 050 ರ ಅಧೀನ ಕಾರ್ಯದರ್ಶಿ ಹುದ್ದೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಸೃಜಿಸಲಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯು ದಿನಾಂಕ: 18 -11 - 2010ರ ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಆಇ 913 ವೆಚ್ಚ -12 /2010 ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಆರ್ . ವಿಜಯಾನಂದ ಶರ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. 2936 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 

(ಸೇವೆಗಳು - 3). 


ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಅಭಿವೃದ್ಧಿಗಾಗಿ ಹಣ ಬಿಡುಗಡೆ ಮಾಡುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ 32 ರಾಅವಿ 2004 ದಿನಾಂಕ 20.03.2007. 

2 . ಸರ್ಕಾರದ ಆದೇಶ ಸಂಖ್ಯೆ 32 ರಾಅವಿ 2004 ದಿನಾಂಕ 07. 05.2007. 
3. ಸರ್ಕಾರದ ಪತ್ರ ಸಂಖ್ಯೆ , ಮೂಅಇ 23 ರಾಅವಿ 2008 ದಿನಾಂಕ 20 .12.2008. 
4. ಸರ್ಕಾರದ ಆದೇಶ ಸಂಖ್ಯೆ 23 ರಾಅವಿ 2008 ದಿನಾಂಕ 23. 05 .2009. 
5. ಸರ್ಕಾರದ ಆದೇಶ ಸಂಖ್ಯೆ . 23 ರಾಅವಿ 2008 ದಿನಾಂಕ 27 .11. 2009. 
6. ಜಿಲ್ಲಾಧಿಕಾರಿ , ಧಾರವಾಡ ಜಿಲ್ಲೆ ಇವರ ದಿನಾಂಕ 10 . 03.2010 ರ ಪತ್ರ ಸಂಖ್ಯೆ DC/PA/CR-52 / 2009- 10. 
7. ಸರ್ಕಾರದ ಆದೇಶ ಸಂಖ್ಯೆ 23 ರಾಅವಿ 2008 ದಿನಾಂಕ 26. 03.2010. 
8. ಸರ್ಕಾರದ ಆದೇಶ ಸಂಖ್ಯೆ 23 ರಾಅವಿ 2008 ದಿನಾಂಕ 30 .03.2010. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪ , ೨೦೧೧ 


೫೮೩ 


9 . ವಿಶೇಷ ಜಿಲ್ಲಾಧಿಕಾರಿಗಳು, ಕೆಐಎಡಿಬಿ ಇವರ ದಿನಾಂಕ 8. 09 .2010ರ ಆದೇಶ ಸಂಖ್ಯೆ KIADB/ ಕೇಂ .ಕವಿಜೆ/ 849 

( 2) 10 /88 - 2010- 11 . 
10. ಜಿಲ್ಲಾಧಿಕಾರಿಗಳು , ಧಾರವಾಡ ಜಿಲ್ಲೆ ಇವರ ದಿನಾಂಕ 8.10 .2010 ರ ಪತ್ರ ಸಂಖ್ಯೆ ACCTS/ AIRPORT/ CR -27/ 2010- 11. 

11 . ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಆಇ 483 ಬಿಆರ್‌ಎಸ್ 2009 ದಿನಾಂಕ 30.11.2010. 
ಪ್ರಸ್ತಾವನೆ : 

ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರವು ( AAI) ತಯಾರಿಸಿ ಅನುಷ್ಠಾನಗೊಳಿಸಲು ನಿರ್ಧರಿಸಿದ ದೀರ್ಘಾವಧಿ ಕ್ರಿಯಾ ಯೋಜನೆ 
ಪ್ರಕಾರ 650 ಎಕರೆ ಜಮೀನನ್ನು ಸ್ವಾಧೀನಪಡಿಸಿಕೊಂಡು ಹುಬ್ಬಳ್ಳಿ ವಿಮಾನ ನಿಲ್ದಾಣವನ್ನು ಅಭಿವೃದ್ಧಿಪಡಿಸಲು ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ 
ಆದೇಶದಲ್ಲಿ ಮಂಜೂರಾತಿಯನ್ನು ನೀಡಲಾಗಿದೆ. 

2 . ಇದರಂತೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಅಭಿವೃದ್ಧಿ ಹಾಗೂ ಸದರಿ ವಿಮಾನ ನಿಲ್ದಾಣದ ವಿಸ್ತರಣೆಗೆ ಅಗತ್ಯವಾದ ಭೂಸ್ವಾಧೀನಕ್ಕಾಗಿ ರೂ . 
20.00 ಕೋಟಿಗಳನ್ನು ಕ್ರಮ ಸಂಖ್ಯೆ ( 2 ) ರಲ್ಲಿ ಓದಲಾದ ಆದೇಶದಲ್ಲಿ ಬಿಡುಗಡೆ ಮಾಡಲಾಗಿದೆ. 

3. ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಹಾಗೂ ಮುಖ್ಯ ಕಾರ್ಯದರ್ಶಿಗಳ ಸಮ್ಮುಖದಲ್ಲಿ ಏರ್ಪಟ್ಟ ಸಭೆಯ ನಿರ್ಧಾರದಂತೆ, ಹುಬ್ಬಳ್ಳಿ 
ವಿಮಾನ ನಿಲ್ದಾಣಕ್ಕೆ ಅಗತ್ಯವಾದ ಭೂಸ್ವಾಧೀನ ವೆಚ್ಚದ ಅರ್ಧ ಪಾಲನ್ನು ಕೆಐಎಡಿಬಿ ಯಿಂದ ಭರಿಸುವಂತೆ ಕ್ರಮ ಸಂಖ್ಯೆ ( 3) ರಲ್ಲಿ ಓದಲಾದ ಪತ್ರದಲ್ಲಿ 
ಸೂಚಿಸಿ, ಭೂ ನಿವಾಸಿಗಳ ಮಾಲೀಕರಿಗೆ ಪರಿಹಾರ ಪಾವತಿಗಾಗಿ ರೂ . 3. 31 ಕೋಟಿಗಳನ್ನು ಧಾರವಾಡ ಜಿಲ್ಲಾಧಿಕಾರಿಯವರಿಗೆ ಬಿಡುಗಡೆ ಮಾಡುವಂತೆ 
ಹಾಗೂ ಇದಕ್ಕೆ ಬದಲಾಗಿ ಕೆಐಎಡಿಬಿ 60 ಎಕರೆ ಭೂ ಪ್ರದೇಶವನ್ನು ಅವರ ವಾಣಿಜ್ಯಾತ್ಮಕ ಅಭಿವೃದ್ದಿಗಾಗಿ ನೀಡುವುದಾಗಿ ತಿಳಿಸಲಾಗಿದ್ದಿತು. ಇದರನುಸಾರ 
ದಿನಾಂಕ 29.12.2008ರ ಆದೇಶ ಸಂಖ್ಯೆ KIADB/ಕೇಂಕ /ಭೂಸ್ವಾ/1849( 2) /11084/08 - 09 ರಲ್ಲಿ ರೂ . 3.31 ಕೋಟಿಗಳನ್ನು KIADBಯು ಧಾರವಾಡ 
ಜಿಲ್ಲಾಧಿಕಾರಿಗಳಿಗೆ ಬಿಡುಗಡೆ ಮಾಡಿದೆ . 

4. ಮೇಲೆ ಕ್ರ.ಸಂಖ್ಯೆ (4) ರಲ್ಲಿ ಓದಲಾದ ಸರ್ಕಾರಿ ಆದೇಶ ದಿನಾಂಕ 23. 05 .2009 ರಲ್ಲಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ವಿಸ್ತರಣೆಯ 
ವ್ಯಾಪ್ತಿಯಲ್ಲಿ ಬರುವ ಕೈಗಾರಿಕಾ ಪ್ರದೇಶದ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಭೂ ಮಾಲೀಕರಿಗೆ ಪರಿಹಾರ ಧನವನ್ನು ಪಾವತಿಸಲು ರೂ . 20. 00 
ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ . 

5. ಮೇಲೆ ಕ್ರ.ಸಂಖ್ಯೆ (5) ರಲ್ಲಿ ಓದಲಾದ ಸರ್ಕಾರಿ ಆದೇಶ ದಿನಾಂಕ 27. 11.2009 ರಲ್ಲಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಅಭಿವೃದ್ಧಿಗಾಗಿ 
ಅವಶ್ಯವಿರುವ ರೂ . 25.00 ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ . 

6. ಜಿಲ್ಲಾಧಿಕಾರಿಗಳು, ಧಾರವಾಡ ಇವರು ಕ್ರಮ ಸಂಖ್ಯೆ (6) ರಲ್ಲಿ ಓದಲಾದ ಪತ್ರ ದಿನಾಂಕ 10.03.2010 ರಲ್ಲಿ ಹುಬ್ಬಳ್ಳಿ ವಿಮಾನ 
ನಿಲ್ದಾಣದ ಅಭಿವೃದ್ದಿಗಾಗಿ ಭೂ ಸ್ವಾಧೀನಪಡಿಸಿಕೊಂಡಿರುವ ಜಮೀನಿನ ಮಾಲೀಕರಿಗೆ ಪರಿಹಾರ ಪಾವತಿಸುವ ಸಲುವಾಗಿ ಈಗಾಗಲೇ ಬಿಡುಗಡೆ 
ಮಾಡಿರುವ ಒಟ್ಟು ಮೊತ್ತ ರೂ . 45.00 ಕೋಟಿಗಳು ಸಂಪೂರ್ಣವಾಗಿ ಬಳಕೆಯಾಗಿರುವುದರಿಂದ ಅವಶ್ಯವಿರುವ ರೂ . 50.00 ಕೋಟಿಗಳನ್ನು 
ಹೆಚ್ಚುವರಿಯಾಗಿ ಕೂಡಲೇ ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 

7. ಮೇಲೆ ಕ್ರ.ಸಂಖ್ಯೆ (7) ರಲ್ಲಿ ಓದಲಾದ ಸರ್ಕಾರಿ ಆದೇಶ ದಿನಾಂಕ 26.03.2010 ರಲ್ಲಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಅಭಿವೃದ್ಧಿಗಾಗಿ ಭೂ 
ಸ್ವಾಧೀನಪಡಿಸಿಕೊಂಡಿರುವ ಜಮೀನಿನ ಮಾಲೀಕರಿಗೆ ಪರಿಹಾರ ಪಾವತಿಸುವ ಸಲುವಾಗಿ ರೂ . 20.00 ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ. 

8. ಮೇಲೆ ಕ್ರ.ಸಂಖ್ಯೆ ( 8) ರಲ್ಲಿ ಓದಲಾದ ಸರ್ಕಾರಿ ಆದೇಶ ದಿನಾಂಕ 30.03.2010ರಲ್ಲಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಅಭಿವೃದ್ದಿಗಾಗಿ 
ಭೂಸ್ವಾಧೀನ ಪಡಿಸಿಕೊಂಡಿರುವ ಜಮೀನಿನ ಮಾಲೀಕರಿಗೆ ಪರಿಹಾರ ಪಾವತಿಸುವ ಸಲುವಾಗಿ ರೂ . 30.00 ಕೋಟಿಗಳನ್ನು 2009 -10ನೇ ಸಾಲಿನ 
ಆಯವ್ಯಯದ ಲೆಕ್ಕ ಶೀರ್ಷಿಕೆ 5465 - 01 - 190 -1 - 05 ಸಣ್ಣ ವಿಮಾನಗಳ ಅಭಿವೃದ್ಧಿ ಇದರಡಿ ಲಭ್ಯವಿದ್ದ ಮೊತ್ತವು ಹಾಗೂ ಇತರೆ ಲೆಕ್ಕಶೀರ್ಷಿಕೆಗಳಿಂದ 
ಪುನರ್ ವಿನಿಯೋಗದ ಮೂಲಕ ಬಿಡುಗಡೆ ಮಾಡಲಾಗಿದೆ. 

9. ಮೇಲೆ ಕ್ರ. ಸಂ . 9ರಲ್ಲಿ ಓದಲಾದ ಆದೇಶದಲ್ಲಿ ವಿಮಾನ ನಿಲ್ದಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡಿರುವ ಜಮೀನಿಗೆ ಪರಿಹಾರ ಪಾವತಿಸಲು 
ರೂ . 50.00 ಕೋಟಿಗಳನ್ನು ಬಿಡುಗಡೆ ಮಾಡಿದೆ. 

10 . ಮೇಲೆ ಕ್ರ.ಸಂಖ್ಯೆ ( 10) ರಲ್ಲಿ ಓದಲಾದ ಪತ್ರದಲ್ಲಿ ರೂ . 143.56 ಕೋಟಿ ಪರಿಹಾರವನ್ನು ಈಗಾಗಲೆ ಬಿಡುಗಡೆ ಮಾಡಲಾಗಿದ್ದು , 
ಅಧಿಸೂಚನೆ ಹೊರಡಿಸಿರುವ ಬಾಕಿ ಜಮೀನಿಗೆ ಸಂಬಂಧಿಸಿದಂತೆ ಪರಿಹಾರ ಧನವನ್ನು ನೀಡಲು ರೂ . 323.46 ಕೋಟಿಗಳು ಅವಶ್ಯವಿದೆ ಎಂದು 
ಜಿಲ್ಲಾಧಿಕಾರಿ, ಧಾರವಾಡರವರು ತಿಳಿಸಿ ಈ ಭೂ ಮಾಲೀಕರಿಗೆ ಪರಿಹಾರ ಪಾವತಿಸಲು ತ್ವರಿತವಾಗಿ ರೂ . 100. 00 ಕೋಟಿಗಳನ್ನು ಬಿಡುಗಡೆ ಮಾಡುವಂತೆ 
ಕೋರಿದ್ದಾರೆ. 

11. ಧಾರವಾಡ ಜಿಲ್ಲಾಧಿಕಾರಿಗಳ ಪತ್ರದಂತೆ, ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಅಭಿವೃದ್ದಿಗಾಗಿ ಭೂ ಸ್ವಾಧೀನಪಡಿಸಿಕೊಂಡಿರುವ ಜಮೀನಿನ 
ಮಾಲೀಕರಿಗೆ ಪಾವತಿಸಬೇಕಾದ ಪರಿಹಾರದ ಬಾಕಿ ಮೊತ್ತ ರೂ . 100.00 ಕೋಟಿಗಳನ್ನು ಬಿಡುಗಡೆ ಮಾಡಲು ನಿರ್ಧರಿಸಿ ಪ್ರಸ್ತಾವನೆಯನ್ನು ಆರ್ಥಿಕ 
ಇಲಾಖೆಗೆ ಕಳುಹಿಸಲಾಗಿದ್ದಿತು. 

12. ಮೇಲೆ ಕ್ರಸಂಖ್ಯೆ (11) ರಲ್ಲಿ ಓದಲಾದ ಆರ್ಥಿಕ ಇಲಾಖೆಯ ಆದೇಶ ದಿನಾಂಕ 29.11.2010 ರಲ್ಲಿ ಹುಬ್ಬಳ್ಳಿ ವಿಮಾನ ನಿಲ್ದಾಣಗಳ 
ಅಭಿವೃದ್ಧಿಗೆ ಅಗತ್ಯವಾದ ರೂ . 8,000 .00 ಲಕ್ಷಗಳನ್ನು ಈ ಕೆಳ ಕಾಣಿಸಿದ ಲೆಕ್ಕ ಶೀರ್ಷಿಕೆಯಿಂದ ಮರು ಹೊಂದಾಣಿಕೆ ಮೂಲಕ ಭರಿಸಲು 
ಅನುಮತಿಯನ್ನು ನೀಡಲಾಗಿರುತ್ತದೆ. 

5465 - 01 - 190 - 3 - 05 ( P) Cost sharing for new projects -211 Investments. 
ಅಂತೆಯೇ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ ಮೂಅಇ 23 ರಾMವಿ 2008 , ಬೆಂಗಳೂರು ದಿನಾಂಕ 04.12.2010 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಅಭಿವೃದ್ದಿಗಾಗಿ ಭೂ ಸ್ವಾಧೀನಪಡಿಸಿಕೊಂಡಿರುವ ಬಾಕಿ 
ಜಮೀನಿನ ಮಾಲೀಕರಿಗೆ ಪರಿಹಾರ ಪಾವತಿಸುವ ಸಲುವಾಗಿ ರೂ . 8,000.00 ಲಕ್ಷಗಳನ್ನು ( ರೂ . ಎಂಟು ಸಾವಿರ ಲಕ್ಷಗಳು) ಮಾತ್ರ ಬಿಡುಗಡೆ ಮಾಡಲು 
ಸರ್ಕಾರದ ಮಂಜೂರಾತಿಯನ್ನು ನೀಡಲಾಗಿದೆ. 

_ 2) ಈ ಮೊತ್ತವನ್ನು 2010 - 11 ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 5465- 01- 190 - 3 - 05 (P ) Cost sharing for new projects 
211 Investments. ಇದರಡಿ ಲಭ್ಯವಿರುವ ಮೊತ್ತದಿಂದ ಈ ಕೆಳ ಕಾಣಿಸಿದ ಲೆಕ್ಕ ಶೀರ್ಷಿಕೆಗೆ ಮರು ಹೊಂದಾಣಿಕೆ ಮೂಲಕ ಬಿಡುಗಡೆ ಮಾಡಲಾಗಿದೆ. 


೫೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 


ಭಾಗ - ೧ 


5465 - 01 - 190 - 3 - 05 ( P ) ಸಣ್ಣ ವಿಮಾನಗಳ ಅಭಿವೃದ್ಧಿ- 211 - ಬಂಡವಾಳ ಹೂಡಿಕೆ. 

3) ಈ ಮೊತ್ತವನ್ನು ಜಿಲ್ಲಾಧಿಕಾರಿಗಳು ಧಾರವಾಡ ಜಿಲ್ಲೆ , ಧಾರವಾಡ ಇವರು ಪೇಯೀಸ್ ರಸೀತಿ ಮೂಲಕ ಸರ್ಕಾರದ ಅಧೀನ 
ಕಾರ್ಯದರ್ಶಿ , ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ ಇವರ ಮೇಲು ರುಜುವಿನೊಂದಿಗೆ ರಾಜ್ಯ ಹುಜೂರು ಖಜಾನೆ, ಬೆಂಗಳೂರು ಇಲ್ಲಿ ತೆಗೆಯುವುದು . 

4 ) ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಸರ್ಕಾರಿ ಆದೇಶ ಸಂಖ್ಯೆ ಆಇ 142 ಬಿಆರ್‌ಎಸ್ 2010 ದಿನಾಂಕ 29 . 11.2010 ಹಾಗೂ 
ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆಇ 1831 ವೆಚ್ಚ-I/ 2010 ದಿನಾಂಕ 30.11. 2010 ರ ಅನುಸಾರ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಿ.ಎ . ಬಾಬುರವೀಂದ್ರನಾಥ್ ಪಟೇಲ್ 
ಪಿ . ಆರ್. 2948 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ 
INFRASTRUCTURE DEVELOPMENT SECRETARIAT 

CORRIGENDUM 


IDD / 70/ITS/2010, Bangalore Dated 19.11. 2010 
The contents figuring out against item no (c ) and (d ) in the Government Order bearing No . IDD /78/ ITS/ 2009 Bangalore, dated 
09- 12 -2009 may be modified and read as hereunder . 

( c) 

KSIIDC would formulate the documents for procurement of an SPV with the equity share holdings by the private 
sector and Government of Karnataka shall hold a Golden Share in the proposed SPV . The private sector enterprise 
in charge of the SPV shall initiate immediate action to allot the golden share to the Government of Karnataka , no 
sooner the incorporation of the SPV. 
It shall be specified in the procurement documents that, pre - defined percentages of the port space would be made 
available for usage by the Government or its agencies or VADA and the balance to be used by the developer. The 
defined percentages would be fixed on the basis of detailed feasibility report /DPR . 

By Order and in the name of the Governor ofKarnataka 

R . Shivalingaiah 
P . R . 2949 

Under Secretary to Government, 

Infrastructure Development Department 
ಇಂಧನ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ: ಇಎನ್ 447 ಎನ್‌ಸಿಇ 2010 ಬೆಂಗಳೂರು, ದಿನಾಂಕ 25 - 11 - 2010 
ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 312 ಎನ್‌ಸಿಇ 2010 ದಿನಾಂಕ: 22 .09.2010 ರ ಆದೇಶ ಭಾಗದ ನಿಬಂಧನೆ ಸಂಖ್ಯೆ: 13 ರಲ್ಲಿ 
ನಮೂದಿಸಲಾಗಿರುವ: 

“ The FRL of the weir of this project should be 424m with the TWL at 404m . At any reason this project should not 
overlap with the already commissioned project of Chayadevi MHS of M /s Bhoruka Power Corporation Limited.” 

ಎಂಬುದನ್ನು 


" The FRL of the weir of this project should be 424m with the TWL at 392m . At any reason this project should not 
overlap with the already commissioned project of Chayadevi MHS of M /s Bhoruka Power Corporation Limited ” 
ಎಂದು ತಿದ್ದಿಕೊಂಡು ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಸುರೇಶ್ ಬಿ. ಕೃಷ್ಣಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ 


ಪಿ . ಆರ್. 2950 


ನಗರಾಭಿವೃದ್ಧಿ ಸಚಿವಾಲಯ 

ಆದೇಶ 
ಸಂಖ್ಯೆ : ನಅಇ 189 ಬೆಮಪ್ರಾ 2010 ಬೆಂಗಳೂರು, ದಿನಾಂಕ 22 -11 - 2010 
ಸರ್ಕಾರದ ಆದೇಶ ಸಂಖ್ಯೆ : ನಅಇ 189 ಬೆಮಪ್ರಾ 2010 ದಿನಾಂಕ: 16.08. 2010ರಲ್ಲಿ ಹೊರಡಿಸಿರುವ ಆದೇಶಕ್ಕೆ ಕೆಳಗಿನಂತೆ ತಿದ್ದುಪಡಿ 
ತರಲಾಗಿದೆ. 


1. 


ಸದರಿ ಆದೇಶದಲ್ಲಿನ ಉಲ್ಲೇಖ 3 ರಲ್ಲಿ ನಗರ ಮತ್ತು ಗ್ರಾಮಾಂತರ ಯೋಜನಾ ನಿರ್ದೇಶಕರ ಕಛೇರಿಯ ಏಕ ಕಡತ ಸಂಖ್ಯೆ: 
ನಯೋ ( 7) / ಉನೀಯೋ ( ವಿ ) ರಾಮದುರ್ಗ /ಮಯೋಪ- I/ ಅಂತಿಮ /10 , ಯಲ್ಲಿ ನೀಡಿರುವ ಅಭಿಪ್ರಾಯ ದಿನಾಂಕ ಎಂಬುದರ ಬದಲಾಗಿ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೪ , ೨೦೧೧ 


೫೮೫ 


ನಗರ ಮತ್ತು ಗ್ರಾಮಾಂತರ ಯೋಜನಾ ನಿರ್ದೇಶಕರ ಕಛೇರಿಯ ಏಕ ಕಡತ ಸಂಖ್ಯೆ: ನಗ್ರಾಯೋ ( 7)/ಉನೀ (ಯೋನಿ) 

ಬೈಲಹೊಂಗಲ: ಮ . ಯೋ :( ಪರಿಷ್ಕೃತ- I)/ ಅಂತಿಮ :2010. ದಿನಾಂಕ: 11 - 06 - 2010 ಎಂಬುದಾಗಿ 
2 . ಸದರಿ ಆದೇಶದ ಪ್ರಸ್ತಾವನೆಯಲ್ಲಿನ 9ನೇ ಸಾಲಿನಲ್ಲಿ “ ರಾಮದುರ್ಗ ಪಟ್ಟಣದ ಜನಸಂಖ್ಯೆಯು” ಎಂಬುದರ ಬದಲಾಗಿ “ಬೈಲಹೊಂಗಲ 

ಪಟ್ಟಣದ ಜನಸಂಖ್ಯೆಯು” ಎಂಬುದಾಗಿ 
3. ಸದರಿ ಆದೇಶದ ಪ್ರಸ್ತಾವನೆಯಲ್ಲಿನ 11ನೇ ಸಾಲಿನಲ್ಲಿ “ 1495 .57 ” ಹೆಕ್ಟೇರ್‌ ಎಂಬುದರ ಬದಲಾಗಿ “ 1498.57 ” ಎಂಬುದಾಗಿ ಮತ್ತು 
4. ಸದರಿ ಆದೇಶದ ಪುಟ 2ರಲ್ಲಿನ ಪ್ರತಿಗಳ 3ನೇ ಸಾಲಿನಲ್ಲಿ “ ಮುಖ್ಯಾಧಿಕಾರಿಗಳು ಪುರಸಭೆ ಯೋಜನಾ ಪ್ರಾಧಿಕಾರ, ರಾಮದುರ್ಗ ” 
ಎಂಬುದರ ಬದಲಾಗಿ “ ಮುಖ್ಯಾಧಿಕಾರಿಗಳು ಬೈಲಹೊಂಗಲ ಯೋಜನಾ ಪ್ರಾಧಿಕಾರ” ಎಂಬುದಾಗಿ ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ . ಆರ್. 2951 

ಎಂ . ಎಂ . ಹಿರೇಮಠ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ನಗರಾಭಿವೃದ್ಧಿ ಇಲಾಖೆ 


FINANCE SECRETARIAT 


CORRIGENDUM 

No. FD 2 TFP 2010, Bangalore , Dated 25 - 11- 2010 
Sub : General Delegation of Common Financial Powers to HODs and others . 

In the Annexure to Government Order No. FD 2 TFP 2010 dated 30 -04- 2010 , the figures “ Rs. 50 ,000/-“ in column No. 4 
(pertaining to Divisional level officers) against Sl.No. 15 -Repair of vehicles, may be read as “ Rs . 50 ,000/- per vehicle subject to Rs . 
7.00 lakh p .a.” 

By Order and in the name of the Governor of Karnataka 

C . ShamaRao 
P . R. 2952 

Deputy Secretary to Government 
Finance Department (FR & BCC ) 


INFORMATION TECHNOLOGY, BIO TECHNOLOGY AND SCIENCE AND 

TECHNOLOGY SECRETARIAT 


Sub: Withdrawal of unwire Bangalore project Entrusted to M /s Micro sense Pvt. Ltd ., 
Read : 1) Govt. Orfer No. ITD 37 MDA 2007 ,dated 12-11- 2007. 

2 ) Letter dated : 24 -03- 2009 sentby the Director, IIIT -B 
PREAMBLE : 

In the Government Order read at [1 ] above , approval was accorded to Karnataka Biotechnology and Information Technology 
Services (KBITS ) as a facilitator to implement the Unwire Bangalore Project and to award the said project to M /s. Microsense Pvt. 
Ltd ., Bangalore, subject to the following conditions : 

1. The Technical Committee will first establish the deliverables and have a Proof of Concept phase of the project over a 

limited area before scaling up the project. 
2 . The successful bidder will give a security deposit and a performance guarantee, and 
3 . Karnataka Biotechnology and Information Technology Services (KBITS ) will have a formal agreement with the 

successfulbidder. 

The Director, IIIT -B and Chairman , Technical Evaluation Committee Vide their letter read at (2) above has recommended to 
formally close this project in the wake of 3G License being considered by Government of India and due to difficulty in procurement of 
Wi-Max equipment required for the project. Apart from it M /s. Microsense was not able to mobilize resources and are expecting far too 
many support elements from the Government. 

In the above circumstances , it is considered to formally close the Unwire Bangalore Project and to withdraw the 
Government Order read [ 1] above awarding the Project M /s Microsense Pvt. Ltd ., Hence this order. 

Government Order No. ITD 45 MDA 2010 , Bangalore Dated 04- 12- 2010 
In the circumstances explained in the Preamble Government are pleased to wind up unwire Bangalore project entrusted to 
M /s . Microsense Pvt. Ltd ., and to withdraw the Government Order No. ITD 37 MDA 2007 , dated 12 - 11 -2007 . 


P . R . 2953 


By Order and in the name of the Governor of Karnataka 

M . V . Krishnamurthy 
Under Secretary to Government, 

Department of Information Technology , 
Bio Technology and Science & Technology Department 


೫೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 


ಭಾಗ - ೧ 


SOCIAL WELFARE SECRETARIAT 
Sub : Issue of Government Guarantee in favour of National Backward Classes Finance & Development Corporation 

(NBCFDC ), New Delhi for raising of loan of Rs. 15 .00 crores by D . Devaraj Urs Backward Classes Development 

Corporation Limited for the purpose of extending loan assistance to beneficiaries . 
Read : 1) Single file No. DBCDC/ Accts /NBCFDC /Guarantee /2010 - 11 dated 19 -08 -2010 of Managing Director, D . 

Devaraj Urs Backward Classes Development Corporation Ltd ., 

2 ) Proceedings of the Cabinetmeeting held on 09- 11 - 2010 . 
PREAMBLE : 

D . Devaraj Urs Backward Classes Development Corporation Limited (DBCDC ) is implementing the loan schemes to various 
activities for Backward Classes beneficiaries . 

National Backward Classes Finance and Development Corporation (NBCFDC ) is extending loans to the State Agencies 
against the State GovernmentGuarantee . DBCDC is the State agency for Karnataka . The NBCFDC gives the loan amount restricting 
to 85 % of the project cost, the beneficiary contribution is 5 % and the DBCDC contributes 10 % . The NBCFDC charges interest on the 
loan being given to the DBCDC at the rate of 1 % to 3 % depend upon the scheme. In turn the DBCDC charges interest at 4 % to 6 % to 
the beneficiaries depend upon the scheme. The difference of interest amount will be utilized for meeting the expenditure being incurred 
by DBCDC for administration etc . The State Agency i.e DBCDC has availed loan of Rs. 183 .00 crores from NBCFDC and DBCDC has 
repaid loan of Rs. 111. 32 crores and interest of Rs . 13 .64 crores to NBCFDC . 

The Managing Director, DBCDC has requested the Government to extend Government Guarantee of Rs. 24 .00 crore in 
favour of NBCFDC , to assists the beneficiaries around 31000 persons. Hence this order. 

GovernmentOrder No. SWD 151 BMS 2010 , Bangalore Dated 01- 12- 2010 
After due examination of the proposal of the Managing Director, D . Devaraj Urs Backward Classes Development 
Corporation , Govt. are pleased to extend Government Guarantee of Rs . 15 .00 crore (Rupees Fifteen crores only) in favour of National 
Backward Classes Finance and Development Corporation , Government of India , New Delhi on behalf of D . Devaraj Urs Backward 
Classes Development Corporation for raising of the loan and implementing the schemes for the economic upliftment of backward 
classes, subject to the following conditions. 

i) 1 % Guarantee Commission should be paid . 
ii) The Guarantee for the balance amount may be considered after the Corporation establishes an action plan to improve 

its recovery . 

This Order issues in concurrence of Finance Department vide its Note No./FD 539 Exp - 3 /10 dated 29 -09- 2010 and Cabinet 
decision dated 09 - 11 - 2010. 

By Order and in the name of the Governor ofKarnataka 

M .M . Bhatte 
P . B . 2954 

Under Secretary to Government, 
SocialWelfare Department 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ( 20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ 

ಅನುಷ್ಠಾನಗೊಳಿಸಲು ದಾವಣಗೆರೆ ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆಯ ದಾವಣಗೆರೆ ತಾಲ್ಲೂಕು, ಜಗಳೂರು ತಾಲ್ಲೂಕು ಮಟ್ಟದ 

ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಅಧಿಕಾರೇತರ ಸದಸ್ಯರುಗಳನ್ನು ನೇಮಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಯೋಇ 309 ಪಿಟಿಪಿ 94 , ದಿನಾಂಕ : 07 - 08 - 1995 

2 . ಸರ್ಕಾರಿ ಆದೇಶ ಸಂಖ್ಯೆ : ಯೋಇ 7 ಯೋವಿವಿ 2010 ದಿನಾಂಕ : 05 - 03 - 2010 
3. ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾ ಉಪಾಧ್ಯಕ್ಷರ ಪತ್ರ ಸಂಖ್ಯೆ : 

ಭಾಜಪ /ರಜಾ/ ನಾನಿ /304 /2010 ದಿನಾಂಕ : 10 - 08 - 2010 
ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷರ ಪತ್ರ ಸಂಖ್ಯೆ : ಭಾಜಪ/ರಜಾ/ 
ನಾನಿ/ 311 /2010 ದಿನಾಂಕ : 10 - 08 - 2010 
ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷರ ಪತ್ರ ಸಂಖ್ಯೆ : 

ಭಾಜಪ/ ರಜಾ/ ನಾನಿ/3 /2010 ದಿನಾಂಕ : 10 - 08 - 2010. 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ದಿನಾಂಕ : 07 - 08 - 1995ರ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20) 
ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಜಿಲ್ಲಾ ಮಟ್ಟದ / ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ 
ಸಮಿತಿಗಳನ್ನು ರಚಿಸಲಾಗಿರುತ್ತದೆ. ಮೇಲೆ ಓದಲಾದ ( 2) ರ ಆದೇಶವನ್ನು ರದ್ದುಪಡಿಸಿ ಮೇಲೆ ಓದಲಾದ (3) ( 4) ಮತ್ತು (5) ರ ಪತ್ರದಲ್ಲಿ ಸೂಚಿಸಿರುವ 
ಸದಸ್ಯರನ್ನು ದಾವಣಗೆರೆ ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆಯ ದಾವಣಗೆರೆ ತಾಲ್ಲೂಕು ಮತ್ತು ಜಗಳೂರು ತಾಲ್ಲೂಕಿನ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ 
ಅಧಿಕಾರೇತರ ಸದಸ್ಯರನ್ನು ನಾಮನಿರ್ದೇಶನ ಮಾಡಲು ಸರ್ಕಾರ ತೀರ್ಮಾನಿಸಿದೆ. ಆದ್ದರಿಂದ, ಈ ಆದೇಶ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 


೫೮೭ 


ಸರ್ಕಾರಿ ಆದೇಶ ಸಂಖ್ಯೆ : ಯೋಣ7 ಯೋವಿವಿ 2010 , ಬೆಂಗಳೂರು, ದಿನಾಂಕ : 4ನೇ ಡಿಸೆಂಬರ್ 2010 
ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20) ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಈ 
ಕೆಳಕಂಡವರನ್ನು ಜಿಲ್ಲಾ ಮತ್ತು ತಾಲ್ಲೂಕುತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಲಾಗಿದೆ. 
ಕ. ಸಂ . | 

ಹೆಸರು 

ವರ್ಗ 
ದಾವಣಗೆರೆ ಜಿಲ್ಲೆ 

1. ಶ್ರೀ ಎಸ್ . ಜಯಕುಮಾರ್, ವಕೀಲರು, ಚೌಕಿಪೇಟೆ, ದಾವಣಗೆರೆ | ಅಲ್ಪಸಂಖ್ಯಾತ 


2. ಶ್ರೀ ಬಿ. ಜೆ. ರೇವಣಸಿದ್ದಪ್ಪ, ದೊಡ್ಡಬಾತಿ ದಾವಣಗೆರೆ ಉತ್ತರ ಜಿಲ್ಲೆ | ಬಿ .ಸಿಎಂ. 

ಶ್ರೀ ವಿಜಯಕುಮಾರ್ ಪಾಟೀಲ್, ಚನ್ನಗಿರಿ ತಾಲ್ಲೂಕು | ಸಾಮಾನ್ಯ 
- ದಾವಣಗೆರೆ ಜಿಲ್ಲೆ 
4. ಶ್ರೀಮತಿ ಎ . ಬಿ . ಗಂಗಮ್ಮ ಕೋಂ ಜಿ . ಬಸವರಾಜ, ಗೌರಿಶಂಕರ 

ನಿಲಯ, #63, ಅಮರಾವತಿ, ಹರಿಹರ ತಾಲ್ಲೂಕು ದಾವಣಗೆರೆ ಮಹಿಳೆ 
ಶ್ರೀ ರಂಗನಾಥ ಬಿನ್ ಲಕ್ಷ್ಮಪ್ಪ, ಕುಳಗಟ್ಟಿ ಹೊನ್ನಾಳಿ ತಾಲ್ಲೂಕು 
ದಾವಣಗೆರೆ ಜಿಲ್ಲೆ 

ಎಸ್ . ಟಿ 
1. ಶ್ರೀ ಎಂ . ವಿ ನಾಗರಾಜು ಬಿನ್ ವಿರುಪಾಕ್ಷಪ್ಪ, ಹಳೇ ಬೆಳವನೂರು, | ಸಾಮಾನ್ಯ 

ದಾವಣಗೆರೆ ತಾಲ್ಲೂಕು ಮತ್ತು ಜಿಲ್ಲೆ 
2. ಶ್ರೀ ಮಂಜುನಾಥ ಕೆ.ಆರ್. ಬಿನ್ ರುದ್ರಪ್ಪ , ಶ್ಯಾಗಲೆ , ದಾವಣಗೆರೆ | ಎಸ್. ಟಿ 

ತಾಲ್ಲೂಕು ಮತ್ತು ಜಿಲ್ಲೆ 
3. ಶ್ರೀಮತಿ ಅನುಸೂಯಮ್ಮ ಅಣಜಿ, ದಾವಣಗೆರೆ ತಾಲ್ಲೂಕು ಮತ್ತು ಮಹಿಳೆ 


ವು 


ಬ 


ದಾವಣಗೆರೆ ಜಿಲ್ಲೆ 
( ದಾವಣಗೆರೆ ತಾ ) 


ಶ್ರೀ ಕೆಂಚಪ್ಪ , ಮಾಗನಹಳ್ಳಿ , ದಾವಣಗೆರೆ ತಾಲ್ಲೂಕು ಮತ್ತು ಜಿಲ್ಲೆ ಬಿ . ಸಿಎಂ. 
5. ಶ್ರೀ ಕೆ. ಬಿ . ನಾಗಪ್ಪ , ಬಿ . ಕಲ್ಲನಲಹಳ್ಳಿ, ದಾವಣಗೆರೆ ತಾಲ್ಲೂಕು | ಸಾಮಾನ್ಯ 

ಮತ್ತು ಜಿಲ್ಲೆ 
6. ಶ್ರೀ ಬಿ. ಜಿ . ಮಂಜುನಾಥ ಬಿನ್ ಗುರುಸಿದ್ದಪ್ಪ ಹೆಚ್. ಬಸಾಪುರ | ಅ. ಸಂ . 

ದಾವಣಗೆರೆ ತಾಲ್ಲೂಕು ಮತ್ತು ಜಿಲ್ಲೆ 
ದಾವಣಗೆರೆ ಜಿಲ್ಲೆ 

ಶ್ರೀಮತಿ ಸವಿತಾ ಕೋಂ ಸಿದ್ದನಗೌಡ, ಅಣಬೂರು, ಜಗಳೂರು | ಮಹಿಳೆ 
( ಜಗಳೂರು ತಾ ) 

ತಾಲ್ಲೂಕು, ದಾವಣಗೆರೆ ಜಿಲ್ಲೆ | 
ಶ್ರೀ ಲೋಕೇಶ್ವರಪ್ಪ ಬಿನ್ ಪೂಜಾರಿ ರೇವಣಸಿದ್ದಪ್ಪ, ಕಲ್ಲೇನಹಳ್ಳಿ, | ಸಾಮಾನ್ಯ 
ಪಲ್ಲಾಗಟ್ಟಿ ಅಂಚೆ, ಜಗಳೂರು ತಾ ದಾವಣಗೆರೆ ಜಿಲ್ಲೆ. ದೂ : 

97401 - 01579 
3. ಶ್ರೀ ಕೆ. ಮರುಳಸಿದ್ದಪ್ಪ ಬಿನ್ ಕಲ್ಲಪ್ಪ , ಅರಿಶಿನಗುಂಡಿ , | ಸಾಮಾನ್ಯ 

ತೋರಣಗಟ್ಟೆ ಅಂಚೆ, ಜಗಳೂರು ತಾಲ್ಲೂಕು ದಾವಣಗೆರೆ ಜಿಲ್ಲೆ, 
ದೂ : 96118 - 52145 

ಎಸ್ . ಟಿ 
4 . ಶ್ರೀ ಡಿ. ಬಸವರಾಜಪ್ಪ ಬಿನ್ ಭರಯ್ಯ , ಗೋಪಗೊಂಡನಹಳ್ಳಿ, 

ಜಗಳೂರು ತಾಲ್ಲೂಕು, ದಾವಣಗೆರೆ ಜಿಲ್ಲೆ 
5. ಶ್ರೀ ಬಿ . ಹೆಚ್ . ಪರುಶುರಾಮ್ ( ಟೈಲರ್) ಬಿನ್ ಬಿ. ಆರ್. ಚೌಡಪ್ಪ , | ಬಿ. ಸಿಎಂ . 

ಹಳೇ ತಾಲ್ಲೂಕು, ಆಫೀಸ್ ರಸ್ತೆ, ಜಗಳೂರು, ದಾವಣಗೆರೆ ಜಿಲ್ಲೆ 
6 . ಶ್ರೀ ಕಲೀಲ್ ಸಾಬ್ ಬಿನ್ ಚಮನ್‌ಸಾಬ್, ಅಶ್ವಥ್ ಬಡಾವಣೆ, | ಅ. ಸಂ . 
ಜಗಳೂರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಬಿ . ಚಿಕ್ಕರಾಜು 

ಸರ್ಕಾರದ ಅಧೀನ ಕಾರ್ಯದರ್ಶಿ, 1 & 2 
ಪಿ . ಆರ್ . 2964 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ 

ಮತ್ತು ಸಾಂಖ್ಯಿಕ ಇಲಾಖೆ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ( 20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ 

ಅನುಷ್ಠಾನಗೊಳಿಸಲು ಗುಲ್ಬರ್ಗಾ ಜಿಲ್ಲೆಯ ಸೇಡಂ ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಅಧಿಕಾರೇತರ 

ಸದಸ್ಯರುಗಳನ್ನು ನೇಮಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಯೋಣ 309 ಪಿಟಿಪಿ 94 , ದಿನಾಂಕ : 07 - 08 - 1995 

2 . ಮಾನ್ಯ ರಾಜ್ಯ ಉಪಾಧ್ಯಕ್ಷರು ಬಾ . ಜ. ಪಾ ಇವರ ಟಿಪ್ಪಣಿ ಪತ್ರ ಸಂಖ್ಯೆ : 

ಭಾಜಪ/ ರಾಕ/ ನಾನಿ /254 /2010 ದಿನಾಂಕ : 12 - 07 - 2010. 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ದಿನಾಂಕ : 07 - 08 -1995ರ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ( 20 
ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಜಿಲ್ಲಾ ಮಟ್ಟದ / ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ 


೫೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 

ಭಾಗ - ೧ 
ಸಮಿತಿಗಳನ್ನು ರಚಿಸಲಾಗಿರುತ್ತದೆ. ಗುಲ್ಬರ್ಗಾ ಜಿಲ್ಲೆಯ ಸೇಡಂ ತಾಲ್ಲೂಕಿನ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು ನಾಮನಿರ್ದೇಶನ 
ಮಾಡಲು ಸರ್ಕಾರ ತೀರ್ಮಾನಿಸಿದೆ. ಆದ್ದರಿಂದ , ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಯೋಇ 70 ಯೋವಿವಿ 2009 ( ಭಾ -1) ಬೆಂಗಳೂರು, ದಿನಾಂಕ : 4ನೇ ಡಿಸೆಂಬರ್ 2010 
ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ( 20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಈ 
ಕೆಳಕಂಡ ಸದಸ್ಯರುಗಳನ್ನು ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಲಾಗಿದೆ. 
ಕ್ರ. ಸಂ . ಅಭ್ಯರ್ಥಿಗಳ ಹೆಸರು ಶ್ರೀಯುತರು /ಶ್ರೀಮತಿ 

ವರ್ಗ 
ಗುಲ್ಬರ್ಗಾ ಜಿಲ್ಲೆ (ಸೇಡಂ 

| ಸಾಮಾನ್ಯ 
1. ಶ್ರೀ ವಿಶ್ವನಾಥರೆಡ್ಡಿ ಪಾಟೀಲ್ ಬಿನ್ ಭೀಮರೆಡ್ಡಿ ಪಾಟೀಲ್, ಕುರುಕುಂಟಾ, 
ತಾಲ್ಲೂಕು) 

- ಸೇಡಂ 
2. ಶ್ರೀ ಅನಿಲ್ ಕುಮಾರ್ ಬಿನ್ ವೀರಶೆಟ್ಟಿ ಪಾಟೀಲ್, ವಿದ್ಯಾನಗರ 
ತಾಲ್ಲೂಕು, ಸೇಡಂ 

ಸಾಮಾನ್ಯ 
3. ಶ್ರೀಮತಿ ಶಕುಂತಲ ಕೋಂ . ರಾಜಶೇಖರ್, ಮಿಠಲ್ ಕೋಡ್, ಮಹಿಳೆ 
ವಾಸವದತ್ತ ಕಾಲೋನಿ, ಸೇಡಂ 

ಎಸ್ . ಸಿ . 
4. ಶ್ರೀ ಲಕ್ಷ್ಮೀನಾರಾಯಣ್ ಬಿನ್ ಗಣಪತರಾವ್ ಚಿಮ್ಮನಚೊಡಕರ್‌, 

ಬಸವನಗರ , ಸೇಡಂ 
5. ಶ್ರೀ ಶ್ರೀನಾಥ್ ಬಿನ್ ಶರಣಪ್ಪ ಪಿಲ್ಲಿ ಹೂಡಾ (ಕೆ) ಮಳಖೇಡರೋಡ್ 

ಬಿ . ಸಿ . ಎಂ . 
6. ಡಾ : ಶಿರಾಜುದ್ದೀನ್, ರೆಹಮತ್ ನಗರ , ಸೇಡಂ 

ಅಲ ಸಂ . 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ಚಿಕ್ಕರಾಜು 

ಸರ್ಕಾರದ ಅಧೀನ ಕಾರ್ಯದರ್ಶಿ, 1 & 2 
ಪಿ . ಆರ್. 2965 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ 

ಮತ್ತು ಸಾಂಖ್ಯಿಕ ಇಲಾಖೆ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ಜಿಲ್ಲಾ ಮಟ್ಟದ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮ ಮತ್ತು 20 ಅಂಶಗಳ / 5 ಆಂಶಗಳ ಕಾರ್ಯಕ್ರಮಗಳನ್ನು 

ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನು ನೇಮಕ ಮಾಡುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಯೋಇ 147 ಯೋವಿವಿ 2010 ದಿನಾಂಕ : 16 - 11 -2010 

2. ಮಾನ್ಯ ಮುಖ್ಯ ಮಂತ್ರಿಯವರ ಟಿಪ್ಪಣಿ ಸಂಖ್ಯೆ : ಪಿಎಸ್‌ಸಿಎಂ /3576 /2010 ದಿನಾಂಕ : 03 -12 - 2010 . 
ಪ್ರಸ್ತಾವನೆ : 

ಮೇಲೆ ಓದಲಾದ (2) ರ ಟಿಪ್ಪಣಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತುಮಕೂರು ಮತ್ತು ಹಾಸನ ಜಿಲ್ಲೆಗಳಿಗೆ ಉಸ್ತುವಾರಿ ಸಚಿವರನ್ನು 
ನೇಮಕ ಮಾಡಲು ಆದೇಶ ಹೊರಡಿಸುವಂತೆ ಸೂಚಿಸಿದ್ದು, ಅದರಂತೆ ಮೇಲೆ ಓದಲಾದ (1) ರ ಆದೇಶವನ್ನು ಭಾಗಶಃ ಮಾರ್ಪಡಿಸಿ ಚಾಮರಾಜನಗರ 
ಜಿಲ್ಲೆಗೆ ಮಾನ್ಯ ಶ್ರೀ ಸಿ. ಹೆಚ್ . ವಿಜಯಶಂಕರ್‌ರವರ ಬದಲಾಗಿ ಮಾನ್ಯ ಶ್ರೀ ಎಂ . ಪಿ . ರೇಣುಕಾಚಾರ್ಯರವರನ್ನು ಹಾಗೂ ಹಾಸನ ಜಿಲ್ಲೆಗೆ ಶ್ರೀ ಎಂ .ಪಿ. 
ರೇಣುಕಾಚಾರ್ಯರವರ ಬದಲಾಗಿ ಮಾನ್ಯ ಶ್ರೀ ವಿ. ಸೋಮಣ್ಣ ರವರನ್ನು ತುಮಕೂರು ಜಿಲ್ಲೆಯ ಜೊತೆಗೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ 
ನೇಮಕ ಮಾಡಲು ಉದ್ದೇಶಿಸಲಾಗಿದೆ. ಆದುದರಿಂದ ಈ ಆದೇಶ. 
ಸರ್ಕಾರಿ ಆದೇಶ ಸಂಖ್ಯೆ : ಯೋಣ 147 ಯೋವಿವಿ 2010 , ಬೆಂಗಳೂರು, ದಿನಾಂಕ : 4ನೇ ಡಿಸೆಂಬರ್ 2010 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಮಟ್ಟದ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮ ಮತ್ತು 20 ಅಂಶಗಳ 15 ಅಂಶಗಳ 
ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಶ್ರೀ ಎಂ . ಪಿ. ರೇಣುಕಾಚಾರ್ಯರವರನ್ನು ಚಾಮರಾಜನಗರ ಜಿಲ್ಲೆಗೆ ಹಾಗೂ ಶ್ರೀ ವಿ. 
ಸೋಮಣ್ಣರವರನ್ನು ತುಮಕೂರು ಜಿಲ್ಲೆಯ ಜೊತೆಗೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ 
ಹಾಗೂ ದಿನಾಂಕ : 16 - 11 - 2010ರ ಅನುಬಂಧದಲ್ಲಿ ಸೂಕ್ತ ತಿದ್ದುಪಡಿ ಮಾಡಿ ಈ ಆದೇಶಕ್ಕೆ ಲಗತ್ತಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ಚಿಕ್ಕರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ , 1 & 2 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ 

ಮತ್ತು ಸಾಂಖ್ಯಿಕ ಇಲಾಖೆ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪ , ೨೦೧೧ 


೫೮೯ 


ಅನುಬಂಧ 
ಸರ್ಕಾರಿ ಆದೇಶ ಸಂಖ್ಯೆ : ಯೋಇ 147 ಯೋವಿವಿ 2010, ದಿನಾಂಕ : 04 - 12 - 2010 


ಕ್ರಮ 


ಜಿಲ್ಲೆಗಳ ಹೆಸರು 


ಸಚಿವರುಗಳ ಹೆಸರು 
ಸಂಖ್ಯೆ 

1 ಶ್ರೀ ಬಿ .ಎಸ್ . ಯಡಿಯೂರಪ್ಪ ಮುಖ್ಯಮಂತ್ರಿಗಳು 


ಶಿವಮೊಗ್ಗ 
ಬಾಗಲಕೋಟೆ 


ಶ್ರೀ ಗೋವಿಂದ ಕಾರಜೋಳ 


ಡಾ : ವಿ . ಎಸ್ . ಆಚಾರ್ಯ 

ಉಡುಪಿ | 
| ಶ್ರೀ ಸಿ . ಎಂ . ಉದಾಸಿ 

ಹಾವೇರಿ 

ಬೆಂಗಳೂರು ನಗರ ( ಬೆಂಗಳೂರು ದಕ್ಷಿಣ ಜಿಲ್ಲೆಯ 14 ವಿಧಾನ ಸಭಾ 
| ಶ್ರೀ ಆರ್. ಅಶೋಕ್ 

ಕ್ಷೇತ್ರಗಳು ) ಮಂಡ್ಯ 
ಶ್ರೀ ಎಸ್ . ಎ . ರವೀಂದ್ರನಾಥ್ 

ದಾವಣಗೆರೆ 
| ಶ್ರೀ ಜಿ . ಜನಾರ್ಧನ ರೆಡ್ಡಿ 

ಬಳ್ಳಾರಿ 
| ಶ್ರೀ ಕಾಗೇರಿ ವಿಶ್ವೇಶ್ವರ ಹೆಗಡೆ 

ಉತ್ತರ ಕನ್ನಡ 
| ಶ್ರೀ ಜಿ . ಕರುಣಾಕರ ರೆಡ್ಡಿ 

ಚಿತ್ರದುರ್ಗ 
| ಶ್ರೀ ಬಿ.ಎನ್ . ಬಚ್ಚೇಗೌಡ 

ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ 
11 | ಶ್ರೀ ಬಸವರಾಜ ಬೊಮ್ಮಾಯಿ 

ಗುಲ್ಬರ್ಗಾ 
- 12 | ಶ್ರೀ ಜಗದೀಶ್ ಶೆಟ್ಟರ್ 

ಧಾರವಾಡ 
| ಶ್ರೀ ಬಿ . ಶ್ರೀರಾಮುಲು 

ರಾಯಚೂರು 
ಶ್ರೀ ರೇವುನಾಯಕ ಬೆಳಮಗಿ. 

ಬೀದರ್‌ 
ಶ್ರೀ ಜೆ. ಕೃಷ್ಣ ಪಾಲೇಮಾರ್‌ 

ದಕ್ಷಿಣ ಕನ್ನಡ 
ಶ್ರೀ ಮುರುಗೇಶ್ ರುದ್ರಪ್ಪ ನಿರಾಣಿ 

ಬಿಜಾಪುರ 
ಶ್ರೀ ಉಮೇಶ್ ವಿ . ಕತ್ತಿ 

ಬೆಳಗಾವಿ 
ಶ್ರೀ ಎಂ . ಪಿ . ರೇಣುಕಾಚಾರ್ಯ 

ಚಾಮರಾಜನಗರ 

ಬೆಂಗಳೂರು ನಗರ ( ಬೆಂಗಳೂರು ಉತ್ತರ ಜಿಲ್ಲೆಯ 14 ವಿಧಾನಸಭಾ 
ಶ್ರೀ ಕಟ್ಟಾಸುಬ್ರಮಣ್ಯನಾಯ್ಡು 

ಕ್ಷೇತ್ರಗಳು) 
20 ಕುಮಾರಿ ಶೋಭಾ ಕರಂದ್ಲಾಜೆ 

ಚಿಕ್ಕಬಳ್ಳಾಪುರ 
| ಶ್ರೀ ವಿ . ಸೋಮಣ್ಣ 

ತುಮಕೂರು ಮತ್ತು ಹಾಸನ 
ಶ್ರೀ ಸಿ. ಹೆಚ್ . ವಿಜಯಶಂಕರ್ 

ಕೊಡಗು 
ಶ್ರೀ ಎ . ನಾರಾಯಣಸ್ವಾಮಿ 

ಕೋಲಾರ 
24 ಶ್ರೀ ಎಸ್ . ಎ . ರಾಮದಾಸ್ 

ಮೈಸೂರು 
ಶ್ರೀ ಸಿ . ಸಿ . ಪಾಟೀಲ್ 

ಗದಗ್ 
ಶ್ರೀ ಲಕ್ಷ್ಮಣ ಸವದಿ | 

ಕೊಪಳ 
ಶ್ರೀ ಆರ್. ಸುರೇಶ್ ಕುಮಾರ್ 

ಚಿಕ್ಕಮಗಳೂರು 
28 | ಶ್ರೀ ಮಮಾಜ್ ಆಲಿಖಾನ್ 

ಯಾದಗಿರಿ 

ಬಿ . ಚಿಕ್ಕರಾಜು 

ಸರ್ಕಾರದ ಅಧೀನ ಕಾರ್ಯದರ್ಶಿ, 1 & 2 
ಪಿ . ಆರ್. 2966 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ 

ಮತ್ತು ಸಾಂಖ್ಯಿಕ ಇಲಾಖೆ 

ಕಂದಾಯ ಸಚಿವಾಲಯ 
ವಿಷಯ : ಶ್ರೀ ಮಾರೆಪ್ಪ, ತಹಶೀಲ್ದಾರ್‌, ಕುಷ್ಟಗಿ ತಾಲ್ಲೂಕು, ಕೊಪ್ಪಳ ಜಿಲ್ಲೆ ಇವರ ಅಮಾನತ್ತನ್ನು ತೆರವುಗೊಳಿಸಿ ಸ್ಥಳ ನಿಯುಕ್ತಿಗೊಳಿಸುವ 

ಕುರಿತು. 
ಓದಲಾಗಿದೆ : (1) ಸರ್ಕಾರದ ಆದೇಶ ಸಂಖ್ಯೆ : ಕಂಇ 58 ಎಡಿಇ 2010 ದಿನಾಂಕ : 23 - 09 -2010 

( 8) ಕೆ. ಎ . ಟಿ . ಅರ್ಜಿ ಸಂಖ್ಯೆ : 6556 /2010ಕ್ಕೆ ದಿನಾಂಕ : 13 - 10 - 2010ರಂದು ತಡೆಯಾಜ್ಞೆ ನೀಡಿದೆ. 

(9) ದಿನಾಂಕ : 16 -11 - 2010 ರಂದು ನಡೆದ ವೃಂದ ನಿರ್ವಹಣಾ ಪ್ರಾಧಿಕಾರದ ಸಭೆಯ ನಡವಳಿಗಳು. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ : (1) ರ ಸರ್ಕಾರದ ದಿನಾಂಕ : 23 - 09 -2010ರ ಆದೇಶದಲ್ಲಿ, ಶ್ರೀ ಶಾಮಣ್ಣ ಬಿನ್ . ದುರಗಪ್ಪ ಮಾದರ್, 
ಕೃಷಿಕ, ಗುಡ್ಡದ ಹನುಮಸಾಗರ, ಕುಷ್ಟಗಿ ತಾಲ್ಲೂಕು ಇವರು ತಮ್ಮ ಗ್ರಾಮದ ಸರ್ವೆ ನಂ . 31 ರಲ್ಲಿ 4 ಎಕರೆ 31 ಗುಂಟೆ ಮತ್ತು ತನ್ನ ಅಣ್ಣನ ಮಗ 
ದುರಗಪ್ಪ ಬಿನ್ ಹನುಮಂತಪ್ಪ ಇದೇ ಸರ್ವೆ ನಂಬರಿನ 4 ಎಕರೆ 31 ಗುಂಟೆ ಜಮೀನಿನ ಸಾಗುವಳಿ ಚೀಟಿ ಪಡೆದುಕೊಂಡಿದ್ದು , ಸದರಿ ಜಮೀನುಗಳ 


22 


S 


೫೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೪ , ೨೦೧೧ 


ಭಾಗ - ೧ 


ಪೂರ್ಣ ಅಧಿಕಾರ ಹೊಂದುವ ಸಲುವಾಗಿ ಪಹಣಿಯನ್ನು ಪಡೆಯಲು ಸೂಕ್ತ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿರುವ ಕುರಿತು ಆಪಾದಿತರು ರೂ . 
10,000 /- ಗಳ ಲಂಚದ ಹಣವನ್ನು ಕೊಡುವಂತೆ ಒತ್ತಾಯಿಸಿದ ಸಂಬಂಧ ಕರ್ನಾಟಕ ಲೋಕಾಯುಕ್ತರು ದಿನಾಂಕ : 19 - 08 - 2010 ರಂದು ಬೀಸಿದ 
ಟ್ರಾಪ್ ಬಲೆಗೆ ಸಿಕ್ಕಿಬಿದ್ದ ಹಿನ್ನೆಲೆಯಲ್ಲಿ, 1957ರ ಕರ್ನಾಟಕ ನಾಗರೀಕ ಸೇವಾ ( ವ. ನಿ & ಮೇ ) ನಿಯಮಾವಳಿಗಳ ನಿಯಮ 10(1)( ಎ) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಶ್ರೀ ಮಾರೆಪ್ಪ , ತಹಶೀಲ್ದಾರ್‌, ಕುಷ್ಟಗಿ ತಾಲ್ಲೂಕು, ಕೊಪ್ಪಳ ಜಿಲ್ಲೆ ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಸೇವೆಯಿಂದ ಅಮಾನತ್ತುಗೊಳಿಸಿ ಆದೇಶಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ; ( 2 ) ರಲ್ಲಿ ದಿನಾಂಕ : 13 - 10 - 2010ರ ಆದೇಶದಲ್ಲಿ , ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ 
ಮಂಡಳಿಯು ಶ್ರೀ ಮಾರೆಪ್ಪ , ತಹಶೀಲ್ದಾರ್ ರವರು ಸಲ್ಲಿಸಿದ್ದ ಅರ್ಜಿ ಸಂಖ್ಯೆ ; 6556 /2010 ರಲ್ಲಿ ಮಧ್ಯಂತರ ಆದೇಶ ನೀಡಿ ಸರ್ಕಾರದ ಆದೇಶ ಸಂಖ್ಯೆ 
: ಕಂಇ 58ಎಡಿಇ 2010 ದಿನಾಂಕ : 23 - 09 - 2010ಕ್ಕೆ ಎರಡು ತಿಂಗಳವರೆಗೆ ತಡೆಯಾಜ್ಞೆ ನೀಡಿರುತ್ತದೆ. ಈ ಆದೇಶದ ಮೇರೆಗೆ ಸೇವೆಯನ್ನು 
ಮುಂದುವರೆಸುವಂತೆ ಶ್ರೀ ಮಾರೆಪ್ಪ, ತಹಶೀಲ್ದಾರ್ ಇವರು ಕೋರಿರುತ್ತಾರೆ. ಕುಷ್ಟಗಿ ತಹಶೀಲ್ದಾರ್‌ ಹುದ್ದೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದಾಗ ಟ್ರಾಪ್ 
ಆಗಿರುವುದರಿಂದ ಪುನಃ ಅದೇ ಹುದ್ದೆಯಲ್ಲಿ ಮುಂದುವರೆಸಿದರೆ ಶ್ರೀಯುತರು ದಾಖಲೆ ಹಾಗೂ ಸಾಕ್ಷಿಗಳನ್ನು ನಾಶ ಪಡಿಸುವ ಸಾಧ್ಯತೆ ಇರುವುದರಿಂದ 
ಅವರನ್ನು ಕುಷ್ಟಗಿ ತಹಶೀಲ್ದಾರ್ ಹುದ್ದೆಯನ್ನು ಬಿಟ್ಟು ಬೇರೆ ಹುದ್ದೆಗೆ ನೇಮಿಸುವ ಕುರಿತು ಮೇಲೆ ಓದಲಾದ ಕ್ರಮ ಸಂಖ್ಯೆ : (3) ದಿನಾಂಕ : 16 - 11 
2010 ರಂದು ನಡೆದ ವೃಂದ ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಚರ್ಚಿಸಿ ಶ್ರೀಯುತರ ಅಮಾನತ್ತನ್ನು ತೆರವುಗೊಳಿಸಿ ತಹಶೀಲ್ದಾರ್‌, ದೇವದುರ್ಗ 
ತಾಲ್ಲೂಕು, ರಾಯಚೂರು ಜಿಲ್ಲೆ ಇಲ್ಲಿನ ಹುದ್ದೆಗೆ ನೇಮಿಸಲು ತೀರ್ಮಾನಿಸಲಾಗಿರುತ್ತದೆ. ಆದುದರಿಂದ ಈ ಕೆಳಕಂಡ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ ಕಂಇ 58 ಎಡಿಇ 2010, ( ಭಾ -1) 
ಬೆಂಗಳೂರು, ದಿನಾಂಕ : 01 - 12 - 2010 

ಈ ಮೇಲಿನ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಶ್ರೀ ಮಾರೆಪ್ಪ, ತಹಶೀಲ್ದಾರ್‌ ( ಪ್ರಸ್ತುತ ಅಮಾನತ್ತು) ಇವರನ್ನು 1957ರ 
ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗಳ ನಿಯಮ 10 (5) ( ಸಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಅವರ ವಿರುದ್ದದ ಲೋಕಾಯುಕ್ತ ಇಲಾಖಾ ವಿಚಾರಣೆಯನ್ನು ಕಾಯ್ದಿರಿಸಿ, ಈ ಕೂಡಲೇ ಜಾರಿಗೆ ಬರುವಂತೆ ಅಮಾನತ್ತಿನಿಂದ ತೆರವುಗೊಳಿಸಿ 
ಇವರನ್ನು ತಹಶೀಲ್ದಾರ್‌, ದೇವದುರ್ಗ ತಾಲ್ಲೂಕು, ರಾಯಚೂರು ಜಿಲ್ಲೆ ಇಲ್ಲಿನ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎಂ . ಎಸ್. ದೇಸಾಯಿ 

ಸರ್ಕಾರದ ಉಪ ಕಾರ್ಯದರ್ಶಿ , 
ಪಿ . ಆರ್. 2967 

ಕಂದಾಯ ಇಲಾಖೆ ( ವಿ. ನಿ . & ಸೇವೆಗಳು ) 

ಕಂದಾಯ ಸಚಿವಾಲಯ 
ವಿಷಯ : ನೂತನ ಯಾದಗಿರಿ ಜಿಲ್ಲೆಯ ಸ್ಟೀರಿಂಗ್ ಸಮಿತಿಯು ಪುನರ್ ರಚಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ - 68 - ಭೂದಾಪು- 2009, ದಿನಾಂಕ : 11 -12 -2009 

2 . ಜಿಲ್ಲಾಧಿಕಾರಿ , ಯಾದಗಿರಿ ಜಿಲ್ಲೆ ಇವರ ಪತ್ರ ಸಂಖ್ಯೆ : ಸಂ / ಕಂ / ಲೆಕ್ಕ /136/ 2010 -11, ದಿ : 28 -10 -2010 . 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ದಿನಾಂಕ : 11-12 - 2009ರ ಆದೇಶದಲ್ಲಿ ಯಾದಗಿರಿ ಜಿಲ್ಲೆಯ ಪೂರ್ವ ಸಿದ್ಧತೆ ಕಾರ್ಯಗಳ ಬಗ್ಗೆ 
ನಿರ್ಣಯಿಸಲು ಈ ಕೆಳಕಂಡ ಅಧಿಕಾರಿಗಳು ಸಮಿತಿಯನ್ನು ರಚಿಸಿ ಆದೇಶ ಹೊರಡಿಸಲಾಗಿತ್ತು. 
ಕ್ರ. ಸಂ . 

ಅಧಿಕಾರಿಗಳ ಪದನಾಮ 
ಮಾನ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ, ಗುಲ್ಬರ್ಗಾ ಜಿಲ್ಲೆ 

ಅಧ್ಯಕ್ಷರು 
2 . ಅವಿಭಜಿತ ಗುಲ್ಬರ್ಗಾ ಜಿಲ್ಲೆಯ ಜಿಲ್ಲಾಧಿಕಾರಿ 
ಅಲೆಯು ಜಿಲಾಧಿಕಾರಿ 

ಸದಸ್ಯರು 
ಜಿಲ್ಲಾಧಿಕಾರಿಗಳು ಹಾಗೂ ಪದನಿಮಿತ್ತ ವಿಶೇಷ ಅಧಿಕಾರಿ , ಯಾದಗಿರಿ 

ಸದಸ್ಯ ಕಾರ್ಯದರ್ಶಿಗಳು 
ಅವಿಭಜಿತ ಗುಲ್ಬರ್ಗಾ ಜಿಲ್ಲೆಯ ಪೋಲಿಸ್ ವರಿಷ್ಠಾಧಿಕಾರಿ 

ಸದಸ್ಯರು 
ಅವಿಭಜಿತ ಗುಲ್ಬರ್ಗಾ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ , ಜಿಲ್ಲಾ ಪಂಚಾಯತ ಸದಸ್ಯರು 
| ಅವಿಭಜಿತ ಗುಲ್ಬರ್ಗಾ ಜಿಲ್ಲೆಯ ಕಾರ್ಯನಿರ್ವಾಹಕ ಅಭಿಯಂತರರು , ಲೋಕೋಪಯೋಗಿವಿಭಾಗ | ಸದಸ್ಯರು 

ಮೇಲ್ಕಾಣಿಸಿದ ಸರ್ಕಾರದ ಆದೇಶ ನೂತನ ಯಾದಗಿರಿ ಜಿಲ್ಲೆಯು ಅಸ್ತಿತ್ವಕ್ಕೆ ಬರುವ ಮುಂಚೆ ರಚಿಸಿರುವುದರಿಂದ ಗುಲ್ಬರ್ಗಾ ಜಿಲ್ಲೆಯ 
ವಿವಿಧ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ನೂತನ ಯಾದಗಿರಿ ಜಿಲ್ಲೆಯು ದಿ : 30 -12 - 2009 ರಿಂದ ಅಸ್ತಿತ್ವಕ್ಕೆ ಬಂದ ಹಿನ್ನೆಲೆಯಲ್ಲಿ ಆಡಳಿತದ 
ಹಿತದೃಷ್ಟಿಯಿಂದ ಹಾಗೂ ದಿನಾಂಕ : 23 -10 - 2010 ರಂದು ಮಾನ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಹಾಗೂ ವ್ಯವಸ್ಥಾಪಕ ನಿರ್ದೆಶಕರು 
ಕೆ. ಯು . ಐ . ಡಿ.ಎಫ್. ಸಿ. ರವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯಲ್ಲಿ ನೀಡಿದ ಸೂಚನೆಯ ಮೇರೆಗೆ ಸ್ಟೀರಿಂಗ್ ಸಮಿತಿಯನ್ನು ಈ ಕೆಳಕಂಡಂತೆ ಪುನರ್ 
ರಚಿಸಲು ಮೇಲೆ (2) ರಲ್ಲಿ ಓದಲಾದ ದಿನಾಂಕ : 28 -10 - 2010ರ ಪತ್ರದಲ್ಲಿ ಜಿಲ್ಲಾಧಿಕಾರಿ ಯಾದಗಿರಿ ಇವರು ಸರ್ಕಾರವನ್ನು ಕೋರಿರುತ್ತಾರೆ. 
ಕ . ಸಂ . 

ಅಧಿಕಾರಿಗಳ ಪದನಾಮ 
ಮಾನ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ , ಯಾದಗಿರಿ ಜಿಲ್ಲೆ 

ಅಧ್ಯಕ್ಷರು 
ಜಿಲ್ಲಾಧಿಕಾರಿ ಯಾದಗಿರಿ 

ಸದಸ್ಯ ಕಾರ್ಯದರ್ಶಿಗಳು 
ಜಿಲ್ಲಾ ಪೋಲಿಸ ವರಿಷ್ಠಾಧಿಕಾರಿ ಯಾದಗಿರಿ 

ಸದಸ್ಯರು 
ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ ಯಾದಗಿರಿ 

ಸದಸ್ಯರು 
ಕಾರ್ಯನಿರ್ವಾಹಕ ಅಭಿಯಂತರರು ಲೋಕೋಪಯೋಗಿ ವಿಭಾಗ ಯಾದಗಿರಿ 

ಸದಸ್ಯರು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 


೫೯೧ 


ಜಿಲ್ಲಾಧಿಕಾರಿಗಳ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಆದೇಶ ಸಂಖ್ಯೆ : ಕಂಇ/68/ಭೂದಾಪು/2009 ದಿನಾಂಕ : 11 - 12 - 2009 
ರ ಆದೇಶವನ್ನು ಪರಿಷ್ಕರಿಸಿ ಹೊಸದಾಗಿ ಸ್ಟೀರಿಂಗ್ ಕಮಿಟಿ ರಚಿಸುವ ಬಗ್ಗೆ ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಂಇ- 47 - ಭೂದಾಜು 2010, ಬೆಂಗಳೂರು, ದಿನಾಂಕ : 30 - 11 -2010 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ ಹೊಸದಾಗಿ ರಚಿಸಲಾಗಿರುವ ಯಾದಗಿರಿ ಜಿಲ್ಲೆಯ ಪೂರ್ವ ಸಿದ್ಧತೆ ಕಾರ್ಯಗಳ ಬಗ್ಗೆ 
ನಿರ್ಣಯಿಸಲು ಈ ಕೆಳಕಂಡ ಅಧಿಕಾರಿಗಳ ಸ್ಟೀರಿಂಗ್ ಸಮಿತಿಯನ್ನು (Steering Committee) ಪುನರ್ ರಚಿಸಿ ಆದೇಶಿಸಿದೆ. 
ಕ. ಸಂ . 

ಅಧಿಕಾರಿಗಳ ಪದನಾಮ 
ಮಾನ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ , ಯಾದಗಿರಿ ಜಿಲ್ಲೆ 

ಅಧ್ಯಕ್ಷರು 
( 2 ಜಿಲ್ಲಾಧಿಕಾರಿ ಯಾದಗಿರಿ 

ಸದಸ್ಯ ಕಾರ್ಯದರ್ಶಿಗಳು 
ಜಿಲ್ಲಾ ಪೋಲಿಸ ವರಿಷ್ಠಾಧಿಕಾರಿ ಯಾದಗಿರಿ 

ಸದಸ್ಯರು 
ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ ಯಾದಗಿರಿ 

ಸದಸ್ಯರು 
ಕಾರ್ಯನಿರ್ವಾಹಕ ಅಭಿಯಂತರರು ಲೋಕೋಪಯೋಗಿ ವಿಭಾಗ ಯಾದಗಿರಿ 

ಸದಸ್ಯರು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ವಿ. ಚೌಕಿಮಠ 
ಸರ್ಕಾರದ ಆಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂಮಾಪನ) 


ಪಿ . ಆರ್. 2968 


ಕಂದಾಯ ಸಚಿವಾಲಯ 


ವಿಷಯ : ಬೆಳಗಾವಿ ಜಿಲ್ಲೆ, ಅಥಣಿ ತಾಲ್ಲೂಕಿನ ಶ್ರೀ ಹಾಮುಲಾಲ್ ದೇವಾಲಯವನ್ನು ಅಧಿಸೂಚಿತ 

ಸಂಸ್ಥೆಗಳ ಪಟ್ಟಿಯಲ್ಲಿ ಸೇರ್ಪಡೆ ಮಾಡುವ ಬಗ್ಗೆ . 
ಓದಲಾಗಿದೆ: ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆರವರ ಪತ್ರ ಸಂಖ್ಯೆ : ಎಡಿಎಂ 5 ಸಿಆರ್‌ 32/2010 - 11 

ದಿನಾಂಕ: 21.10.2010 
ಪ್ರಸ್ತಾವನೆ: 

ಮೇಲೆ ಓದಲಾದ ಆಯುಕ್ತರು , ಧಾರ್ಮಿಕ ದತ್ತಿ ಇಲಾಖೆರವರ ಪತ್ರ ದಿನಾಂಕ: 21.10.2010ರಲ್ಲಿ ಬೆಳಗಾವಿ ಜಿಲ್ಲೆ, ಅಥಣಿ ತಾಲ್ಲೂಕಿನ ಶ್ರೀ 
ಹಾಮುಲಾಲ್ ದೇವಾಲಯವನ್ನು ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಲ್ಲಿ ಸೇರಿಸುವಂತೆ ದೇವಸ್ಥಾನದ ಕಾರ್ಯದರ್ಶಿಯವರು ಮನವಿ ಸಲ್ಲಿಸಿ, ಈ ಕುರಿತಂತೆ 
ಜಿಲ್ಲಾಧಿಕಾರಿಗಳು ಬೆಳಗಾವಿ ಜಿಲ್ಲೆರವರು ಈ ಸಂಸ್ಥೆಯು ಸಾರ್ವಜನಿಕವಾಗಿದ್ದು, ಸಂಸ್ಥೆಯಲ್ಲಿ ಜೈನ ಲಿಂಗಾಯಿತ್ ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಸೇರಿದ 
ಜನರು ಸಮಿತಿಯಲ್ಲಿದ್ದು , ಎಲ್ಲಾ ಹಬ್ಬಗಳನ್ನು ಹಾಗೂ ಶ್ರಾವಣ ಮಾಸದ ಪೂಜೆ ಇನ್ನಿತರ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತಿರುವುದರಿಂದ ಕರ್ನಾಟಕ 
ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿ ಕಾಯ್ದೆ 1997ರ ಸೆಕ್ಷನ್ 1(4) (II ) ರನ್ವಯ ಒಂದು ಧಾರ್ಮಿಕ ಪಂಗಡವು ಸ್ಥಾಪಿಸಿ 
ವ್ಯವಸ್ಥೆಗೊಳಿಸಿ ನಡೆಸುತ್ತಿರುವ ಅಥವಾ ನಿರ್ವಹಿಸುತ್ತಿರುವ ಪರಿವ್ಯಾಪ್ತಿಯಲ್ಲಿ ಬರುವುದಿಲ್ಲವೆಂದು ಸದರಿ ಕಾಯ್ದೆಯ ಸೆಕ್ಷನ್ 23( ಇ) ಅನ್ವಯ ಮುಂಬೈ 
ಸಾರ್ವಜನಿಕ ಜಿಮ್ಮೆಗಳ ಕಾಯ್ದೆ 1950ರ ಪ್ರಕಾರ ನೋಂದಣಿ ಆದ ದೇವಸ್ಥಾನಗಳನ್ನು ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಲ್ಲಿ ಸೇರಿಸಲು 
ಅವಕಾಶವಿರುವುದರಿಂದ ಈ ದೇವಸ್ಥಾನದಲ್ಲಿ ಎಲ್ಲಾ ಜನಾಂಗದವರು ಸೇರಿ ಆಡಳಿತವನ್ನು ನಿರ್ವಹಿಸುತ್ತಿರುವುದರಿಂದ ಇದನ್ನು ಅಧಿಸೂಚಿತ ಸಂಸ್ಥೆಗಳ 
ಪಟ್ಟಿಯಲ್ಲಿ ಸೇರಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

- ಹಿಂದಿನ ಬಾಂಬೆ ಪಬ್ಲಿಕ್ ಟ್ರಸ್ಟ್ ಆಕ್ಟ್ 1950 ಅನ್ವಯ ಸಂಸ್ಥೆಯನ್ನು ನೋಂದಣಿ ಮಾಡಿದಾಗ ನ್ಯಾಸದ ಉದ್ದೇಶಗಳಲ್ಲಿ ಅಥವಾ 
ಉತ್ತರಾಧಿಕಾರದ ನೇಮಕಾತಿ ಕಲಂನಲ್ಲಿ ಈ ಸಂಸ್ಥೆಯು ಒಂದು ನಿರ್ದಿಷ್ಟ ಪಂಗಡಕ್ಕೆ ಸೇರಿದೆ ಎಂಬ ಬಗ್ಗೆ ಯಾವುದೇ ನಮೂದು ಇರುವುದಿಲ್ಲ. 
ಆದುದರಿಂದ ಜಿಲ್ಲಾಧಿಕಾರಿಗಳ ಪ್ರಸ್ತಾವನೆಯಂತೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲ್ಲೂಕಿನ ಶ್ರೀ ಹಾಮುಲಾಲ್ ದೇವಾಲಯವನ್ನು ಅಧಿಸೂಚಿತ ಸಂಸ್ಥೆಗಳ 
ಪಟ್ಟಿಯಲ್ಲಿ ಸೇರಿಸಿ, ಪ್ರಕಟಣೆ ಹೊರಡಿಸುವಂತೆ ಸರ್ಕಾರಕ್ಕೆ ಕೋರಿಕೆ ಸಲ್ಲಿಸಿರುತ್ತಾರೆ. 

ಆಯುಕ್ತರು ಧಾರ್ಮಿಕ ದತ್ತಿ ಇಲಾಖೆರವರ ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ ಕಂಇ 102 ಮುಆಬಿ 2010, ಬೆಂಗಳೂರು, ದಿನಾಂಕ: 04.12.2010 . 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ, ಅಥಣಿ ತಾಲ್ಲೂಕಿನ ಶ್ರೀ ಹಾಮುಲಾಲ್ ದೇವಾಲಯವು 
ಸಾರ್ವಜನಿಕವಾಗಿದ್ದು, ಈ ಸಂಸ್ಥೆಯಲ್ಲಿ ಎಲ್ಲಾ ಜನಾಂಗದವರು ಸೇರಿ ಆಡಳಿತವನ್ನು ನಿರ್ವಹಿಸುತ್ತಿರುವುದರಿಂದ ಈ ದೇವಾಲಯವನ್ನು ಕರ್ನಾಟಕ 
ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ 1997ರ ಕಲಂ 23 ( ಇ) ರನ್ವಯ ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಲ್ಲಿ 
ಸೇರಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್ 2972 

ಎಲ್.ಎಸ್ . ಶ್ರೀಕಂಠಬಾಬು 

ಪೀಠಾಧಿಕಾರಿ 
ಕಂದಾಯ ಇಲಾಖೆ ( ಮುಜರಾಯಿ ) 


೫೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 


ಭಾಗ - ೧ 


* * 


1 . 


ಕಂದಾಯ ಸಚಿವಾಲಯ 
ವಿಷಯ : ಶ್ರೀ ಕೆ. ಗುರುಮೂರ್ತಿ, ನಿವೃತ್ತ ತಹಶೀಲ್ದಾರರು ಇವರಿಗೆ ಮೂರು ಸ್ಥಗಿತ ವೇತನ 

ಬಡ್ತಿಗಳನ್ನು ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ : (1) ಪ್ರಾದೇಶಿಕ ಆಯುಕ್ತರು, ಬೆಂಗಳೂರು ವಿಭಾಗ , ಬೆಂಗಳೂರು ಇವರ ಪತ್ರ ಸಂಖ್ಯೆ : 

ಪ್ರಾಆಕ/ ಸಿಬ್ಬಂದಿ / ಸಿಆರ್ /109/2006 - 07 ದಿನಾಂಕ: 4 -12 - 2009 . 
(2 ) ಮಹಾಲೇಖಪಾಲರು, ಕರ್ನಾಟಕ ರವರ ಪತ್ರ ಸಂಖ್ಯೆ : GE1 / R1/ pf-185/ 

G -128 - 126 /681 ದಿನಾಂಕ: 2 - 9 - 2010. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ : (1) ಪ್ರಾದೇಶಿಕ ಆಯುಕ್ತರ ದಿನಾಂಕ: 4 -12 - 2009ರ ಪತ್ರದಲ್ಲಿ, ಶ್ರೀ .ಕೆ. ಗುರುಮೂರ್ತಿ , ನಿವೃತ್ತ 
ತಹಶೀಲ್ದಾರ್‌, ಹೊನ್ನಾಳಿ ತಾಲ್ಲೂಕು ಇವರಿಗೆ ದಿನಾಂಕ: 1 -4 - 2005, 1 -4 - 2006 ಮತ್ತು 1- 4 - 2007 ರಿಂದ ಅನ್ವಯವಾಗುವಂತೆ ರೂ . 6000 - 11200 
ರ ವೇತನ ಶ್ರೇಣಿಯಲ್ಲಿ ಕ್ರಮವಾಗಿ ಮೂರು ಸ್ಥಗಿತ ವೇತನ ಬಡ್ತಿಗಳನ್ನು ಮಂಜೂರು ಮಾಡುವ ಕುರಿತಂತೆ, ಇವರು ರೂ . 6000 - 11200 ರ ವೇತನ 
ಶ್ರೇಣಿಯಲ್ಲಿ ವೇತನ ಶ್ರೇಣಿಯ ಗರಿಷ್ಠ ಹಂತವನ್ನು ತಲುಪಿದ್ದು, ಇವರಿಗೆ ದಿನಾಂಕ: 1 - 4 - 2005ರಿಂದ ವೇತನ ಬಡ್ತಿಗಳನ್ನು ನೀಡಿರುವುದಿಲ್ಲ. ಸದರಿಯವರ 
ವಿರುದ್ಧ ಯವುದೇ ಇಲಾಖಾ ವಿಚಾರಣೆಗಳು ಬಾಕಿ ಇರುವುದಿಲ್ಲ. ಆದ್ದರಿಂದ, ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 3 ಎಸ್ ಆರ್ ಪಿ 96 ದಿನಾಂಕ: 
18 - 3 -1996ರನ್ವಯ ಸ್ಥಗಿತ ವೇತನ ಬಡ್ತಿಗಳನ್ನು ಮಂಜೂರು ಮಾಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ . 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (2) ಮಹಾಲೇಖಪಾಲರು, ಕರ್ನಾಟಕ, ಬೆಂಗಳೂರು ರವರ ದಿನಾಂಕ: 2 -9 - 2010ರ ಪತ್ರದಲ್ಲಿ, ಶ್ರೀ ಕೆ. 
ಗುರುಮೂರ್ತಿ, ನಿವೃತ್ತ ತಹಶೀಲ್ದಾರ್ ರವರು ದಿನಾಂಕ: 30 - 4 -2007ರಂದು ನಿವೃತ್ತಿ ಹೊಂದಿದ್ದು, ಅವರು ದಿನಾಂಕ: 1 - 4 - 2004ರಿಂದ ವೇತನ ಶ್ರೇಣಿ 
ರೂ .6000- 11200ರಲ್ಲಿ ಗರಿಷ್ಠ ವೇತನಕ್ಕೆ ತಲುಪಿದ್ದು, ದಿನಾಂಕ: 1-4 -2005ರಿಂದ 1ನೇ ಸ್ಥಗಿತ ವೇತನ ಬಡ್ತಿ, ದಿನಾಂಕ: 1- 4- 2006ರಿಂದ 2ನೇ ಸ್ಥಗಿತ 
ವೇತನ ಬಡ್ತಿ, ದಿನಾಂಕ: 1-4 -2007ರಿಂದ 3ನೇ ಸ್ಥಗಿತ ವೇತನ ಬಡ್ತಿಗೆ ಅರ್ಹರಿರುವುದಾಗಿ ತಿಳಿಸಿರುತ್ತಾರೆ. 

ಈ ಮೇಲ್ಕಂಡಂತೆ ಶ್ರೀ .ಕೆ. ಗುರುಮೂರ್ತಿ, ನಿವೃತ್ತ ತಹಶೀಲ್ದಾರ್‌ ಇವರಿಗೆ ಮೂರು ಸ್ಥಗಿತ ವೇತನ ಬಡ್ತಿ ಮಂಜೂರು ಮಾಡಲು ನಿರ್ಧರಿಸಿ 
ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಕಂಇ 487 ಎಎಸ್‌ಡಿ 2010, ಬೆಂಗಳೂರು, ದಿನಾಂಕ: 7 -12 - 2010 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಶ್ರೀ ಕೆ. ಗುರುಮೂರ್ತಿ, ನಿವೃತ್ತ ತಹಶೀಲ್ದಾರರು ಇವರು ದಿನಾಂಕ: 30 - 4 - 2007 
ರಂದು ನಿವೃತ್ತಿ ಹೊಂದಿದ್ದು, ಅವರು ದಿನಾಂಕ: 1 - 4 - 2004ರಿಂದ ವೇತನ ಶ್ರೇಣಿ ರೂ . 6000 - 11200ರಲ್ಲಿ ಗರಿಷ್ಠ ವೇತನಕ್ಕೆ ತಲುಪಿದ್ದು, ಶ್ರೀಯುತರಿಗೆ ಈ 
ಕೆಳಕಂಡಂತೆ ಮೂರು ಸ್ಥಗಿತ ವೇತನ ಬಡ್ತಿಗಳನ್ನು ಮಂಜೂರು ಮಾಡಿ ಸರ್ಕಾರವು ಆದೇಶಿಸಿದೆ. 
(1) ದಿನಾಂಕ: 1 - 4 - 2005 ರಿಂದ ಮೊದಲನೇ ಸ್ಥಗಿತ ವೇತನ ಬಡ್ತಿ 

ದಿನಾಂಕ: 1 - 4 - 2006 ರಿಂದ ಎರಡನೇ ಸ್ಥಗಿತ ವೇತನ ಬಡ್ತಿ 
(3) ದಿನಾಂಕ: 1 -4 - 2007 ರಿಂದ ಮೂರನೇ ಸ್ಥಗಿತ ವೇತನ ಬಡ್ತಿ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ಬಿ. ಸಸಾಲಟ್ಟಿ 
ಪಿ . ಆರ್ 2973 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಂದಾಯ ಇಲಾಖೆ ( ಸೇ - 3) 

ಕಂದಾಯ ಸಚಿವಾಲಯ 
ವಿಷಯ : ಬಾಬಾ ಅಣು ಸಂಶೋಧನಾ ಕೇಂದ್ರ ಅಣುಶಕ್ತಿ ಇಲಾಖೆಯ ಸ್ಪೆಷಲ್ ಮೆಟಿರಿಯಲ್ 

ಎನ್‌ರಿಚ್‌ಮೆಂಟ್ ಫೆಸಿಲಿಟಿ ಕೇಂದ್ರ ಸ್ಥಾಪನೆಗಾಗಿ ಚಳ್ಳಕೆರೆ ತಾಲ್ಲೂಕು, ಉಳ್ಳರ್ತಿ ಕಾವಲ್‌ 
ಸ. ನಂ .1ರಲ್ಲಿ 1410 - 00 ಎಕರೆ ಹಾಗೂ ಖುದಾಪುರ ಗ್ರಾಮದ ಸ. ನಂ 47ರಲ್ಲಿ 400 - 00 

ಎಕರೆ ಒಟ್ಟು 1810 - 00 ಎಕರೆ ಜಮೀನನ್ನು ಮಂಜೂರು ಮಾಡುವ ಬಗ್ಗೆ . 
ಓದಲಾಗಿದೆ : ಜಿಲ್ಲಾಧಿಕಾರಿಗಳು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ರವರ ಪತ್ರ ಸಂಖ್ಯೆ: 

ಎಲ್‌ಎನ್‌ಡಿಸಿಆರ್/243 /2009 -10 ದಿ: 27 / 31 - 3 - 2010 . 


ಪ್ರಸ್ತಾವನೆ: 


ಜಿಲ್ಲಾಧಿಕಾರಿಗಳು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ , ರವರು ಮೇಲೆ ಓದಲಾದ ಪತ್ರದಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುತ್ತಾ ಬಾಬಾ ಅಣು 
ಸಂಶೋಧನಾ ಕೇಂದ್ರವು ಕೇಂದ್ರದ ಒಂದು ವಿಸ್ತರಣಾ ಅಂಗವಾಗಿ 12 ಮತ್ತು 13ನೇ ಯೋಜನಾ ವರ್ಷದಲ್ಲಿ ಸ್ಪೆಷಲ್ ಮೆಟಿರಿಯಲ್ ಎನ್‌ರಿಚ್‌ಮೆಂಟ್ 
ಫೆಸಿಲಿಟಿ/ Special Material Enrichment Facility ಯೊಜನೆ ಆರಂಭಿಸಲು ಉದ್ದೇಶಿಸಿದ್ದು, ಚಿತ್ರದುರ್ಗ ಜಿಲ್ಲೆ, ಚಳ್ಳಕೆರೆ ತಾಲ್ಲೂಕು, ಉಳ್ಳರ್ತಿ 
ಕಾವಲ್ ಹಾಗೂ ಖದಾಪುರ ಗ್ರಾಮದಲ್ಲಿ ಕ್ರಮವಾಗಿ 1500 - 00 ಎಕರೆ ಹಗೂ 600 - 00 ಎಕರೆ ಜಮೀನು ಯೋಜಿತ ಉದ್ದೇಶಕ್ಕೆ ಭೂಸ್ವಾಧೀನ 
ಪಡಿಸಿಕೊಳ್ಳಲು ಯೋಜನಾ ನಿರ್ದೇಶಕರು ಬಾಬಾ ಅಣು ಸಂಶೋಧನಾ ಕೇಂದ್ರ ಮೈಸೂರು ರವರ ಪತ್ರ ಸಂಖ್ಯೆ: ಆರ್‌ಎಂಪಿ /ಎಡಿಎ / ಸಿ -60/2009 ದಿ: 
14 - 9 - 2009 ಮತ್ತು 24 -9 - 2009ರ ಪತ್ರಗಳಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ದೊರೆತಿರುವುದಾಗಿ ತಿಳಿಸಿ, ಸಂಸ್ಥೆಯ ವಿಶೇಷ ವಿಜ್ಞಾನಿಗಳು, 
ಯೋಜನಾ ನಿರ್ದೇಶಕರು ಹಾಗೂ ಇತರರು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲ್ಲೂಕು, ಉಳ್ಳರ್ತಿ ಕಾವಲ್ ಸ. ನಂ1ರ ಮತ್ತು ಖುದಾಪುರ ಗ್ರಾಮದ 
ಸ. ನಂ .47ರ ಜಮೀನುಗಳ ಪರಿಶೀಲನೆ ನಡೆಸಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಕರ್ನಾಟಕ ವಿದ್ಯುತ್ ಪ್ರಸರಣಾ 
ನಿಗಮ , ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಸಾರಿಗೆ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿರುತ್ತಾರೆ ಎಂದು ವರದಿ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೨೪, ೨೦೧೧ 


೫೯೩ 


ಮಾಡಿರುತ್ತಾರೆ. ಯೋಜನಾ ನಿರ್ದೇಶಕರು ಬಾಬಾ ಅಣು ಸಂಶೋಧನಾ ಕೇಂದ್ರರವರು ಭೂಸ್ವಾಧೀನ ಪಡಿಸಿಕೊಳ್ಳುವ ಜಮೀನನ್ನು ನಿರ್ಭಂದಿತ 
ಪ್ರದೇಶವೆಂದು ಘೋಷಿಸುವ ಬಗ್ಗೆ ರಾಜ್ಯ ಲೋಕೋಪಯೋಗಿ ರಸ್ತೆ, ಚಳ್ಳಕೆರೆಯಿಂದ - 7 ರಿಂದ ಆಂಧ್ರ ಪ್ರದೇಶದ ಕಲ್ಯಾಣ ದುರ್ಗದ ರಸ್ತೆ ಪ್ರಸ್ತಾಪಿತ 
ಜಮೀನಿನ ಮಧ್ಯೆ ಹಾದುಹೋಗುತ್ತಿದ್ದು , ಇದನ್ನು ಸ್ಥಳಾಂತರಿಸುವ ಬಗ್ಗೆ ನೀರಿನ ಪೂರೈಕೆ, ವಿದ್ಯುತ್ ಪೂರೈಕೆ ಹಾಗೂ ಕುರಿ ಫಾರಂ ಇರುವ 158 - 00 
ಎಕರೆ ಪ್ರದೇಶದಲ್ಲಿ ಬರುವ ಶಿಥಿಲಗೊಂಡ ಕಟ್ಟಡಗಳನ್ನು ಸ್ಥಳಾಂತರಿಸುವ ಬಗ್ಗೆ ಮಾಹಿತಿ ಕೋರಿದ್ದು, ಈ ಬಗ್ಗೆ ಸ್ಪಷ್ಟಿಕರಣ ನೀಡಲಾಗಿದೆ ಹಾಗೂ 
ಕಾಮಗಾರಿಗಳ ಪೂರಕ ಅಂದಾಜು ಪಟ್ಟಿಗಳನ್ನು ಕಳುಹಿಸಿಕೊಡಲಾಗಿದೆ. ಎಂಬುದಾಗಿ ವರದಿ ಮಾಡಿದ್ದಾರೆ. 

ಮುಂದುವರಿದು ಉಳ್ಳರ್ತಿ ಕಾವಲ್ ಸ. ನಂ .1ರಲ್ಲಿ 1410 - 00 ಎಕರೆ, ಖದಾಪುರ ಗ್ರಾಮದ ಸ. ನಂ .47ರಲ್ಲಿ 400 - 00 ಎಕರೆ ಒಟ್ಟು 1810 
00 ಎಕರೆ ಜಮೀನನ್ನು ಬಾಬಾ ಅಣು ಸಂಶೋಧನಾ ಕೇಂದ್ರಕ್ಕೆ ಒದಗಿಸಲು ತೀರ್ಮಾನಿಸಲಾಗಿದ್ದು, ಸದರಿ ಜಮೀನಿಗೆ ಸಂಸ್ಥೆಯವರು ಸಂದಾಯ 
ಮಾಡಬೇಕಾದ ಮೌಲ್ಯ, ಸಾದಿಲ್ವಾರು, ಆಡಳಿತಾತ್ಮಕ ಹಾಗೂ ಮೋಜಣಿ ವೆಚ್ಚ, ಇತರೆ ನೀರು, ವಿದ್ಯುತ್ ರಸ್ತೆ, ಸ್ಥಳಾಂತರಗಳಿಗೆ ಹಾಗೂ ಇತರ ಬಾಬುಗಳಿಗೆ 
ಈ ಕೆಳಕಂಡಂತೆ ವೆಚ್ಚ ಭರಿಸಬೇಕಾಗಿದ್ದು , ಬಾಬಾ ಅಣು ಸಂಶೋಧನಾ ಕೇಂದ್ರದವರು ವೆಚ್ಚ ಭರಿಸಲು ಸಹಮತ ನೀಡಿರುವ ಬಗ್ಗೆ ವರದಿ ಮಾಡಿದ್ದಾರೆ: 


ಕ್ರ. ಸಂ 


ಬಾಬಾ ಅಣು ಸಂಶೋಧನಾ 
ಬಾಬುಗಳು 

ಕೇಂದ್ರದವರು ಭರಿಸಬೇಕಾದ 

ಹಣ ( ರೂ ಲಕ್ಷಗಳಲ್ಲಿ) 
ಪ್ರಸ್ತಾಪಿತ ಜಮೀನಿನ ಮೌಲ್ಯ 
ಉಳ್ಳರ್ತಿ ಕಾವಲ್ ಸ. ನಂ .1 1410 -00 ಎಕರೆ ರೂ 35,000/- ದಂತೆ ಎಕರೆಗೆ | 633.50 

ಖುದಾಪುರ ಸ. ನಂ .47 400 - 00 ಎಕರೆ 
| ಅ) ಹಾಲಿ ಇರುವ ರಸ್ತೆಯ ಸ್ಥಳಾಂತರ ಹಾಗೂ ಹೊಸ ರಸ್ತೆ ನಿರ್ಮಾಣ 

1200.00 
ಆ ) ಕುರಿ ಫಾರಂ ನಲ್ಲಿನ ಕಟ್ಟಡ ಇತರೆ ಬಳಕೆ ಸಾಮಗ್ರಿಗಳ ಸ್ಥಳಾಂತರ 

250 . 00 
ಇ) ರಸ್ತೆ ಅಗಲೀಕರಣ 

600 .00 
ನೀರು ಪೂರೈಕೆ 

2229. 06. 
200 /11 ಕೆ. ವಿ ವಿದ್ಯುತ್ ಮಾರ್ಗ 

994 .11. 
ಸಾಧಿಲ್ವಾರು, ಆಡಳಿತಾತ್ಮಕ ಹಾಗೂ ಮೋಜಣಿ ವೆಚ್ಚ ಭೂಮಿಯ ಒಟ್ಟು ಮೌಲ್ಯದ ಶೇ 9.5025 


15 


ఒటు 


5916 .1725 
ಜಿಲ್ಲಾಧಿಕಾರಿಗಳ ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ: 31 ಎಲ್‌ಜಿಸಿ 2010, ಬೆಂಗಳೂರು ದಿನಾಂಕ: 10 -12 - 2010 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ಚಿತ್ರದುರ್ಗ ಜಿಲ್ಲೆ, ಚಳ್ಳಕೆರೆ ತಾಲ್ಲೂಕು, ಉಳ್ಳರ್ತಿ ಕಾವಲ್ ಸ. ನಂ .1 ರಲ್ಲಿ 1410 - 00 ಎಕರೆ 
ಮತ್ತು ಖುದಾಪುರ ಗ್ರಾಮದ ಸ. ನಂ .47ರಲ್ಲಿನ 400 - 00 ಎಕರೆ ಒಟ್ಟು 1810.00 ಎಕರೆ ಅಮೃತ್ ಮಹಲ್ ಕಾವಲ್ ಜಮೀನನ್ನು , ಕರ್ನಾಟಕ 
ಭೂಕಂದಾಯ ನಿಯಮಗಳು 1966ರ ನಿಯಮ - 97 ( 4)ರಡಿಯಲ್ಲಿನ ಅವಕಾಶದಂತೆ ಗೋಮಾಳ ಶೀರ್ಷಿಕೆಯಿಂದ ತಗ್ಗಿಸಿ, ಸದರಿ ಜಮೀನಿನ ಪ್ರಚಲಿತ 
ಮಾರ್ಗಸೂಚಿ ದರ ಎಕರೆ ಒಂದಕ್ಕೆ ರೂ .35,000/- ಮತ್ತು ಸದರಿ ಜಮೀನಿನ ಸರ್ವೆ ಕಾರ್ಯ, ಸಾದಿಲ್ವಾರು ವೆಚ್ಚ ಮತ್ತು ಆಡಳಿತಾತ್ಮಕ ವೆಚ್ಚಕ್ಕಾಗಿ 1.5 % 
ದರವನ್ನು ಒಳಗೊಂಡಂತೆ ಇತರೆ ಬಾಬ್ದು ಒಟ್ಟು ರೂ 5916.1725 ಲಕ್ಷಗಳನ್ನು ವಿಧಿಸಿ, ಬಾಬಾ ಅಣು ಸಂಶೋಧನಾ ಕೇಂದ್ರ ಇವರಿಗೆ ಮಂಜೂರು ಮಾಡಿ 
ಆದೇಶಿಸಿದೆ. 

* ಈ ಆದೇಶವನ್ನು ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯವರ ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಪಸಂಮಿ : 09 : ಅಮಾಭೂ : 2010 
ದಿ: 4 -11- 2010ರ ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್. ಜೆ. ಲಕ್ಷ್ಮೀನಾರಾಯಣ 
ಪಿ .ಆರ್ 2974 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಂದಾಯ ಇಲಾಖೆ ( ಭೂ ಮಂಜೂರಾತಿ -3) 

ಕಂದಾಯ ಸಚಿವಾಲಯ 
ವಿಷಯ : ಚಿತ್ರದುರ್ಗ ಜಿಲ್ಲೆ, ಚಳ್ಳಕೆರೆ ತಾಲ್ಲೂಕು, ತಳುಕು ಹೋಬಳಿ, ಉಳ್ಳರ್ತಿ ಕಾವಲ್ ಸ. ನಂ . 1ರಲ್ಲಿ 

250 - 00 ಎಕರೆ ಮತ್ತು ಖದಾಪುರ ಗ್ರಾಮದ ಸ. ನಂ . 47ರಲ್ಲಿ 50.00 ಎಕರೆ ಜಮೀನನ್ನು 
ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಯಮಿತ ನಿಗಮಕ್ಕೆ ಮಂಜೂರು ಮಾಡುವ 

ಬಗ್ಗೆ . 
ಓದಲಾಗಿದೆ : ಜಿಲ್ಲಾಧಿಕಾರಿಗಳು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ರವರ ಪತ್ರ ಸಂಖ್ಯೆ: 

ಎಲ್‌ಎನ್‌ಡಿಸಿಆರ್ 11/ 09 - 10 ದಿ: 24 - 5 - 2010 
ಪ್ರಸ್ತಾವನೆ: 

ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು ರವರು ಚಿತ್ರದುರ್ಗ 
ಜಿಲ್ಲೆಯಲ್ಲಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡಲು ಹಿಂದುಳಿದ ಪ್ರದೇಶಗಳಲ್ಲಿ ಕೈಗಾರಿಕಾ ವಸಾಹತುಗಳನ್ನು ಸ್ಥಾಪಿಸಲು ನಿಗಮಕ್ಕೆ ಅನುಕೂಲವಾಗಲು 


೫೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೪ , ೨೦೧೧ 


ಭಾಗ - ೧ 


ಲಭ್ಯವಿರುವ ಸರ್ಕಾರಿ ಜಮೀನನ್ನು ಮಂಜೂರು ಮಾಡಲು ಕೋರಿಕೊಂಡಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಚಿತ್ರದುರ್ಗ ರವರು ಮೇಲೆ ಓದಲಾದ 
ಪತ್ರದಲ್ಲಿ ಸರ್ಕಾರಕ್ಕೆ ವರದಿ ಮಾಡುತ್ತಾ, ಉಳ್ಳರ್ತಿ ಕಾವಲ್ ಸ. ನಂ . 1ರಲ್ಲಿ 2143.36 ಎಕರೆ ಇದ್ದು ಇದರಲ್ಲಿ ಬಾಬಾ ಅಣು ಸಂಶೋಧನೆ ಕೇಂದ್ರಕ್ಕೆ 
1410.00 ಎಕರೆ , ಇಸ್ರೋ ಸಂಸ್ಥೆಗೆ 473 .20 ಎಕರೆ ಜಮೀನು ಮಂಜೂರಾತಿಗೆ ಪ್ರಸ್ತಾಪಿಸಲಾಗಿದೆ. ಇದೇ ಸ. ನಂ . ನಲ್ಲಿ 250. 00 ಎಕರೆ ಜಮೀನನ್ನು ಮತ್ತು 
ಖುದಾಪುರ ಗ್ರಾಮದ ಸ. ನಂ 47ರಲ್ಲಿ 50.00 ಎಕರೆ ಜಮೀನನ್ನು ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ನಿಯಮಿತಕ್ಕೆ ಮಂಜೂರು ಮಾಡಬಹುದೆಂದು 
ವರದಿಸಿರುತ್ತಾರೆ. ಉಭಯ ಗ್ರಾಮಗಳಲ್ಲಿ ಖುಷಿ ಜಮೀನಿನ ಮಾರ್ಗಸೂಚಿ ಬೆಲೆ ಎಕರೆ ಒಂದಕ್ಕೆ ರೂ .35,000 / - ಇರುತ್ತದೆಂದು ವರದಿಸಿರುತ್ತಾರೆ. 

ಜಿಲ್ಲಾಧಿಕಾರಿಗಳ ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ , ಈ ಕೆಳಕಂಡಂತೆ ಆದೇಶಿಸಿದೆ . 
ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ: 46 ಎಲ್‌ಜಿಸಿ 2010, ಬೆಂಗಳೂರು ದಿನಾಂಕ: 10 -12 - 2010. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ಚಿತ್ರದುರ್ಗ ಜಿಲ್ಲೆ, ಚಳ್ಳಕೆರೆ ತಾಲ್ಲೂಕು, ತಳುಕು ಹೋಬಳಿ , ಉಳ್ಳರ್ತಿ ಕಾವಲ್ ಸ. ನಂ .1ರಲ್ಲಿ 
250 - 00 ಎಕರೆ ಮತ್ತು ಖುದಾಪುರ ಗ್ರಾಮದ ಸ. ನಂ . 47ರಲ್ಲಿ 50 - 00 ಎಕರೆ ಅಮೃತ್ ಮಹಲ್ ಕಾವಲ್ ಜಮೀನನ್ನು ಕರ್ನಾಟಕ ಭೂಕಂದಾಯ 
ನಿಯಮಗಳು 1966ರ ನಿಯಮ 97( 4) ರಡಿಯಲ್ಲಿನ ಅವಕಾಶದಂತೆ ಗೋಮಾಳ ಶೀರ್ಷಿಕೆಯಿಂದ ತಗ್ಗಿಸಿ, ಕರ್ನಾಟಕ ಭೂಮಂಜೂರಾತಿ ನಿಯಮಗಳು 
1969ರ ನಿಯಮ 20(1) ( ಸಿ) ರನ್ವಯ, ಸದರಿ ಜಮೀನಿನ ಪ್ರಚಲಿತ ಮಾರ್ಗಸೂಚಿ ದರ ಎಕರೆ ಒಂದಕ್ಕೆ ರೂ . 35,000 /- ದರದ ಶೇಕಡ 50ರಷ್ಟು 
ಅಂದರೆ ಎಕರೆ ಒಂದಕ್ಕೆ ರೂ .17 ,500 /- ದರ ವಿಧಿಸಿ, ಮತ್ತು ಸದರಿ ಜಮೀನಿನ ಸರ್ವೆ ಕಾರ್ಯ, ಸಾದಿಲ್ವಾರು ವೆಚ್ಚ ಮತ್ತು ಆಡಳಿತಾತ್ಮಕ ವೆಚ್ಚಕ್ಕಾಗಿ 1.5 % 
ದರ ವಿಧಿಸಿ, ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ನಿಯಮಿತಕ್ಕೆ ಮಂಜೂರು ಮಾಡಲು ಆದೇಶಿಸಿದೆ. 

ಈ ಆದೇಶವನ್ನು ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯವರ ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಪಸಂಮಿ:09 : ಅಮಾಭೂ : 2010 
ದಿ: 4 - 11 - 2010ರ ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್. ಜೆ. ಲಕ್ಷ್ಮೀನಾರಾಯಣ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ 2975 

ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 3) 


ಸಹಕಾರ ಸಚಿವಾಲಯ 
ವಿಷಯ : ಶ್ರೀ ನರಸಿಂಹಸ್ವಾಮಿ ವಿದ್ಯಾ ಸಂಸ್ಥೆ ( ರಿ), ಮಾದೇನಹಳ್ಳಿ , ಮಧುಗಿರಿ ತಾಲ್ಲೂಕು, ತುಮಕೂರು ಜಿಲ್ಲೆ ಈ ಸಂಸ್ಥೆಗೆ 

ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಜಿಲ್ಲಾ ನೋಂದಣಾಧಿಕಾರಿಗಳು, ತುಮಕೂರು ಜಿಲ್ಲೆರವರ ಪತ್ರ ಸಂಖ್ಯೆ : ಜಿನೋತು/ ಎಸ್‌ಓಸಿ/14 /82 - 83 ದಿನಾಂಕ : 23 

2 - 2008 . 
2 . ಸರ್ಕಾರದ ಕಾರಣ ಕೇಳುವ ನೋಟೀಸು ಸಂಖ್ಯೆ : ಕಂಇ 17 ಮುನೋಸೊ 2008, ದಿನಾಂಕ : 30 - 4 - 2008. 
3. ಸರ್ಕಾರದ ಪತ್ರ ಸಂಖ್ಯೆ : ಸಇ 578 ಸಹಕಾರ - ಡಿ 2008 /ಕಂಇ 17 ಮುನೋಸೋ 2008 , ದಿನಾಂಕ : 11 - 7 - 2008. 
4 . ಸಹಕಾರ ಸಂಘಗಳ ಅಪರ ನಿಬಂಧಕರು ( ಆಡಳಿತ ಮತ್ತು ಅಭಿವೃದ್ದಿ), ಬೆಂಗಳೂರು ಇವರ ಪತ್ರ ಸಂಖ್ಯೆ : 

ಆರ್‌ಸಿಎಸ್ /ಎಡಿಎಂ /33/ಎಸ್‌ಓಆರ್ /2008 - 09 ದಿನಾಂಕ : 10 -06 - 2009. 
5. ಶ್ರೀ ಬಿ . ಹನುಮಂತಯ್ಯ , ಸಂಸ್ಥೆಯ ಹಿಂದಿನ ಅಧ್ಯಕ್ಷರು ಸಲ್ಲಿಸಿರುವ ದಿನಾಂಕ : 9 - 7 - 2009 ರ ಮನವಿ. 
6 . ಸರ್ಕಾರದ ಪತ್ರ ಸಂಖ್ಯೆ : ಸಇ 118 ಸಸಂನೋ 2008, ದಿನಾಂಕ : 4 - 8 - 2009. 
7. ಸಹಕಾರ ಸಂಘಗಳ ಉಪ ನಿಬಂಧಕರು, ತುಮಕೂರು ಜಿಲ್ಲೆ , ತುಮಕೂರು ರವರ ಪತ್ರ ಸಂಖ್ಯೆ : ಡಿಆರ್‌ಟಿ/ಎಸ್ 

ಒಸಿ / 4 /2008 - 09, ದಿನಾಂಕ : 3 -6 - 2010 ಮತ್ತು ಸಹಕಾರ ಸಂಘಗಳ ಅಪರ ನಿಬಂಧಕರು, ಬೆಂಗಳೂರು ರವರ ಪತ್ರ 

ದಿನಾಂಕ : 3 - 6 - 2010. 
8. ಸರ್ಕಾರದ ಪತ್ರ ಸಂಖ್ಯೆ : ಸಇ 118 ಸಸಂನೊ 2008 , ದಿನಾಂಕ 13 - 08 - 2009. 
9 . ಸಹಕಾರ ಸಂಘಗಳ ನಿಬಂಧಕರು, ಬೆಂಗಳೂರು ರವರ ಪತ್ರ ಸಂಖ್ಯೆ : ಆರ್‌ಸಿಎಸ್ / ಎಡಿಎಂ/ 33 / ಎಸ್ಒಆರ್ /08- 09 , 

ದಿನಾಂಕ : 20 - 10 - 2010. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ : (1) ರ ದಿನಾಂಕ : 23 - 2 - 2008 ರ ತುಮಕೂರು ಜಿಲ್ಲಾ ನೋಂದಣಾಧಿಕಾರಿಗಳ ಪತ್ರದಲ್ಲಿ, 
ಶ್ರೀ ನರಸಿಂಹಸ್ವಾಮಿ ವಿದ್ಯಾಸಂಸ್ಥೆ ( ರಿ), ಮಾದೇನಹಳ್ಳಿ, ಮಧುಗಿರಿ ತಾಲ್ಲೂಕು, ತುಮಕೂರು ಜಿಲ್ಲೆ ಈ ಸಂಘವು ದಿನಾಂಕ : 19 -5 -1982 ರಲ್ಲಿ ಸಂಖ್ಯೆ : 
ಎಸ್‌ಓಸಿ, 140982 - 83 ರಂತೆ ನೋಂದಣಿ ಆಗಿದ್ದು, ಸಂಸ್ಥೆಗೆ ಸಂಬಂಧಿಸಿದಂತೆ ಲೆಕ್ಕಪತ್ರಗಳನ್ನು ದಿನಾಂಕ : 31 -3 - 2007 ರವರೆಗೆ ಕಾಲಕಾಲಕ್ಕೆ 
ಸಲ್ಲಿಸಲಾಗಿರುತ್ತದೆ. ನಂತರ ದಿನಾಂಕ : 16 -7 -2007 ರಂದು ಸಂಸ್ಥೆಯ ಅಧ್ಯಕ್ಷರೆಂದು ಹೇಳಿಕೊಂಡಿರುವ ಶ್ರೀ ಬಿ . ಹನುಮಂತಯ್ಯ ರವರು ದೂರು ಅರ್ಜಿ 
ನೀಡಿ, 1982 ರಿಂದ ಇಂದಿನವರೆಗೆ ತಾವೇ ಅಧ್ಯಕ್ಷರಾಗಿದ್ದು, ಸಂಸ್ಥೆಯನ್ನು ಅಭಿವೃದ್ದಿ ಪಡಿಸಿರುವುದಾಗಿ ತಿಳಿಸುತ್ತಾ , ಸಂಸ್ಥೆಯ ಕಾರ್ಯದರ್ಶಿಯಾಗಿದ್ದ ಶ್ರೀ 
ಭಾನುಪ್ರಕಾಶ್ ಎಂಬುವರು ಅನೇಕ ಬಾರಿ ಎಚ್ಚರಿಕೆ ನೀಡಿದ್ದಾಗ್ಯೂ ಸಹ ಅವ್ಯವಹಾರ ಮಾಡಿದ್ದು, ಈತ ಸಿಬ್ಬಂದಿಯ ಬಗ್ಗೆ ಅನುಚಿತ ವರ್ತನೆ, ಹಣಕಾಸಿನ 
ಅವ್ಯವಹಾರ ಮಾಡುತ್ತಿದ್ದು, ಅಧ್ಯಕ್ಷರ ಸಹಿಯನ್ನು ನಕಲು ಮಾಡಿ ಬದಲಾವಣೆ ಮಾಡಿ ಅವರ ಕುಟುಂಬದವರನ್ನೇ ಸದಸ್ಯರನ್ನಾಗಿ ಮಾಡಿರುವ ಕಾರಣ 
ಅವರು ನೀಡಿರುವ ಕುಟುಂಬ ಆಡಳಿತ ಪಟ್ಟಿಯನ್ನು ರದ್ದು ಮಾಡಬೇಕೆಂದು ಕೋರಿರುತ್ತಾರೆ. ಅದರಂತೆ ಸಂಸ್ಥೆಯ ಆಡಳಿತ ದಾಖಲೆಯನ್ನು ಪರಿಶೀಲಿಸಲು 
ನೋಟೀಸ್ ನೀಡಿದ್ದಾಗ್ಯೂ ಸಹ ಅವುಗಳನ್ನು ಹಾಜರು ಪಡಿಸಿರುವುದಿಲ್ಲ. ಇದರಿಂದ ಸಂಸ್ಥೆಯ ಕಾರ್ಯದರ್ಶಿ , ಶ್ರೀ ಭಾನುಪ್ರಕಾಶ್ ಮತ್ತು ಅಧ್ಯಕ್ಷರು, 
ಶ್ರೀ ಬಿ. ಹನುಮಂತಯ್ಯ , ನಿವೃತ್ತ ಜಿಲ್ಲಾಧಿಕಾರಿಗಳು ಇವರ ಎರಡು ಗುಂಪುಗಳಲ್ಲಿ ಆಡಳಿತ ನಡೆಸುತ್ತಿರುವುದು ಕಂಡು ಬಂದಿರುವ ಹಿನ್ನಲೆಯಲ್ಲಿ, ಸಂಸ್ಥೆಗೆ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 


೫೯೫ 


ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ರ ಕಲಂ 27ಎ ಮೇರೆಗೆ ಆಡಳಿತಾಧಿಕಾರಿಗಳನ್ನು ನೇಮಿಸಿ 2003 - 04 ನೇ ಸಾಲಿನಲ್ಲಿದ್ದ ಸದಸ್ಯರ 
ಆಧಾರದ ಮೇಲೆ ಚುನಾವಣೆ ನಡೆಸಲು ಆದೇಶ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

- ಜಿಲ್ಲಾ ನೋಂದಣಾಧಿಕಾರಿಗಳ ಪ್ರಸ್ತಾವನೆಯ ಆಧಾರದನ್ವಯ ಮೇಲೆ ಓದಲಾದ ಕ್ರಮ ಸಂಖ್ಯೆ : ( 2) ಸರ್ಕಾರದ ದಿನಾಂಕ : 30 - 4 - 2008 ರ 
ಕಾರಣ ಕೇಳುವ ನೋಟೀಸನ್ನು ಸಂಸ್ಥೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರಿಗೆ ದಿನಾಂಕ : 2 - 5 -2008 ರಂದು ಜಾರಿ ಮಾಡಲಾಗಿರುತ್ತದೆ. 
ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಬಿ. ಹನುಮಂತಯ್ಯ ರವರು ದಿನಾಂಕ : 19 -5 -2008 ರಂದು ಲಿಖಿತ ಹೇಳಿಕೆ ಸಲ್ಲಿಸಿ , ಸಂಸ್ಥೆಯ ಕಾರ್ಯದರ್ಶಿಯಾದ 
ಶ್ರೀ ಭಾನುಪ್ರಕಾಶ್ ರವರು ಅವ್ಯವಹಾರದಲ್ಲಿ ತೊಡಗಿರುವುದರಿಂದ, ಸಂಸ್ಥೆಯು ವಿವಾದದಿಂದ ಕೂಡಿದ್ದು, ತುಮಕೂರು ಜಿಲ್ಲಾ ನೋಂದಣಾಧಿಕಾರಿಗಳ 
ಶಿಫಾರಸ್ಸಿನಂತೆ, ಸಂಸ್ಥೆಗೆ ಉಪ ವಿಭಾಗಾಧಿಕಾರಿಗಳು, ಮಧುಗಿರಿ ಉಪವಿಭಾಗ , ಮಧುಗಿರಿ ಇವರನ್ನು ಆಡಳಿತಾಧಿಕಾರಿಯನ್ನಾಗಿ ನೇಮಕ ಮಾಡುವಂತೆ 
ಕೋರಿರುತ್ತಾರೆ. ಸಂಸ್ಥೆಯ ಕಾರ್ಯದರ್ಶಿಯಾದ ಶ್ರೀ ಭಾನುಪ್ರಕಾಶ್ ರವರು ದಿನಾಂಕ : 30 -5 - 2008 ರಂದು ತಮ್ಮ ಲಿಖಿತ ಹೇಳಿಕೆಯನ್ನು ಸಲ್ಲಿಸಿ, 
ಸಂಸ್ಥೆಯು ಪ್ರತಿ ವರ್ಷ ಲೆಕ್ಕಪತ್ರಗಳನ್ನು ಹಾಗೂ ಚುನಾಯಿತ ಕಾರ್ಯಕಾರಿ ಮಂಡಳಿ ಪಟ್ಟಿಯನ್ನು ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಸಲ್ಲಿಸಿದ್ದು, 
ಕಾರ್ಯಕಾರಿ ಮಂಡಳಿಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಹಾಗೂ ವಿವಾದ ಇರುವುದಿಲ್ಲವೆಂದು ತಿಳಿಸುತ್ತಾ, 2003 - 04 ನೇ ಸಾಲಿನ ಸದಸ್ಯತ್ವ ಶುಲ್ಕವನ್ನು 
ಪಾವತಿ ಮಾಡದ ಕಾರಣ ಶ್ರೀ ಬಿ. ಹನುಮಂತಯ್ಯ ರವರನ್ನು 2004 - 05 ನೇ ಸಾಲಿನಿಂದ ಅವರ ಸದಸ್ಯತ್ವವನ್ನು ಹೊರತುಪಡಿಸಿ, ಅವರನ್ನು ಅಧ್ಯಕ್ಷ 
ಸ್ಥಾನದಿಂದ ಹಾಗೂ ಸಂಸ್ಥೆಯ ಸದಸ್ಯತ್ವದಿಂದ ಅನರ್ಹಗೊಳಿಸಲಾಗಿದ್ದು, ಜಿಲ್ಲಾ ನೋಂದಣಾಧಿಕಾರಿಗಳು ಶ್ರೀ ಬಿ. ಹನುಮಂತಯ್ಯ ರವರ ಜೊತೆ 
ಶಾಮೀಲಾಗಿ, ದಾಖಲೆಗಳನ್ನು ಒದಗಿಸಿದ್ದರೂ ಸಹ ಅದನ್ನು ಪರಿಶೀಲಿಸದೇ ಸರ್ಕಾರಕ್ಕೆ ಸುಳ್ಳು ವರದಿ ನೀಡಿರುತ್ತಾರೆ ಎಂದು ತಿಳಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ : (3) ದಿನಾಂಕ : 11 - 7 - 2008 ರ ಪತ್ರದಲ್ಲಿ ಸರ್ಕಾರವು ಸಹಕಾರ ಸಂಘಗಳ ನಿಬಂಧಕರು, ಬೆಂಗಳೂರು 
ರವರಿಗೆ ಪತ್ರ ಬರೆದು, ಜಿಲ್ಲಾ ನೋಂದಣಾಧಿಕಾರಿಗಳ ದಿನಾಂಕ : 23 - 2 -2008 ರ ಪತ್ರದಲ್ಲಿ ತಿಳಿಸಿರುವಂತೆ ಶ್ರೀ ನರಸಿಂಹಸ್ವಾಮಿ ವಿದ್ಯಾ ಸಂಸ್ಥೆ ( ರಿ), 
ಮಾದೇನಹಳ್ಳಿ, ಮಧುಗಿರಿ ತಾಲ್ಲೂಕು, ತುಮಕೂರು ಜಿಲ್ಲೆ ಈ ಸಂಸ್ಥೆಗೆ ಆಡಳಿತಾಧಿಕಾರಿಯನ್ನು ನೇಮಿಸುವ ಬಗ್ಗೆ ತಮ್ಮ ಅಭಿಪ್ರಾಯದ ವರದಿಯನ್ನು 
ನೀಡುವಂತೆ ಕೋರಲಾಗಿತ್ತು. ನಂತರ ದಿನಾಂಕ : 24 -1 -2009 ರಂದು ಒಂದು ನೆನಪೋಲೆ ಪತ್ರವನ್ನು ಸಹ ಕಳುಹಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ : ( 4) ದಿನಾಂಕ : 10 - 6 - 2009 ರ ಪತ್ರದಲ್ಲಿ, ದೂರು ಅರ್ಜಿಯ ಬಗ್ಗೆ ಪರಿಶೀಲಿಸಿ, ಸಹಕಾರ ಸಂಘಗಳ 
ನಿಬಂಧಕರು , ತಮಕೂರು ಜಿಲ್ಲೆ ರವರು ಸಲ್ಲಿಸಿರುವ ವರದಿಯನ್ನಾಧರಿಸಿ, ಶ್ರೀ ಬಿ. ಹನುಮಂತಯ್ಯ ರವರು 1982 - 83 ರಿಂದ 2003 - 04 ನೇ 
ಸಾಲಿನವರೆಗೆ ಸಂಘದ ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿ ಆಯ್ಕೆ ಆಗಿದ್ದು ಸಂಸ್ಥೆಯ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರು ಎಂದು ದೃಢಪಟ್ಟಿದ್ದು , 
2004 - 05 ರಿಂದ 2008 - 09 ನೇ ಸಾಲಿನವರೆಗೆ ಶ್ರೀ ಗುರುಸಿದ್ದಪ್ಪ ಎಂಬುವರು ಸಂಸ್ಥೆಯ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರು ಆಗಿದ್ದು, ಕಾಲಕಾಲಕ್ಕೆ ಸಂಘದ 
ಸರ್ವ ಸದಸ್ಯರ ಸಭೆ ನಡೆದಿರುವುದರಿಂದ, ಸಂಘದ ಆಡಳಿತ ಮಂಡಳಿಯನ್ನು ರದ್ದುಪಡಿಸಿ ಆಡಳಿತಾಧಿಕಾರಿಯನ್ನು ನೇಮಕ ಮಾಡುವುದು 
ಸಮಂಜಸವಲ್ಲವೆಂದು, ಸಂಸ್ಥೆಯ ವಾರ್ಷಿಕ ಮಹಾಸಭೆಯು ದಿನಾಂಕ : 11 - 9 - 2008 ರಂದು ನಡೆದು ಹೊಸ ಕಾರ್ಯಕಾರಿ ಸಮಿತಿ ಆಯ್ಕೆ ಮಾಡಿ ಕೆಲಸ 
ನಿರ್ವಹಿಸುತ್ತಿರುವುದರಿಂದ, ಸಂಸ್ಥೆಗೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ರ ಕಲಂ 27ಎ (1) ರಡಿಯಲ್ಲಿ ಆಡಳಿತಾಧಿಕಾರಿಗಳನ್ನು ನೇಮಕ 
ಮಾಡುವುದು ಸಮಂಜಸವಲ್ಲವೆಂದು ಸಹಕಾರ ಸಂಘಗಳ ಅಪರ ನಿಬಂಧಕರು ಸರ್ಕಾರಕ್ಕೆ ಪತ್ರ ಸಲ್ಲಿಸಿರುತ್ತಾರೆ . 

ಮೇಲೆ ಓದಲಾದ ಕ್ರಮ ಸಂಖ್ಯೆ : (5) ರ ಮನವಿಯಲ್ಲಿ ಶ್ರೀ ಬಿ. ಹನಮಂತಯ್ಯ , ಸಂಸ್ಥೆಯ ಹಿಂದಿನ ಅಧ್ಯಕ್ಷರು ಸರ್ಕಾರಕ್ಕೆ ಸಲ್ಲಿಸಿರುವ 
ದಿನಾಂಕ : 9 -7 - 2009 ರ ಮನವಿಯನ್ನು ಮೇಲೆ ಓದಲಾದ ಕ್ರಮ ಸಂಖ್ಯೆ : ( 6) ರ ಸರ್ಕಾರದ ದಿನಾಂಕ : 4 - 8 - 2009 ರ ಪತ್ರದಲ್ಲಿ, ಸಹಕಾರ 
ಸಂಘಗಳ ನಿಬಂಧಕರು, ಬೆಂಗಳೂರು ರವರಿಗೆ ಕಳುಹಿಸಿ, ದಿನಾಂಕ : 10 - 6 - 2009 ರ ಪತ್ರದಲ್ಲಿ, ಸಂಸ್ಥೆಗೆ ಆಡಳಿತಾಧಿಕಾರಿಯನ್ನು ನೇಮಿಸುವುದು 
ಸಮಂಜಸವಲ್ಲವೆಂದು ಅಭಿಪ್ರಾಯ ಪಡೆಯಲಾಗಿದೆ ಎಂದು ತಿಳಿಸಿದ್ದು ಆದರೆ ತಮ್ಮ ಸ್ಪಷ್ಟ ಅಭಿಪ್ರಾಯ ನೀಡಿರುವುದಿಲ್ಲವೆಂದು ಹಾಗೂ 
ಶ್ರೀ ಬಿ . ಹನುಮಂತಯ್ಯ ಸಂಸ್ಥೆಯ ಹಿಂದಿನ ಅಧ್ಯಕ್ಷರು ಸಲ್ಲಿಸರುವ ದಿನಾಂಕ : 9 - 7 - 2009 ರ ಮನವಿ ಹಾಗೂ ಅದರ ಅಡಕಗಳನ್ನು ಲಗತ್ತಿಸುತ್ತಾ, 
ಪರಿಶೀಲಿಸಿ ಸ್ಪಷ್ಟ ಅಭಿಪ್ರಾಯವನ್ನು ನೀಡುವಂತೆ ಕೋರಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ : (7) ರ ಸಹಕಾರ ಸಂಘಗಳ ಉಪ ನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಮತ್ತು ಸಹಕಾರ 
ಸಂಘಗಳ ಅಪರ ನಿಬಂಧಕರು, ಬೆಂಗಳೂರು ರವರ ಪತ್ರಗಳಲ್ಲಿ, ಸಂಸ್ಥೆಯ ಬಗ್ಗೆ ಮರುವಿಚಾರಣೆ ನಡೆಸಿ, ವಿಚಾರಣಾ ವರದಿಯನ್ನು ಸಲ್ಲಿಸಿದ್ದು, ಸದರಿ 
ವರದಿಯಲ್ಲಿ, ದೂರು ಸಲ್ಲಿಸಿರುವ ಶ್ರೀ ಬಿ. ಹನುಮಂತಯ್ಯ ರವರು ಸಂಘದ 1982 ರಿಂದ 2003 ರವರೆಗೆ ನಡೆದ ಸದಸ್ಯ ವಾರ್ಷಿಕ ಮಹಾಸಭೆಯಲ್ಲಿ 
ಅಧ್ಯಕ್ಷತೆ ವಹಿಸಿರುವುದು ಕಂಡು ಬಂದಿದ್ದು , ನಂತರ 2005 ರಿಂದ 2009 ನೇ ಸಾಲಿನವರೆಗೆ ನಡೆದ ಸಂಘದ ವಾರ್ಷಿಕ ಸರ್ವ ಸದಸ್ಯರ ಸಭೆಯ 
ಅಧ್ಯಕ್ಷತೆಯನ್ನು ಶ್ರೀ ಗುರುಸಿದ್ದಪ್ಪರವರೇ ವಹಿಸಿರುವುದು ಕಾಖಲಾತಿಯಿಂದ ಕಂಡು ಬಂದಿದ್ದರಿಂದ, ಅರ್ಜಿದಾರರು ದೂರು ಅರ್ಜಿಯಲ್ಲಿ ನಮೂದಿಸಿರುವ 
ಅಂಶಗಳನ್ನು ಸಾಬೀತು ಮಾಡಲು ವಿಫಲರಾಗಿರುವುದರಿಂದ, ಸದರಿಯವರ ದೂರು ಅರ್ಜಿಯನ್ನು ವಜಾಗೊಳಿಸುವುದು ಸೂಕ್ತವೆಂದು ಹಾಗೂ ಹಾಲಿ 
ಇರುವ ಕಾರ್ಯಕಾರಿ ಸಮಿತಿಯು ನೈಜ ಸಮಿತಿಯೆಂದು ಅಭಿಪ್ರಾಯ ಪಟ್ಟು ವರದಿ ಸಲ್ಲಿಸಿರುತ್ತಾರೆ. ಅದರಂತೆ ಶ್ರೀ ಬಿ . ಹನುಮಂತಯ್ಯರವರಿಗೆ ದಿನಾಂಕ 
: 8 - 7 -2010 ರಂದು ಹಿಂಬರಹ ನೀಡಲಾಗಿರುತ್ತದೆ. 

ಶ್ರೀ ಬಿ . ಹನುಮಂತಯ್ಯ , ನಿವೃತ್ತ ಜಿಲ್ಲಾಧಿಕಾರಿಗಳು, ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರುರವರು ಪುನಃ ದಿನಾಂಕ : 24 - 6 - 2010, 17 - 7 - 2010, 
20 - 7 - 2010ಗಳಂದು ಮನವಿ ಸಲ್ಲಿಸಿದ್ದು, ಸದರಿ ಮನವಿಯನ್ನು ಸಹಕಾರ ಸಂಘಗಳ ಅಪರ ನಿಬಂಧಕರು , ಬೆಂಗಳೂರುರವರಿಗೆ ಕಳುಹಿಸಿ ನಿಬಂಧಕರ 
ಅಧ್ಯಕ್ಷತೆಯಲ್ಲಿ ಸಹಕಾರ ಸಂಘಗಳ ಉಪ ನಿಬಂಧಕರು , ಸಂಸ್ಥೆಯ ಅಧ್ಯಕ್ಷರು, ಅರ್ಜಿದಾರರನ್ನು ಹಾಗೂ ಇನ್ನಿತರೆ ಸಂಬಂಧಪಟ್ಟವರನ್ನು ಆಹ್ವಾನಿಸಿ, 
ಒಂದು ಸಭೆಯನ್ನು ನಡೆಸಿ, ಸೂಕ್ತ ನಿರ್ಣಯವನ್ನು ತೆಗೆದುಕೊಂಡು ತಮ್ಮ ಸ್ಪಷ್ಟ ಅಭಿಪ್ರಾಯದೊಂದಿಗೆ ಸರ್ಕಾರಕ್ಕೆ ವರದಿ ನೀಡುವಂತೆ ಮೇಲೆ ಓದಲಾದ 
ಕ್ರಮ ಸಂಖ್ಯೆ : (8) ರ ಸರ್ಕಾರದ ದಿನಾಂಕ : 13 - 8 - 2010 ರ ಪತ್ರದಲ್ಲಿ ಕೋರಲಾಗಿತ್ತು. ಅದರಂತೆ ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, 
ಬೆಂಗಳೂರು ಇಲ್ಲಿ ದಿನಾಂಕ : 13 - 10 - 2010 ರಂದು ಬೆಳಿಗ್ಗೆ 11 - 00 ಗಂಟೆಗೆ ಸಂಬಂಧಪಟ್ಟವರ ಸಭೆ ನಿಗದಿಪಡಿಸಿ ನಡೆಸಲಾಯಿತು. ಸದರಿ ಸಭೆಗೆ 
ಸಂಸ್ಥೆಯ ಕಾರ್ಯದರ್ಶಿಯವರಾಗಲೀ ಅಥವಾ ಅಧ್ಯಕ್ಷರೆಂದು ಹೇಳುವ ಶ್ರೀ ಗುರುಸಿದ್ದಪ್ಪರವರಾಗಲೀ ಹಾಜರಾಗಿರುವುದಿಲ್ಲ. ಈ ಕ್ರಮವನ್ನು ಪ್ರಶ್ನಿಸಿ 
ಸದರಿಯವರು ಉಚ್ಚ ನ್ಯಾಯಾಲಯದ ಮುಂದೆ ದಾಖಲಿಸಿದ್ದ ರಿಟ್ ಅರ್ಜಿ ಸಂಖ್ಯೆ : 19495 /2010 ರಲ್ಲಿನ ದಿನಾಂಕ : 5 - 7 -2010 ರ ಆದೇಶದಂತೆ , 
ಸಂಘದ ದಾಖಲೆಗಳನ್ನು ಹಾಜರುಪಡಿಸಲು ಸೂಚಿಸುವುದು ಈ ಪ್ರಾಧಿಕಾರದ ಅಂದರೆ ನಿಬಂಧಕರ ವ್ಯಾಪ್ತಿಗೆ ಬರುವುದಿಲ್ಲವಾದ್ದರಿಂದ, ವಿಚಾರಣೆಯನ್ನು 
ಮುಕ್ತಾಯಗೊಳಿಸಲು ದಿನಾಂಕ : 23-9 -2010 ರ ಪತ್ರದಲ್ಲಿ ವಿನಂತಿಸಿರುತ್ತಾರೆ. 


೫೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೪ , ೨೦೧೧ 


ಭಾಗ - ೧ 


ಸಭೆಗೆ ಹಾಜರಿದ್ದ ಅರ್ಜಿದಾರರಾದ ಶ್ರೀ ಬಿ . ಹನುಮಂತಯ್ಯರವರು ಲಿಖಿತ ಮನವಿಯನ್ನು ಸಲ್ಲಿಸಿ, ಮೇಲ್ಕಂಡ ಸಂಸ್ಥೆಯ ಕಾರ್ಯನಿರ್ವಹಣೆ 
ಬಗ್ಗೆ ದಿನಾಂಕ : 23 - 2 - 2008 ರ ಪತ್ರದಲ್ಲಿ ತುಮಕೂರು ಜಿಲ್ಲಾ ನೋಂದಣಾಧಿಕಾರಿಗಳು ಕಂದಾಯ ಇಲಾಖೆಗೆ ಸಲ್ಲಿಸಿರುವ ವರದಿಯನ್ನು ಹಾಗೂ 
ಶ್ರೀ ಬಿ. ಹನುಮಂತಯ್ಯರವರ ದಿನಾಂಕ : 15 - 12 - 2008ರಂದು ಸಹಕಾರ ಸಂಘಗಳ ನಿಬಂಧಕರ ಕಛೇರಿಗೆ ಸಲ್ಲಿಸಿರುವ ಮನವಿಯಲ್ಲಿನ ಅಂಶಗಳು 
ಹಾಗೂ ಅದರ ಜೊತೆ ಲಗತ್ತಿಸಿರುವ ದಾಖಲಾತಿಗಳನ್ನು ಪರಿಗಣಿಸಿ, ಸಂಸ್ಥೆಗೆ ಆಡಳಿತಾಧಿಕಾರಿಯನ್ನು ನೇಮಿಸಲು ವಿನಂತಿಸಿರುತ್ತಾರೆ. ಸಂಸ್ಥೆಯು 
ಹೊಂದಿರುವ ಶಾಲಾ ಕಾಲೇಜುಗಳ ಸಿಬ್ಬಂದಿಗಳಿಗೆ ಈಗಲೂ ವಾರ್ಷಿಕ ವೇತನ, ಕಾಲಮಿತಿ ಬಡ್ಡಿ ಇತ್ಯಾದಿ ಸೇವಾ ಸೌಲಭ್ಯಗಳನ್ನು ತಾವೇ ಮಂಜೂರು 
ಮಾಡುತ್ತಿರುವುದಾಗಿ ಮತ್ತು ವಿದ್ಯಾ ಸಂಸ್ಥೆಗಳಿಗೆ ಸರ್ಕಾರದಿಂದ ಆರ್ಥಿಕ ನೆರೆವಿನ ನವೀಕರಣಕ್ಕಾಗಿ ಸಲ್ಲಿಸುವ ಪ್ರಸ್ತಾವನೆಗಳಿಗೆ ಸಂಸ್ಥೆಯ ಅಧ್ಯಕ್ಷರಾಗಿ ತಾವೇ 
ಖುದ್ದು ಸಹಿ ಮಾಡಿರುವುದಾಗಿ ತಿಳಿಸಿರುತ್ತಾರೆ . 

ಅರ್ಜಿದಾರರಾದ ಶ್ರೀ ಬಿ. ಹನುಮಂತಯ್ಯ ಇವರ ಹೇಳಿಕೆಗಳನ್ನು ಸಂಘದ ಕಾರ್ಯದರ್ಶಿಯವರು ಯಾವುದೇ ಸಂದರ್ಭದಲ್ಲಿಯೂ 
ಆಕ್ಷೇಪಿಸರುವುದಿಲ್ಲ ಹಾಗೂ ಅರ್ಜಿದಾರರ ಆರೋಪಗಳ ಬಗ್ಗೆ ತುಮಕೂರು ಜಿಲ್ಲಾ ಸಹಕಾರ ಸಂಘಗಳ ಉಪ ನಿಬಂಧಕರು ನಡೆಸಿರುವ ವಿಚಾರಣಾ 
ವೇಳೆಯಲ್ಲಿ ಸಂಘದ ಕಾರ್ಯದರ್ಶಿಯವರು ಖುದ್ದಾಗಿ ವಿಚಾರಣೆಗೆ ಹಾಜರಾಗಿ ಸಂಘದ ಮೂಲ ದಾಖಲಾತಿಗಳನ್ನು ಪರಿಶೀಲನೆಗೆ ಹಾಜರು 
ಪಡಿಸಿರುವುದಿಲ್ಲ. ಬದಲಾಗಿ ಅರ್ಜಿದಾರರ ಮನವಿಯ ಬಗ್ಗೆ ಕೈಕೊಳ್ಳುವ ವಿಚಾರಣಾ ಪ್ರಾಧಿಕಾರದ ಅಧಿಕಾರವನ್ನು ರಿಟ್ ಅರ್ಜಿ ಮೂಲಕ ಪ್ರಶ್ನಿಸಿರುವುದು 

: 23 -2 - 2008 ರ ಪತ್ರದ ಮೂಲಕ ತುಮಕೂರು ಜಿಲ್ಲಾ ನೋಂದಣಾಧಿಕಾರಿಗಳು ಸಲ್ಲಿಸಿರುವ ವರದಿಯನ್ನು ಪುಷ್ಟಿಕರಿಸುತ್ತದೆ . 

ಈ ಪ್ರಕರಣದಲ್ಲಿ, ತುಮಕೂರು ಜಿಲ್ಲಾ ಸಹಕಾರ ಸಂಘಗಳ ಉಪ ನಿಬಂಧಕರು ನಡೆಸಿರುವ ವಿಚಾರಣೆಯಲ್ಲಿ ಅರ್ಜಿದಾರರು ಈಗಲೂ ವಿದ್ಯಾ 
ಸಂಸ್ಥೆಯ ಸಿಬ್ಬಂದಿಗಳ ಸೇವಾ ಸವಲತ್ತುಗಳನ್ನು ಮಂಜೂರು ಮಾಡುತ್ತಿರುವುದರ ಬಗ್ಗೆ ಹಾಗೂ ಸಂಸ್ಥೆಗಳಿಗೆ ಮಂಜೂರಾಗಿರುವ ಆರ್ಥಿಕ ಸವಲತ್ತುಗಳ 
ನವೀಕರಣದ ಪ್ರಸ್ತಾವನೆಗಳಿಗೆ ಅಧ್ಯಕ್ಷರಾಗಿ ಸಹಿ ಮಾಡುತ್ತಿರುವ ಕುರಿತು ಹಾಲಿ ಕಾರ್ಯದರ್ಶಿಯವರು ಯಾವುದೇ ಸಂದರ್ಭದಲ್ಲಿ ಆಕ್ಷೇಪಿಸದಿರುವುದನ್ನು 
ಗಣನೆಗೆ ತೆಗೆದುಕೊಂಡಿರುವುದು ಕಂಡುಬರುವುದಿಲ್ಲ. 

ಈ ಮೇಲ್ಕಂಡ ಅಂಶಗಳಿಂದಾಗಿ ಈ ಪ್ರಕರಣದಲ್ಲಿ ದಿನಾಂಕ : 23 - 2 - 2008 ರ ಪತ್ರದಲ್ಲಿ ತುಮಕೂರು ಜಿಲಾ ನೋಂದಣಾಧಿಕಾರಿಗಳ 
ಅಭಿಪ್ರಾಯದನ್ವಯ ಶ್ರೀ ನರಸಿಂಹಸ್ವಾಮಿ ವಿದ್ಯಾ ಸಂಸ್ಥೆ ( ರಿ), ಮಾದೇನಹಳ್ಳಿ , ಮಧುಗಿರಿ ತಾಲ್ಲೂಕು ಈ ಸಂಸ್ಥೆಗೆ ಕರ್ನಾಟಕ ಸಂಘಗಳ ನೋಂದಣಿ 
ಕಾಯ್ದೆ 1960ರ ಕಲಂ 27ಎರನ್ವಯ ಆಡಳಿತಾಧಿಕಾರಿಯನ್ನು ನೇಮಿಸಲು ಹಾಗೂ 2003 - 04 ನೇ ಸಾಲಿನಲ್ಲಿದ್ದ ಸದಸ್ಯರ ಆಧಾರದ ಮೇಲೆ ಚುನಾವಣೆ 
ನಡೆಸಲು ಆದೇಶಿಸುವಂತೆ ಸಹಕಾರ ಸಂಘಗಳ ನಿಬಂಧಕರು ಶಿಫಾರಸ್ಸು ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಿರುತ್ತಾರೆ . 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಇ 118 ಸ ಸಂ ನೋ 2008, ಬೆಂಗಳೂರು, ದಿನಾಂಕ: 9 - 12 - 2010 
ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಶ್ರೀ ನರಸಿಂಹಸ್ವಾಮಿ ವಿದ್ಯಾ ಸಂಸ್ಥೆ ( ರಿ), ಮಾದೇನಹಳ್ಳಿ , ಮಧುಗಿರಿ ತಾಲ್ಲೂಕು, 
ತಮಕೂರು ಲಜಿಲ್ಲೆ ಈ ಸಂಸ್ಥೆಗೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 27 ( ಎ) ರನ್ವಯ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಸಹಾಯಕ ನಿಬಂಧಕರು, ಮಧುಗಿರಿರವರನ್ನು ಆಡಳಿತಾಧಿಕಾರಿಯಾಗಿ ಆರು ( 6) ತಿಂಗಳ ಅವಧಿಗೆ ನೇಮಿಸಿ ಆದೇಶಿಸಿದೆ. 
ಆಡಳಿತಾಧಿಕಾರಿಗಳು ಸದರಿ ಅವಧಿಯಲ್ಲಿ ಆಡಳಿತ ಮಂಡಳಿಯ ಅವ್ಯವಹಾರಗಳನ್ನು ಸರಿಪಡಿಸಿ , ಸಂಸ್ಥೆಗೆ 

2003 - 04ನೇ 
ಸಾಲಿನಲ್ಲಿದ್ದ ಸದಸ್ಯರ ಆಧಾರದ ಮೇಲೆ ಚುನಾವಣೆ ನಡೆಸಿ , ಚುನಾಯಿತ ನೂತನ ಆಡಳಿತ ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರಿಸುವಂತೆ ಸೂಚಿಸಿದೆ. 
ಆಡಳಿತಾಧಿಕಾರಿಗಳು ತೆಗೆದುಕೊಂಡ ಕ್ರಮಗಳ ಬಗ್ಗೆ ಸರ್ಕಾರಕ್ಕೆ ಮಾಹಿತಿಯನ್ನು ಸಹ ಒದಗಿಸುವಂತೆ ಸೂಚಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ನಂಜುಂಡಪ್ಪ 
ಪಿ . ಆರ್ .2980 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಸಹಕಾರ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಸುತ್ತೋಲೆ 

ಸಂಖ್ಯೆ : ಸಿಆಸುಇ 055 ಕೆಇವಿ 10 , ದಿನಾಂಕ : 20 - 11 -2010 
ವಿಷಯ : ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಕಳುಹಿಸಲಾಗುವ ಶಿಸ್ತು ಪ್ರಸ್ತಾವನೆಗಳ ಕುರಿತಂತೆ. 
ಉಲ್ಲೇಖ : ಸುತ್ತೋಲೆಸಂಖ್ಯೆ : ಸಿಆಸುಇ 1 ಸೇಇವಿ 05, ದಿನಾಂಕ : 09 - 02 - 05 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ವಿವಿಧ ವೃಂದದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ / ಇಲಾಖಾ 
ವಿಚಾರಣೆ ಪ್ರಾರಂಭಿಸಲು ಸಂಬಂಧಪಟ್ಟ ಆಡಳಿತ ಇಲಾಖೆಗಳು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಸಲ್ಲಿಸಲ್ಪಡುವ ಪ್ರಸ್ತಾವನೆಗಳು ಯಾವ 
ರೀತಿ ಇರಬೇಕು. ಏನೇನನ್ನು ಒಳಗೊಂಡಿರಬೇಕು ಎಂಬ ಬಗ್ಗೆ ಉಲ್ಲೇಖಿತ ಸುತ್ತೋಲೆಯಲ್ಲಿ ಸಮಗ್ರವಾದ ಮಾರ್ಗಸೂಚಿ ಸ್ಪಷ್ಟನೆಗಳನ್ನು ನೀಡಲಾಗಿದ್ದರೂ 
ಸಹ , ಹಲವಾರು ಆಡಳಿತ ಇಲಾಖೆಗಳು ಇದನ್ನು ಅನುಸರಿಸದೇ , ಅಪೂರ್ಣವಾದ ಮತ್ತು ವಿನಾಕಾರಣ ಪತ್ರ ವ್ಯವಹಾರಗಳಿಗೆ ಎಡೆಮಾಡಿಕೊಡುವ 
ಪ್ರಸ್ತಾವನೆಗಳನ್ನು ಈಗಲೂ ಸಲ್ಲಿಸುತ್ತಿರುವುದು ಕಂಡುಬಂದಿರುತ್ತದೆ. ಇದರಿಂದ ಅನವಶ್ಯಕ ಕಾಲ ವಿಳಂಬವಾಗಿ ಸಕಾಲದಲ್ಲಿ ಶಿಸ್ತು ಕ್ರಮವನ್ನು ಪ್ರಾರಂಭಿಸಲು 
ಸಾಧ್ಯವಾಗುತ್ತಿಲ್ಲ. ಇದರಿಂದಾಗಿ ಆರೋಪಿತರ ವಿರುದ್ಧ ದೋಷಾರೋಪಣೆಗಳು ದುರ್ಬಲಗೊಳ್ಳುವ ಸಾಧ್ಯತೆಗಳನ್ನು ತಳ್ಳಿಹಾಕುವಂತಿಲ್ಲ. ಆದಕಾರಣ, ಸಿಬ್ಬಂದಿ 
ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಶಿಸ್ತು ಪ್ರಸ್ತಾವನೆಯನ್ನು ಸಲ್ಲಿಸುವ ಮೊದಲು, ಪ್ರಸ್ತಾವನೆಯು ಏನೇನನ್ನು ಒಳಗೊಂಡಿರಬೇಕು ಎಂಬುದನ್ನು ಆಡಳಿತ 
ಇಲಾಖಾ ಮುಖ್ಯಸ್ಥರು ಖಚಿತಪಡಿಸಿಕೊಳ್ಳುವ ಸಲುವಾಗಿ, ಉಲ್ಲೇಖಿತ ಸುತ್ತೋಲೆಯಲ್ಲಿನ ಮಾರ್ಗಸೂಚಿಯ ಹಿನ್ನೆಲೆಯಲ್ಲಿ Check List ಒಂದನ್ನು 
ಸಿದ್ದಪಡಿಸಿ ಈ ಸುತ್ತೋಲೆಯ ಹಿಂಬದಿಯಲ್ಲಿರಿಸಲಾಗಿದೆ. 

ಇನ್ನು ಮುಂದೆ ಉಲ್ಲೇಖಿತ ಸುತ್ತೋಲೆಯಲ್ಲಿನ ಮಾರ್ಗಸೂಚಿಯಂತೆ ಹಾಗೂ Check List ನಲ್ಲಿ ತಿಳಿಸಿರುವ ರೀತಿಯಲ್ಲಿ ಇಲಾಖಾ 
ಕಾರ್ಯದರ್ಶಿಯವರು ಸದರಿ Check List ಅನ್ನು ದೃಢೀಕರಿಸಿದ ಶಿಸ್ತು ಪ್ರಸ್ತಾವನೆಗಳನ್ನು ಮಾತ್ರ ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆಯು 
ಪರಿಗಣಿಸುವುದಾಗಿ ತಿಳಿಸಲಾಗಿದೆ. 


ಎಸ್ . ವಿ. ರಂಗನಾಥ್ 
ಸರ್ಕಾರದ ಮುಖ್ಯ ಕಾರ್ಯದರ್ಶಿ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 


೫೯೭ 


Check List on DE proposal 

Part -1 


ವಿಷಯ 


ಹೌದು 
ಹೌದು 
ಹೌದು 
ಹೌದು 
ಹೌದು 


3CBCSCBC 


ಹೌದು 


ಹೌದು 


3 


33 

3 _3C3C3C3C3C 

3 


3 


ಹೌದು 


ಹೌದು 
ಹೌದು 


33 3C3C3C| 

3 


3 


ಶಿಸ್ತು ಪ್ರಸ್ತಾವನೆಯನ್ನು ಕಡತ ರೂಪದಲ್ಲಿ ಸಲ್ಲಿಸಲಾಗಿದೆಯೇ 
2 | ಶಿಸ್ತು ಪ್ರಸ್ತಾವನೆಗೆ ಆಡಳಿತ ಇಲಾಖೆಯು ತನ್ನ ಖಚಿತ, ನಿರ್ದಿಷ್ಟ, ಸ್ಪಷ್ಟ ಅಭಿಪ್ರಾಯ ದಾಖಲಿಸಿದೆಯೇ 

ಶಿಸ್ತು ಪ್ರಸ್ತಾವನೆಗೆ ಇಲಾಖಾ ಸಚಿವರ ಅನುಮೋದನೆ ಪಡೆದಿರುವ ಬಗ್ಗೆ ಮಾಹಿತಿ ಇದೆಯೇ 
ಕರಡು ದೋಷಾರೋಪಣ ಪಟ್ಟಿ ಸಲ್ಲಿಸಲಾಗಿದೆಯೇ 
ಕ್ಷೇತ್ರ ಇಲಾಖೆಯಿಂದ ಬಂದಂತಹ ದೋಷಾರೋಪಣ ಪಟ್ಟಿಯನ್ನು ಆಡಳಿತ ಇಲಾಖೆಯು ವಿವೇಚಾನುಸಾರ 
ಪರಿಶೀಲಿಸಿದೆಯೇ 

Part- II 
ಕರಡು ದೋಷಾರೋಪಣ ಪಟ್ಟಿಗೆ ಸಂಬಂಧಿಸಿದಂತೆ 

1. ಆರೋಪಗಳು ನಿರ್ದಿಷ್ಟವಾಗಿದೆಯೆ 
2. ಉಲ್ಲಂಘನೆಯಾಗಿರುವ ಕಾನೂನು/ನಿಯಮಗಳನ್ನು ಉಲ್ಲೇಖಿಸಲಾಗಿದೆಯೇ 
3. ಆರ್ಥಿಕ ನಷ್ಟ ಉಂಟಾಗಿದ್ದಲ್ಲಿ, ನಿರ್ದಿಷ್ಟ ಮೊತ್ತವನ್ನು ನಮೂದಿಸಲಾಗಿದೆಯೇ 
4. ಅನುಬಂಧ -2 ರಲ್ಲಿ ದುರ್ನಡತೆಯ ಎಲ್ಲ ವಿವರಗಳನ್ನು ದಾಖಲಿಸಲಾಗಿದೆಯೇ 
5. ಅನುಬಂಧ - 3 ರಲ್ಲಿ ದಾಖಲೆಗಳ ಪಟ್ಟಿಯನ್ನು ನೀಡಲಾಗಿದೆಯೇ 

ಪ್ರಸ್ತಾವನೆಯ ಜೊತೆಗೆ ಅನುಬಂಧ- 3 ರಲ್ಲಿನ 
( a) ಮೂಲ ದಾಖಲೆಗಳನ್ನು ಒದಗಿಸಲಾಗಿದೆಯೇ 
( b) ದೃಢೀಕರಿಸಿದ ನಕಲು ಪ್ರತಿಗಳನ್ನು ಒದಗಿಸಲಾಗಿದೆಯೇ 
(c) ದಾಖಲೆಗಳನ್ನು Index ಮಾಡಿ, ಪುಟ ಸಂಖ್ಯೆಯನ್ನು ನೀಡಲಾಗಿದೆಯೇ 
ಅನುಬಂಧ - 4 ರಲ್ಲಿ 
( a) ಘಟನೆ ನಡೆದಾಗ ಇದ್ದ ಸಾಕ್ಷಿಗಳ ಪಟ್ಟಿಯನ್ನು ಹೆಸರು, ಹುದ್ದೆ, ವಿಳಾಸ ಇತ್ಯಾದಿ 

ನಮೂದಿಸಲಾಗಿದೆಯೇ 
(b) ಈಗ ಇವರುಗಳು ಸದರಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿಲ್ಲದಿದ್ದಲ್ಲಿ, ಪ್ರಸ್ತುತ ಇವರು 

ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ, ಕಛೇರಿ ವಿಳಾಸ ನಮೂದಿಸಲಾಗಿದೆಯೇ , 
(C) ನಿವೃತ್ತರಾಗಿದ್ದಲ್ಲಿ ಖಾಯಂ ನಿವಾಸದ ವಿಳಾಸ ದೂರವಾಣಿ ಸಂಖ್ಯೆ ಇತ್ಯಾದಿಗಳನ್ನು 
ನಮೂದಿಸಲಾಗಿದೆಯೇ 

Part -III 
9 | ಆರೋಪಿತ ಅಧಿಕಾರಿ/ಸಿಬ್ಬಂದಿಯ ಸೇವಾ ವಿವರಗಳ ಬಗ್ಗೆ 

1. ಘಟನೆ ನಡೆದಾಗ ಯಾವ ಹುದ್ದೆಯಲ್ಲಿ ಯಾವ ಕಛೇರಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು ಎಂಬ ವಿವರ 

ನೀಡಲಾಗಿದೆಯೇ 
2. ಈಗಿನ ಹುದ್ದೆ , ಕಛೇರಿ ವಿಳಾಸ ( Postal address) ನೀಡಲಾಗಿದೆಯೇ 
3 . ಕೆಳಕಂಡ ವೇತನ ವಿವರಗಳನ್ನು ನೀಡಲಾಗಿದೆಯೇ ( except KAS Officer) * 

a) ಈಗಿನ ವೇತನ ಶ್ರೇಣಿ 
b ) ಮುಂದಿನ ವಾರ್ಷಿಕ ಬಡ್ತಿ ದಿನಾಂಕ 
c) ವಾರ್ಷಿಕ ಬಡ್ತಿಗೆ ಅರ್ಹರೆ ಅಥವಾ ಇಲ್ಲವೇ 
d) ನಿವೃತ್ತಿ ದಿನಾಂಕ 

e ) ನಿವೃತ್ತಿ ವೇತನ ವಿವರ 
4. ನಿವೃತ್ತರಾಗಿದ್ದಲ್ಲಿ, ಖಾಯಂ ನಿವಾಸದ ವಿಳಾಸ ನೀಡಲಾಗಿದೆಯೇ 


ಹೌದು . 


3 


ಹೌದು 


3 


ಹೌದು 


3 


શું 


શું 


શું 


શું 


શું 


શું 


*Compulsory and very essential 

ಪಿ . ಆರ್.2981 


ಸರ್ಕಾರದ ಪ್ರಧಾನ/ಕಾರ್ಯದರ್ಶಿ 


೫೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೪ , ೨೦೧೧ 


231 - 0 


aio 


FOREST, ECOLOGY AND ENVIRONMENT SECRETARIAT 
Sub : Diversion of 3.03 ha. of forest land in F .Sy.No. 142 of Sathanur Village and F .Sy.No. 82 of Thubinakere 

village in Balekatte Minor Forest area of Magadi Taluk for establishing 220 /66 KV Sub - Station in favour of 
the Executive Engineer(Elect), Bangalore Major Works (North Division ), Karnataka Power Transmission 

Corporation Limited , Bangalore. 
Read : 1. Letter No. A5 (5 )GFL. CR . 19 /07-08 , dated Nil-12 - 2008 of Principal Chief Conservator of Forests , 

Bangalore . 
State Government letter No . FEE 150 FGL 2008 , dated : 18 -02 -2009 . 
Letter No. 4 -KRB 584/2009-BAN /4613 , dated : 29 -05 - 2009 ofGovernment of India , Ministry of 
Environment and Forests, Regional Office , (South Zone), Bangalore . 

State Government letter No . FEE 150 FGL 2008 , dated : 29 -10 -2009 . 
5. Letter No . 4 -KRB 584 /2009-BAN /6022 , dated: 09-11-2009 of Government of India , Ministry of 

Environment and Forests, Regional Office , (South Zone), Bangalore . 
Letter No . A5(4 ) GFL.CR . 19/07 -08 , dated : Nil-08- 2010 of Principal Chief Conservator of Forests , 
Bangalore . 

State Governmentletter No. FEE 150 FGL 2008 , dated : 08 - 10 -2010 . 
8 . Letter No. 4 -KRB 584/ 2009 - BAN /8118 dated : 02 - 11 - 2010 ofGovernment of India , Ministry of 

Environment and Forests , Regional Office ( South Zone ), Bangalore. 
Preamble : 

The Principal Chief Conservator of Forests , Bangalore vide his letter dated : Nil -12 - 2008 read at (1) above had submitted a 
proposal for diversion of 4 .05 ha. of forest land in F.Sy.No. 142 of Sathanur Village and F . Sy .No. 82 of Thubinakere village in Balekatte 
Minor Forest area of Magadi Taluk for establishing 220 / 66 KV Sub -Station in favour of the Executive Engineer (Elect ), Bangalore Major 
Works (North Division ),Karnataka Power Transmission Corporation Limited, Bangalore subject to certain conditions. 

Accordingly , the proposal was recommended to Government of India , vide State Government letter dated : 18 -02- 2009 read 
at (2) above. 

The proposal was rejected by Government of India , Ministry of Environment and Forests , Regional Office , South Zone vide 
their letter dated : 29 -05 -2009 as the activities proposed in the forest land were not site specific . Subsequently, a revised proposal for 
diversion of 3.03 ha. forest land with due justification for locating the project in forest area was recommended to Government of India 
vide State Government letter dated : 29 - 10 - 2009 read at ( 4 ) above . 

The Government of India , Ministry of Environment and Forests , Regional Office , South Zone , Bangalore vide their letter 
dated 09- 11 -2009 read at (5 ) above conveyed its approval (Stage-I) for diversion of 3 .03 ha. of forest land subject to fulfilment of 
certain conditions and the samewas communicated to the Principal Chief Conservator of Forests , Bangalore for compliance . 

The Principal Chief Conservator of Forests, Bangalore vide his letter dated Nil-08 - 2010 furnished the compliance report read 
at (6 ) above and the samehas been sent to Government of India vide State Government letter dated : 08 - 10 -2010 read at (7 ) above . 

Government of India Ministry of Environment and Forests , Regional Office, South Zone , Bangalore vide their letter dated: 
02- 11 -2010 read at (8 ) above has conveyed its approval (Stage- ll ) under Section - 2 of Forest ( Conservation ) Act, 1980 for diversion of 
3 .03 ha . of forest land subject to certain conditions . 
The Proposal has been examined in detail and hence the order. 

Government Order No. FEE 150 FGL 2008 , Bangalore Dated : 02- 12 - 2010 
In the circumstances explained in the preamble above , Government is pleased to accord approval under section (2 ) of 
Forest (Conservation ) Act 1980 for diversion of 3 .03 ha. of forest land in F . Sy . No. 142 of Sathanur Village and F . Sy .No.82 of 
Thubinakere village in Balekatte Minor Forest area of Magadi Taluk for establishing 220 /66 KV Sub -Station in favour of the Executive 
Engineer (Elect), Bangalore Major Works (North Division ), Karnataka Power Transmission Corporation Limited , Bangalore subject to 
the following conditions: 

1. The legal status of forest land shall remain unchanged . 

The Compensatory afforestation shall be raised over 3.03 ha . identified non - forest land in Sy .No .81 and 89 of 
Gangonhalli Village, Thippasandra Hobli , Magadi Taluk at the cost of user agency . The State Government shall obtain 

prior permission of Central Government for change of location and schedule of compensatory afforestation , if any. 
3. Non -forest land for compensatory afforestation shall be notified by the State Government as P . F ./R .F . and Nodal 

Officer (FCA ) shall report the compliance within 6 months . 
The additional amount of the Net Present Value (NPV) of the diverted forest land if any becoming due after revision of 
the same by the Hon ble Supreme Court of India in future , shall be charged by the State Government from the user 
agency and the same shall be transferred to Ad -hoc CAMPA in account number CA -1582 of Corporation Bank, Block - II , 

CGO Complex, Phase 1, Lodhi Road , New Delhi. 
5 . Only minimum number of trees shall be cut based on actual requirement for laying the transmission line . 


21- 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 


3866 


6 . 


The total forest area utilised for the project shall not exceed 3 .03 ha . In case the land is not taken over by the user 
agency or the same is not used for the stipulated purpose within period of two years , then the area shall be taken back 

by the Forest Department. 
7 . The land shall be utilized only for the purpose for which it is released . 
8 . If the land is not required for the purpose for which it is granted the same should be resumed back to the Forest 

Department by the Conservator of Forests under section 82 of the Karnataka Forest Act 1963. 
9. The user agency has to pay the lease rent as fixed by the Government at the time of sanction and any subsequent 

orders in this regard . 
10 . The lease is granted for 20 years . 
11. The Karnataka Forest Act 1963 and Rules 1969 willbe applicable for any violation . 
12 . The user agency has to pay the cost of Compensatory Afforestation at the revised rate of Rs. 94 ,000 /- per ha . 
13. The user agency has to pay the Net Present Value as per Hon ble Supreme Court of India Orders dated : 28 -03 -2008 

and 09 -05 -2008 . 
14 . Any other conditions to be imposed by the Government of India/Government of Karnataka/Principal Chief Conservator 
of Forests will be abided by the lessee . 

By Order and in the name of the Governor of Karnataka 

H .M . Mallikarjuna Swamy 
PR No . 2982 

Under Secretary to Government 
Forest, Ecology and Environment Department 


FORESTS , ECOLOGY AND ENVIRONMENT SECRETARIAT 
Sub: Diversion of 0 .49 ha . of forest land in F .Sy.No.81 of Dongri (V ) in respect of quarry lease for 

removal of sand on Gangavali river bed in favour of Sri. B . T. Nayak in Karwar Division . 
Ref: 1. Letter No . A5 (6 ) GFL .CR .3/05 -06 , dated 14 -03 -2006 of the Principal Chief Conservator 

of Forests , Bangalore . 
2. State Government letter No. FEE 39 FFM 2006 , dated : 02 -11 -2006 . 

Government of India Ministry of Environment and Forests, Regional Office, South Zone, 
Bangalore letter No.4 -KRB267/ 2006 /BAN /1739, dated : 21st January 2008 . 
Letter No. A5 (6 ) GFL ., CR .03/05- 06 , dated : 23 -06 - 2009 and A5 (3 ) GFL .CR . 111/07 - 08 , 
dated : 26 - 06 - 2010 of the Principal Chief Conservator of Forests, Bangalore . 
State Government letter No . FEE 143 FFM 2009 , dated : 22 -09 -2010 . 
Government of India Ministry of Environment and Forests , Regional Office , South Zone , 

Bangalore letter No.4 -KRB267/2006 -BAN /8123 , dated : 2nd November 2010 . 
Preamble : 

The Principal Chief Conservator of Forests had sent proposal vide his letter dated : 14 -03-2006 read at (1) above for 
diversion of 0 .49 ha . of forest land in F .Sy.No .81 of Dongri (V ) in respect of quarry lease for removal of sand on Gangavali river bed in 
favour of Sri. B. T. Nayak in Karwar Division subject to certain conditions. 

The proposal of the Principal Chief Conservator of Forest was recommended to Government of India , Ministry of 
Environment and Forests , Regional Office , South Zone, Bangalore vide State Government letter dated: 02 - 11 - 2006 read at (2 ) above 
seeking prior approvalof Government of India under section (2) of the Forest (Conservation ) Act, 1980 . 

After careful consideration of the proposal of the State Government, Government of India vide its letter dated : 21st January 
2008 read at (3) above has agreed in -principle (Stage-1) subject to the fulfillment of certain conditions . 

In compliance of the conditions stipulated by Government of India vide its letter dated : 21st January 2008 the Principal Chief 
Conservator of Forests vide his letter dated : 23 -06 - 2009 and 26 -06 -2010 read at (4) above has sent his compliance report . This 
compliance reportwas forwarded to Government of India vide State Government letter dated : 22 -09 -2010 read at (5 ) above . 

Government of India vide its letter dated : 2nd November 2010 read at (6 ) above has conveyed its final approval (Stage - II) 
under Section 2 of the Forest ( Conservation ) Act, 1980 for diversion of 0 .49 ha. of forest land subject to certain conditions. Hence the 
order. 

Government Order No. FEE 143 FFM 2009, Bangalore Dated : 03 -12- 2010 
In the circumstances explained above , Government is pleased to accord sanction under Section 2 of the Forest 
(Conservation ) Act, 1980 for diversion of 0 .49 ha . of forest land in F .Sy.No. 81 of Dongri (V ) in respect of quarry lease for removal of 
sand on Gangavali river bed in favour of Sri. B .T. Nayak in Karwar Division subject to the following conditions . 

1. Legal status of forest land shall remain unchanged . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೪ , ೨೦೧೧ 


220 - 0 


no 


6 . 


9 . 


2 . The demarcation of the proposed forest area shall be carried outby erecting cement concrete pillars duly numbered at 

an interval of 20 meters at the cost of user agency. 
The Compensatory afforestation shall be raised over 1.00 ha . of degraded forest land at ; the cost of user agency. 
The State Government shall raise and maintain a safety zone and will also raise and maintain the plantation over an 
area , one and half times of the extent of the safety zone , of the degraded forest land , at the project cost . 
The additional amount of the Net Present Value (NPV ) of the diverted forest land if any , due as per the orders of the 
Hon ble Supreme Court of India dated 28 -03-2008 and 09-05- 2008 in IA Nos . 826 in 566 with related IA s . In Writ 
Petition (Civil) No. 202/1995 shall be realized from the user agency and transferred to Ad -hoc CAMPA in account 
number CA 1582 of Corporation Bank, Block - II, CGO Complex , Phase-I, Lodhi Road , New Delhi- 110 003 under 
intimation to Governmentof India . 

No labour camps shall be established on the leased /diverted forest land . 
7 . Necessary statutory clearances required if any for removal of sand shall be obtained by the user agency. 
8 . A comprehensive monitoring shall be done at the end of five years , if it is found that the lessee has violated or not 

complying with the stipulated conditions, then the approval given under the Forest ( Conservation ) Act, 1980 shall be 
revoked . 
The total forest area utilized for the project shall not exceed 0 .49 ha . In case the land is not taken over by the user 
agency or the same is not used for the stipulated purpose within a period of two years, then the area shall be taken 

back by the Forest Department. 
10 . The lease period is for ten ( 10 ) years from the date of Notification . 
11. The lessee shall deposit the amount towards raising of compensatory afforestation equivalent to the area diverted in 

non -forest land applicable . 
12 . The lessee shall pay usual lease rent as prescribed by the Government from time to time. 
13. Before closing the quarry lease the lessee shall reclaim the quarry and rehabilitate the dumping area at his cost/ or 

deposit the cost to Forest Department as calculated by the Deputy Conservator of Forest/State Government. 
14 . The lessee shall carry out soil conservation and other necessary measures as advised by the Forest Department. 
15 . The lessee shall undertake to protect rigidly the leased area and forest area surrounding the area up to 100 meters 

from the leased site and shall ensure that no smuggling /poaching activities taken place in this area. 
16 . The lessee shall not cut any trees without prior permission of the Forest Department and all produce ofpermitted felling 

shall be handed over to Forest Department under cover of receipt. Transportation of quarried sand should be strictly as 

per transit rules in force. 
17 . The lessee shall abide by all the conditions prescribed by Govt. of India and Govt. ofKarnataka . 
18 . The lessee shall execute an agreement with the Forest Department binding himself to abide by all usual conditions and 

terms as per orders of the Government as well as Principal Chief Conservator of Forests. 
19 . In case of violation of agreement conditions, the Deputy Conservator of Forests willhave right to suspend the mining 

activities . 
20 . Quarrying shall be allowed only for developmental activities like construction of residential buildings, roads, culverts , 

bridges etc. 
21. Quarried material shall be utilized within the District and that it shall notbe transported outside the District. 
22 . The trees to be felled in the area should not exceed 10 number. 
23 . The boundry of the quarry shall be fixed by erecting the stone pillars of four feet height. 
24 . No new roads shall be made/opened inside the forest . 
25 . Net Present Value shall be paid as per the Orders dated : 28 -03 -2010 and 09 -05 -2008 in W .P .No . 202/1995 of the 

Hon ble Supreme Court of India . 
26 . The lessee shall pay the cost of raising compensatory afforestation charges at the rate of prevailing at the time of 

sanction (at present it is Rs. 94 ,000 /- per ha .). 
27 . Any other condition that the State Government or the Chief Conservator of Forests (Central) Regional Office, Bangalore 

may impose from time to time in the interest of conservation , protection and development of forests . 


By Order and in the nameof the Governor ofKarnataka 

H .M . Mallikarjuna Swamy 

Under Secretary to Government 
Forests, Ecology and Environment Department. 


PR No . 2983 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೨೪, ೨೦೧೧ 


೬೦೧ 


ಶಿಕ್ಷಣ ಸಚಿವಾಲಯ 
ವಿಷಯ : ರಾಜ್ಯ ಸರ್ಕಾರಿ ನೌಕರರ ಶಿಕ್ಷಣ ಸಂಸ್ಥೆಯ ವತಿಯಿಂದ ನಡೆಸುತ್ತಿರುವ ಎಸ್‌ . ಜಿ. ಇ. ಇ .ಎಸ್ ರೂರಲ್ ಪಾಲಿಟೆಕ್ನಿಕ್ ತಾರಿಹಾಳ, 

ಹುಬ್ಬಳ್ಳಿ ಈ ಸಂಸ್ಥೆಯನ್ನು “ ಸರ್ಕಾರಿ ಪಾಲಿಟೆಕ್ನಿಕ್ ” ಎಂದು ಪರಿವರ್ತಿಸಿ ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳುವ ಬಗ್ಗೆ. 
ಪ್ರಸ್ತಾವನೆ : 1. ಸರ್ಕಾರದ ಆದೇಶ ಸಂಖ್ಯೆ : ಇಡಿ 286 ಟಿಪಿಇ 98, ದಿನಾಂಕದ 05 -02 -2001 . 

2 . ಸರ್ಕಾರದ ಆದೇಶ ಸಂಖ್ಯೆ: ಇಡಿ 204 ಟಿಪಿಇ 2001, ದಿನಾಂಕ: 13 - 10 -2002. 
3. ತಾಂತ್ರಿಕ ಶಿಕ್ಷಣ ನಿರ್ದೇಶಕರ ಪತ್ರ ಸಂಖ್ಯೆ: ಡಿಟಿಇ 443 ಡಿವಿಪಿ (1) 2000/797, ದಿನಾಂಕ: 30 - 05 -2008 / 0 - 06 

2008, 18 - 05 - 2009 ಹಾಗೂ 07 - 01 - 2010. 
ಓದಲಾಗಿದೆ: 

ರಾಜ್ಯ ಸರ್ಕಾರಿ ನೌಕರರ ಶಿಕ್ಷಣ ಸಂಸ್ಥೆ ( ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ) ಯ ವತಿಯಿಂದ ಎಸ್.ಜಿ.ಇ. ಇ.ಎಸ್. ರೂರಲ್ 
ಪಾಲಿಟೆಕ್ನಿಕ್ , ತಾರಿಹಾಳ, ಹುಬ್ಬಳ್ಳಿ ಈ ಸಂಸ್ಥೆಯನ್ನು 1986 -87ನೇ ಸಾಲಿನಿಂದ ನಡೆಸಿಕೊಂಡು ಬರುತ್ತಿದ್ದು , ಮೇಲೆ ಓದಲಾದ ಕ್ರಮ ಸಂಖ್ಯೆ: (1)ರ 
ಆದೇಶದಲ್ಲಿ ಇದನ್ನು ಸರ್ಕಾರದ ವೇತನಾನುದಾನಕ್ಕೆ ಒಳಪಡಿಸಿ, ಸದರಿ ಪಾಲಿಟೆಕ್ನಿಕ್‌ನ ಸಿವಿಲ್, ಇ ಮತ್ತು ಸಿ, ಇನ್‌ಸ್ಟುಮೆಂಟೇಷನ್ ಟೆಕ್ನಾಲಜಿ ಮತ್ತು 
ಕಂಪ್ಯೂಟರ್ ಸೈನ್ಸ್ ಕೋರ್ಸುಗಳನ್ನು ಆಡಳಿತ ಸಿಬ್ಬಂದಿಯನ್ನೊಳಗೊಂಡಂತೆ ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರ ಆದೇಶದಲ್ಲಿ ಸಿಬ್ಬಂದಿ 
ನಮೂನೆಯನ್ನು ಮಂಜೂರು ಮಾಡಲಾಗಿರುತ್ತದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ಪತ್ರದಲ್ಲಿ ತಾಂತ್ರಿಕ ಶಿಕ್ಷಣ ನಿರ್ದೇಶಕರು ರಾಜ್ಯ ಸರ್ಕಾರಿ ನೌಕರರ ಶಿಕ್ಷಣ ಸಂಸ್ಥೆ (ಪರಿಶಿಷ್ಟ ಜಾತಿ 
ಹಾಗೂ ಪರಿಶಿಷ್ಟ ಪಂಗಡ), ತಾರಿಹಾಳ 1986 - 87 ರಿಂದ ಪಾಲಿಟೆಕ್ನಿಕನ್ನು ನಡೆಸಿಕೊಂಡು ಬರುತ್ತಿದ್ದು, ಇದು ಫೆಬ್ರವರಿ 2001 ರಿಂದ ರಾಜ್ಯದ 
ಸಹಾಯಾನುದಾನಕ್ಕೆ ಒಳಪಟ್ಟಿರುತ್ತದೆ. ಇಲ್ಲಿ ನಾಲ್ಕು ಅನುದಾನಿತಕೋರ್ಸುಗಳಾದ 1) ಸಿವಿಲ್, 2) ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯೂನಿಕೇಷನ್ 3) ಕಂಪ್ಯೂಟರ್ 
ಸೈನ್ಸ್ ಹಾಗೂ 4) ಇನ್‌ಸ್ಟುಮೆಂಟೇಷನ್ ಟೆಕ್ನಾಲಜಿಗಳಲ್ಲದೇ ಮೂರು ಅನುದಾನರಹಿತ ಕೋರ್ಸುಗಳು ಅಂದರೆ 1) ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 
2) ಇನ್‌ಫರೇಷನ್‌ ಟೆಕ್ನಾಲಜಿ ಹಾಗೂ 3) ಮೆಕ್ಯಾಟ್ರಾನಿಕ್ಸ್ ಇದ್ದು, ರಾಜ್ಯ ಸರ್ಕಾರಿ ನೌಕರರ ಶಿಕ್ಷಣ ಸಂಘವು ದಿನಾಂಕ: 20 - 06 - 2007 ರಂದು ನಡೆದ 
ಸರ್ವ ಸದಸ್ಯರ ವಾರ್ಷಿಕ ಸಭೆಯಲ್ಲಿ ಠರಾವು ಮಂಡಿಸಿ, ಸಂಘವು ಆರ್ಥಿಕವಾಗಿ ಸಬಲರಾಗಿರುವುದಿಲ್ಲವೆಂದು ಹಾಗೂ ಉಳಿದ ಶೇಕಡ 15 ರಷ್ಟು 
ವೇತನಾನುದಾನ ನೀಡಲು ತೊಂದರೆಯಾಗುತ್ತಿದೆಯೆಂದು ತಿಳಿಸಿ, ಅಲ್ಲದೆ ಸರ್ಕಾರದ ನಿಯಮದ ಪ್ರಕಾರ ಪ್ರಯೋಗಾಲಯಗಳನ್ನು ನವೀಕರಿಸುವುದಕ್ಕೆ 
ಹಣದ ಅವಶ್ಯಕತೆ ಇರುವುದರಿಂದ ಎಸ್. ಜಿ. ಇ. ಇ. ಎಸ್ ರೂರಲ್ ಪಾಲಿಟೆಕ್ನಿಕನ್ನು ಸರ್ಕಾರದ ವಶಕ್ಕೆ ನೀಡಲು ಸಭೆಯಲ್ಲಿ ತೀರ್ಮಾನಿಸಿರುತ್ತಾರೆಂದು 
ತಿಳಿಸಿದ್ದರ ಹಿನ್ನೆಲೆಯಲ್ಲಿ ಈ ಬಗ್ಗೆ ನಿರ್ದೆಶನಾಲಯದ ಉಪ ನಿರ್ದೇಶಕರು ( ತನಿಖೆ) ಇವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಿ 
ಎಸ್. ಜಿ. ಇ. ಇ.ಎಸ್. ರೂರಲ್ ಪಾಲಿಟೆಕ್ನಿಕನ್ನು ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳುವ ಬಗ್ಗೆ ವರದಿ ನೀಡಬೇಕೆಂದು ತಿಳಿಸಲಾಗಿದ್ದರ ಹಿನ್ನೆಲೆಯಲ್ಲಿ ಸಮಿತಿಯು 
ಈ ಬಗ್ಗೆ ವರದಿಯನ್ನು ನೀಡಿ ಈ ಪಾಲಿಟೆಕ್ನಿಕ್‌ನ್ನು ಸರ್ಕಾರ ವಹಿಸಿಕೊಂಡಲ್ಲಿ ಅನೇಕ ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ಹಾಗೂ ಹುಬ್ಬಳ್ಳಿಯವರಿಗೆ ಕಡಿಮೆ 
ವೆಚ್ಚದಲ್ಲಿ ಉತ್ತಮ ತಾಂತ್ರಿಕ ವಿದ್ಯಾಭ್ಯಾಸವನ್ನು ಒದಗಿಸಿಕೊಟ್ಟಂತಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶಗಳು ಸಿಕ್ಕಿ ಹಾಗೂ 
ಕೈಗಾರಿಕಾ ಕ್ಷೇತ್ರದಲ್ಲಿ ಬೆಳೆಯುತ್ತಿರುವ ಅವಳಿ ನಗರಗಳಾದ ಹುಬ್ಬಳ್ಳಿ ಮತ್ತು ಧಾರವಾಡದ ವಿದ್ಯಾರ್ಥಿಗಳಿಗೆ ಉತ್ತೇಜನ ಸಿಕ್ಕಿದಂತಾಗುತ್ತದೆ. ಈ ಹುಬ್ಬಳ್ಳಿ 
ನಗರದಲ್ಲಿ ಪಸುತ ಕೇವಲ ಒಂದೇ ಒಂದು ಹೆಣ್ಣು ಮಕ್ಕಳ ಸರ್ಕಾರಿ ಪಾಲಿಟೆಕ್ನಿಕ್ ಮತ್ತು ಅನುದಾನಿತ ಟಿಪುಷಹೀದ್ ಪಾಲಿಟೆಕ್ನಿಕ್ ಮಾತ್ರ ಇರುವುದರಿಂದ 
ಈ ಸಂಸ್ಥೆಯನ್ನು ಸರ್ಕಾರದ ಸ್ವಾಮ್ಯಕ್ಕೆ ತೆಗೆದುಕೊಂಡಲ್ಲಿ ಬಹುಪಾಲಿನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವುದು. ಈ ಸಂಸ್ಥೆಯು ಉತ್ತರ ಕರ್ನಾಟಕ 
ರಾಜ್ಯದ ಭಾಗಕ್ಕೆ ಸೇರಿದ್ದು , ಸರ್ಕಾರದ ಅಭಿವೃದ್ಧಿ ನೀತಿಗೆ ಒಳಪಟ್ಟಿರುತ್ತದೆ ಹಾಗೂ ಉತ್ತಮವಾದ ವಾಹನ ಸೌಕರ್ಯವಿರುತ್ತದೆ. ಈ ಸಂಸ್ಥೆಯ ಸುತ್ತಮುತ್ತ 
15 ಹಳ್ಳಿಗಳಿದ್ದು, ತಾರಿಹಾಳ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಸಹ ಬರುತ್ತದೆ. ಈಗಾಗಲೇ ಬಹಳಷ್ಟು ಸೌಕರ್ಯಗಳು 
ಪಡಿಸಿರುವುದರಿಂದ ಮತ್ತು ಸಂಸ್ಥೆಯ ಸಿಬ್ಬಂದಿ ವರ್ಗಕ್ಕೆ ಸರ್ಕಾರವು ಈಗಾಗಲೇ ಅನುದಾನ ನೀಡುತ್ತಿರುವುದರಿಂದ ಸರ್ಕಾರಕ್ಕೆ ಹೆಚ್ಚಿನ ಆರ್ಥಿಕ 
ಹೊರೆಯಾಗಲಾರದೆಂದು ತಿಳಿಸಿ, ಸರ್ಕಾರವೇ ಒಂದು ಹೊಸ ಪಾಲಿಟೆಕ್ನಿಕ್ ಪ್ರಾರಂಭಿಸುವುದಕ್ಕಿಂತ ಈ ಪಾಲಿಟೆಕ್ನಿಕನ್ನು ಸರ್ಕಾರದ ವಶಕ್ಕೆ ತೆಗೆದುಕೊಂಡಲ್ಲಿ 
ಅಂತಹ ಹೆಚ್ಚಿನ ಹೊರೆ ಬೀಳುವುದಿಲ್ಲ. ಈ ರೀತಿಯ ಪೂರ್ಣ ಪ್ರಮಾಣದ ಪಾಲಿಟೆಕ್ನಿಕ್ ಸ್ಥಾಪಿಸಲು ಸುಮಾರು 15.00 ಕೋಟಿ ಬೇಕಾಗುತ್ತದೆ ಮತ್ತು ಈ 
ಮಟ್ಟಕ್ಕೆ ಅಭಿವೃದ್ಧಿ ಪಡಿಸಲು ಸುಮಾರು 6 ವರ್ಷಗಳು ಬೇಕಾಗುತ್ತದೆಂದು ತಿಳಿಸಿ ಈ ಹಿನ್ನೆಲೆಯಲ್ಲಿ ಈ ಪಾಲಿಟೆಕ್ನಿಕನ್ನು ಸರ್ಕಾರ ವಹಿಸಿಕೊಳ್ಳಬಹುದೆಂದು 
ಸಮಿತಿಯು ಅಭಿಪ್ರಾಯಿಸಿದೆ ಎಂದು ತಿಳಿಸಿ ಎಸ್. ಜಿ. ಇ. ಇ.ಎಸ್. ರೂರಲ್ ಪಾಲಿಟೆಕ್ನಿಕ್, ತಾರಿಹಾಳ ಹುಬ್ಬಳ್ಳಿ ಈ ಸಂಸ್ಥೆಯನ್ನು ಸರ್ಕಾರದ ವಶಕ್ಕೆ ಪಡೆದು 
ಸರ್ಕಾರಿ ಪಾಲಿಟೆಕ್ನಿಕ್ ಆಗಿ ಪರಿವರ್ತಿಸುವ ಬಗ್ಗೆ ಕ್ರಮ ಜರುಗಿಸುವಂತೆ ಕೋರಿರುತ್ತಾರೆ. 
ಈ ಮೇಲ್ಕಾಣಿಸಿದ ಸನ್ನಿವೇಶಗಳ ಹಿನ್ನೆಲೆಯಲ್ಲಿ ನಿರ್ದೆಶಕರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ಸರ್ಕಾರವು ರಾಜ್ಯ ಸರ್ಕಾರಿ ನೌಕರರ 
ಶಿಕ್ಷಣ ಸಂಸ್ಥೆ ( ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ) ಗ್ರಾಮೀಣ ಪಾಲಿಟೆಕ್ನಿಕ್, ತಾರೀಹಾಳ , ಹುಬ್ಬಳ್ಳಿ ಈ ಸಂಸ್ಥೆಯನ್ನು ಸರ್ಕಾರದ ವಶಕ್ಕೆ ವಹಿಸಿಕೊಳ್ಳುವ ಬಗ್ಗೆ 
ಪರಿಶೀಲಿಸಿ ಕೆಲವು ಷರತ್ತುಗಳೊಂದಿಗೆ ಸದರಿ ಪಾಲಿಟೆಕ್ನಿಕನ್ನು ಸರ್ಕಾರದ ವಶಕ್ಕೆ ವಹಿಸಿಕೊಳ್ಳಲು ನಿರ್ಧರಿಸಿದೆ. ಆದುದರಿಂದ ಈ ಆದೇಶ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಇಡಿ 27 ಟಿಪಿಇ 2010 ಬೆಂಗಳೂರು, ದಿನಾಂಕ : 4ನೇ ಡಿಸೆಂಬರ್ 2010 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ರಾಜ್ಯ ಸರ್ಕಾರಿ ನೌಕರರ ಶಿಕ್ಷಣ ಸಂಸ್ಥೆ ( ಪರಿಶಿಷ್ಟ ಜಾತಿ ಹಾಗೂ ಪ 
ಆಶ್ರಯದಲ್ಲಿ ನಡೆಸಲ್ಪಡುತ್ತಿರುವ ಎಸ್. ಜಿ . ಇ . ಇ.ಎಸ್ . ರೂರಲ್ ಪಾಲಿಟೆಕ್ನಿಕ್ , ತಾರಿಹಾಳ ಹುಬ್ಬಳ್ಳಿ ಈ ಸಂಸ್ಥೆಯನ್ನು ಈ ಕೆಳಕಂಡ ಷರತ್ತಿಗೊಳಪಟ್ಟು 
ಸರ್ಕಾರದ ವಶಕ್ಕೆ ವಹಿಸಿಕೊಂಡು ಇದನ್ನು ಸರ್ಕಾರಿ ಪಾಲಿಟೆಕ್ನಿಕ್, ತಾರಿಹಾಳ, ಹುಬ್ಬಳ್ಳಿ ಎಂದು ಪರಿವರ್ತಿಸಲಾಗಿದೆ. 
ಷರತ್ತುಗಳು 
1. ರಾಜ್ಯ ಸರ್ಕಾರಿ ನೌಕರರ ಶಿಕ್ಷಣ ಸಂಸ್ಥೆಯ ಹಾಲಿ ಆಡಳಿತ ಮಂಳಿಯು ಸದರಿ ಪಾಲಿಟೆಕ್ನಿಕ್‌ಗೆ ಸೇರಿದ ಎಲ್ಲಾ ಚರ- ಸ್ಥಿರ 

ಆಸ್ತಿಗಳನ್ನು /ಒಡೆತನವನ್ನು ಸರ್ಕಾರದ ( ತಾಂತ್ರಿಕ ಶಿಕ್ಷಣ ಇಲಾಖೆಗೆ) ವಶಕ್ಕೆ ಹಸ್ತಂತರಿಸುವುದು . 
2. ತರುವಾಯದಲ್ಲಿ ಮಾತ್ರ ಸರ್ಕಾರವು ರೂ . 2.96 ಕೋಟಿಗಳ ಸಾಲ ಮರುಪಾವತಿ ವೆಚ್ಚವನ್ನು ಭರಿಸುವುದು. 


ಲ 


೬೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೪ , ೨೦೧೧ 


ಭಾಗ - ೧ 


3. ಸದರಿ ಪಾಲಿಟೆಕ್ನಿಕ್‌ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅರ್ಹ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರನ್ನು ಸರ್ಕಾರಿ 

ಸೇವೆಯಲ್ಲಿ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ವಿಲೀನಗೊಳಿಸುವ ಬಗ್ಗೆ ಪ್ರತ್ಯೇಕವಾಗಿ ನಿಯಮಾವಳಿಗಳನ್ನು ರಚಿಸಲಾಗುವುದು. 
ಅಲ್ಲಿಯವರೆಗೆ ಎಲ್ಲಾ ಸಿಬ್ಬಂದಿಯನ್ನು ಆಯಾಯ ಹುದ್ದೆಯಲ್ಲಿಯೇ ಮುಂದುವರೆಸುವುದು ಹಾಗೂ ಈ ಪಾಲಿಟೆಕ್ನಿಕ್‌ನ್ನು 
ವೇತನಾನುದಾನಕ್ಕೆ ಒಳಪಡಿಸಲಾದ ಸಮಯದಲ್ಲಿ ನಿಯಮಬಾಹಿರವಾಗಿ ನೇಮಕಾತಿ ಅನುಮೋದನೆಯಾದ ಬೋಧಕ/ಬೋಧಕೇತರ 

ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ಕುರಿತು ಸರ್ಕಾರವು ಕೈಗೊಳ್ಳುವ ಅಂತಿಮ ತೀರ್ಮಾನಕ್ಕೆ ಒಳಪಟ್ಟಿರುತ್ತದೆ. 
4. ಎಸ್. ಜಿ . ಇ. ಇ.ಎಸ್ ರೂರಲ್ ಪಾಲಿಟೆಕ್ನಿಕ್‌ನ್ನು ಸರ್ಕಾರವು ತನ್ನ ವಶಕ್ಕೆ ತೆಗೆದುಕೊಂಡ ನಂತರ ಯಾವುದೇ ನ್ಯಾಯಾಲಯದ ತೀರ್ಪಿನ 

ಹಿನ್ನೆಲೆಯಲ್ಲಿ ಅಥವಾ ಇನ್ನಿತರೆ ಕಾರಣಗಳ ಹಿನ್ನೆಲೆಯಲ್ಲಿ ದಾಯಿತ್ವದ ಬಗ್ಗೆ ಸಮಸ್ಯೆ ಉದ್ಭವವಾದಲ್ಲಿ ಪಾಲಿಟೆಕ್ನಿಕ್ ಸಂಸ್ಥೆಯ ಹಿಂದಿನ 

ಆಡಳಿತ ಮಂಡಳಿಯೇ ಹೊಣೆಗಾರರಾಗಿರುವ ಬಗ್ಗೆ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಸಂಸ್ಥೆಯಿಂದ ಪಡೆಯುವ ಷರತ್ತಿನಗೊಳಪಟ್ಟಿದೆ. 
5 . ಸದರಿ ಪಾಲಿಟೆಕ್ನಿಕನ್ನು ಸರ್ಕಾರದ ವಶಕ್ಕೆ ಪಡೆದುಕೊಂಡ ನಂತರ ಪಾಲಿಟೆಕ್ನಿಕ್‌ನ ಸಮಸ್ತ ಕಟ್ಟಡ ಮತ್ತು ಇನ್ನಿತರ ಎಲ್ಲಾ ಮೂಲಭೂತ 

ಸೌಕರ್ಯಗಳು ಸರ್ಕಾರದ ಮೂಲ ಮಾಲಿಕತ್ವಕ್ಕೆ ಬರಲಿದ್ದು , ಅವುಗಳನ್ನು ಶೈಕ್ಷಣಿಕ ಉದ್ದೇಶಗಳಿಗಾಗಿಯೇ ಉಪಯೋಗ ಮಾಡತಕ್ಕದ್ದು. 
6, ಈ ಸಂಸ್ಥೆಯ ವಶದಲ್ಲಿರುವ 16 .09 ಎಕರೆ ಭೂಮಿಯಲ್ಲಿ 12 .09 ಎಕರೆ ಭೂಮಿಯನ್ನು ಹಾಗೂ ಸದರಿ ಭೂಮಿಯಲ್ಲಿ ನಿರ್ಮಿಸಿರುವ 

ಅಡಳಿತ ವಿಭಾಗ, ಪಾಲಿಟೆಕ್ನಿಕ್‌ನ ಮುಖ್ಯ ಕಟ್ಟಡ, ಕಾರ್ಯಾಗಾರ ವಿಭಾಗ, ವಿದ್ಯಾರ್ಥಿ ನಿಲಯದ ವಸತಿ ಕಟ್ಟಡ, ವಿಶ್ರಾಂತಿ ಕೊಠಡಿ, 
ಉಪಹಾರ ಗೃಹ, ಗ್ರಂಥಾಲಯ ಹಾಗೂ ಇತರೆ ಕಟ್ಟಡಗಳನ್ನು ಒಳಗೊಂಡಂತೆ ಇವುಗಳನ್ನು ಯಾವ ಸ್ಥಿತಿಯಲ್ಲಿರುತ್ತವೆಯೋ ಅದೇ 

ಸ್ಥಿತಿಯಲ್ಲಿಯೇ ತಾಂತ್ರಿಕ ಶಿಕ್ಷಣ ಇಲಾಖೆಗೆ ವರ್ಗಾಯಿಸತಕ್ಕದ್ದು. 
7. ಈ ಪಾಲಿಟೆಕ್ನಿಕ್‌ನ ಗ್ರಂಥಾಲಯ ಹಾಗೂ ಯಂತ್ರೋಪಕರಣ ಮತ್ತು ಪೀಠೋಪಕರಣಗಳನ್ನು ಯಾವ ಸ್ಥಿತಿಯಲ್ಲಿರುತ್ತವೆಯೋ ಅದೇ 
ಈ ಸ್ಥಿತಿಯಲ್ಲಿಯೇ ತಾಂತ್ರಿಕ ಶಿಕ್ಷಣ ಇಲಾಖೆಗೆ ವರ್ಗಾಯಿಸತಕ್ಕದ್ದು. 
8. ಈ ಸಂಸ್ಥೆಯಲ್ಲಿ ಅನುದಾನರಹಿತವಾಗಿ ನಡೆಸಲ್ಪಡುತ್ತಿರುವ ಕೋರ್ಸುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬೋಧಕ ಹಾಗೂ ಬೋಧಕೇತರ 
ಸಿಬ್ಬಂದಿಗಳ ಕುರಿತು ಸರ್ಕಾರವು ತೆಗೆದುಕೊಳ್ಳುವ ಅಂತಿಮ ನಿರ್ಧಾರಕ್ಕೆ ಒಳಪಟ್ಟಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ . ಎನ್ . ಜಗದೀಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 2984 

ಶಿಕ್ಷಣ ಇಲಾಖೆ ( ತಾಂತ್ರಿಕ ಶಿಕ್ಷಣ) 


HOME SECRETARIAT 
Sub : Police Reforms- Constitution of Police Complaints Authority ’-reg . 
Read : 1. Supreme Court judgement dt : 22 -09 - 2006 in W .P . No. 310/1996 -Sri Prakash Singh and others V /s 

Union of India and others . 
2 . Letter No . LAW (1 )52/2005, dated : 19 -02 - 2009 from the DG & IGP , Bangalore . 

3. Letter No. LAW ( 1)52 /2005 , dated 10 -09- 2009 from the DG & IGP , Bangalore . 
Preamble : 

In a Public Interest Litigation (PIL ) filed by Sri Prakash Singh and others , in W . P . ( civil) No. 310 /1996 , the Supreme Court 
observed that although several commissions, starting with the National Police Commission , have made recommendations for reforms 
in police , they have not been implemented either by the Union Government or the States. The Court issued six directions to the State 
Governments for compliance pending framing of appropriate legislations, one of which is that the State Governments should constitute 
Police Complaints Authority at the State level and at the District level, to look into the complaints against Police Officers . 

A committee constituted under the chairmanship of Sri R . Srikumar, the then Director General and Inspector General of 
Police, for preparing a comprehensive Police Act, incorporating the directives of the Hon ble Supreme Court, has submitted a draft of 
the proposed new Karnataka Police Act. Thereafter a meeting was held under the chairmanship of Hon ble Minister for Home, on 16 
02- 2009 , in which DG & IGP, Secretary , Parliamentary Affairs & Legislation and representatives of the State Law and Finance 
Departments also participated , to review the position regarding implementation of the Supreme Court directives and the draft of the 
proposed new Karnataka Police Act, in this meeting various alternatives were discussed in detail and, in view of the urgency to 
implement the directives of the Supreme Court, it was decided to issue executive orders in respect of the six directives of the Court 
pending comprehensive amendments to the Karnataka Police Act or enactment of a new Karnataka Police Act. 

The Director General and inspector General of Police , Bangalore , in his letter read at (2 ) above , has sent a proposal for 
establishment of State Level Police Complaints Authority and vide letter read at ( 3) above has sent a proposal for District Level 
Committee under the Chairmanship of the concerned Regional Commissioner of the District. 
The matter has been examined in detailby the Government, Hence this Order. 

Government Order No . HD 59 POSAEE 2009 , Bangalore, Dated : 03 -12 -2010 
Under the circumstances explained in the preamble , sanction of the Government is hereby accorded for the constitution of 
Police Complaints Authority at the State level and at the District level on full timebasis with immediate effect. 
1. State Police Complaints Authority: 

Composition : 
1 . Retired Judge of the High Court - Chairman 

The Chairman shall be selected by the Government out of a panel of names proposed by the Chief Justice of the 
High Court . 


(1) 


21- 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 


20a 


+w+wn 


2 . Two persons - Members 

(one from the Civil Service and one from the Civil Society) 
The Members shall be selected from out of the two panels of three members each one from among the retired Civil Service 
Officer of the rank of Retired Principal Secretary to Government or above and another panel of three names from among the persons 
in the Civil Society, panels to be obtained from State Human Rights Commission or Lokayukta or Karnataka Public Service 
Commission . 

Provided that a person shall be disqualified for appointment as member if he - 
1) has directly or indirectly associated himself with any political party or parties ; 
2) has been convicted and sentenced to imprisonment for an affence which , in the opinion of the State Government, 

involves moral turpitude ; or 
3 ) is an undischarged insolvent; or 

is of unsound mind and stands so declared by a competent court; or a body corporate owned or controlled by the 

Government; or 
5 ) has , in the opinion of the State Government, such financial or other interest as is likely to affect prejudicially the 

discharge by him of his functions as a member; or 
6 ) has such other disqualifications asmay be prescribed by the State Government. 
Every member of the State Complaints Authority shall hold office for a period of 3 years . 
The following posts are created for assistance of the Authority . 
1. Office Superintendent 

- 1 
2 . First Division Assistants 
3 . SDA 
4 . Stenographers to Chairman and Members 

- 3 
5 . Typist 
6 . Drivers 
7 . Group - D 

The Orders regarding honorarium and other allowances payable to , and the other terms and conditions of service of the 
members of the State Complaints Authority will be issued by the State Government separately . 

Functions : 

The Authority would look into complaints against officers of the rank of Superintendent of Police and above , including 
Additional Sp. and take cognizance of only allegations of serious, misconduct by the police officers which would include incidents 
involving death , grievous hurt or rape in police custody . 

District Police Complaints Authority : 
( 1) Composition : 
(2 ) Regional Commissioner of the concerned Districts 

Chairman 
( 3 ) Two persons 

Members 
(one from the Civil Service and one from the Civil Society) 

The Members shall be selected from out of the two panels of three members each one from among the retired Civil Service 
Officer of the rank of Retired Principal Secretary to Government or above and another panel of three names from among the persons 
in the Civil Society, panels to be obtained from State Human Rights Commission or Lokayukta or Karnataka Public Service 
Commission and in consultation with State Level Police Complaints Authority. 

Provided that a person shall be disqualified for appointment as member if he - 
1) has directly or indirectly associated himself with any political party or parties; 
2) has been convicted and sentenced to imprisonment for an offence which , in the opinion of the State Government, 

involves moral turpitude; or 
3) is an undischarged insolvent; or 
4) is of unsound mind and stands so declared by a competent court ; or a body corporate owned or controlled by the 

Government; or 
5 ) has , in the opinion of the State Government, such financial or other interest as is likely to affect prejudicially the 

discharge by him of his functions as a member; or 
6 ) has such other disqualifications asmay be prescribed by the State Government. 
Every member of the District Complaints Authority shall hold office for a period of 3 years . 
The following posts are created for assistance of the Authority . 
1) First Division Assistant 
2 ) Stenographer s to Members 
3) Divers 
4 ) Group -D 


೬೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೪ , ೨೦೧೧ 


ಭಾಗ - ೧ 


The orders regarding honorarium and other allowances payable to , and the other terms and conditions of service of the 
members of the State Complaints Authority will be issued by the State Government Separately . 

2 . Functions: 

The Authority would look into complaints against police officers of and upto the rank of Deputy Superintendent of Police and 
take cognizance of only allegations of serious misconduct by the police personnel, which would include incidents involving death , 
grievous hurt or rape in police custody. It may also inquire into allegations of extortion , land/house grabbing or any incident involving 
serious abuse of authority . 

Recommendations of the State and District Complaints Authorities: 

The recommendations of both the Authorities for any action , departmental or criminal, against a delinquent police officer 
shall be binding on the competent authority 


By Order and in the name of the Governor of Karnataka 

T. N . Raviprakash 
Under Secretary to Government 
Home Department (Police Services ) 


PR No . 2985 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಎ. ಎನ್.ಮಸಾಲಿ, ನಿವೃತ್ತ ಶಾಖಾಧೀಕ್ಷಕರು, ಇವರ ವಿರುದ್ಧ ದಾಖಲಾದ ಇಲಾಖಾ ವಿಚಾರಣೆಯಲ್ಲಿ ಅಂತಿಮ ಆದೇಶ 

ಹೊರಡಿಸುವ ಬಗ್ಗೆ. 
ಓದಲಾಗಿದೆ : 1. ಎಸ್ . ಪಿ . ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ರವರ ಪತ್ರ ಸಂಖ್ಯೆ : ಕರ್ನಾಟಕ 

ಉಪಲೋಕ್/ ಬಿಸಿಡಿ. 354/2006 / ಡಿಆರ್‌ಇ -5 , ದಿನಾಂಕ : 06 - 02 - 2009. 
2 . ಪೋಲೀಸ್ ಮಹಾ ನಿರ್ದೇಶಕರು, ಬೆಂಗಳೂರು ರವರ ಪತ್ರ ಸಂಖ್ಯೆ : ಅಪೀಲು(5 ) 31/2008, ದಿನಾಂಕ : 23 - 03 - 2009 . 
3 . ಸರ್ಕಾರದ ಪತ್ರ ಸಂಖ್ಯೆ : ಒಣ 62 ಹೊಸಿಲಿ 2009 , ದಿನಾಂಕ : 13 - 04 - 2010 . 
4. ಶ್ರೀ ಎನ್. ಮಸಾಲಿ , ನಿವೃತ್ತ ಶಾಖಾಧೀಕ್ಷಕರು ರವರ ಸಮಜಾಯಿಷಿ ದಿನಾಂಕ : 27 - 05 - 2010. 

5 . ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆ : ಪಿಎಸ್‌ಸಿ 136 ಸಿಎನ್‌ಎಸ್‌ 10 ದಿನಾಂಕ : 23 - 10 - 2010 . 
ಪ್ರಸ್ತಾವನೆ : 

ಮೇಲೆ ಓದಲಾದ ( 2) ರ ಪತ್ರದಲ್ಲಿ ಶ್ರೀ ಎ .ಎನ್. ಮಸಾಲಿ, ನಿವೃತ್ತ ಶಾಖಾಧೀಕ್ಷಕರು , ಶ್ರೀ ಬಿ . ಕೆ.ರವಿನಾಥ, ಪ್ರ . ದ. ಸ. ಪೊಲೀಸ್ ಅಧೀಕ್ಷಕರ 
ಕಛೇರಿ, ರೈಲ್ವೇಸ್, ಬೆಂಗಳೂರು ಮತ್ತು ಶ್ರೀ ತಿಮ್ಮರಾಜು, ಪ್ರ. ದ. ಸ. ಪೊಲೀಸ್ ಅಧೀಕ್ಷಕರ ಕಛೇರಿ, ಡಿ. ಪಿ.ಓ . ತುಮಕೂರು ಜಿಲ್ಲೆ ರವರುಗಳು ಈ ಹಿಂದೆ 
ಪ್ರಧಾನ ಕಛೇರಿಯ ಆಡಿಟ್ ಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಮೈಸೂರು ಲೋಕಾಯುಕ್ತ ಪೊಲೀಸ್ ಠಾಣೆಯ ಮೊ . ಸಂ . 09/1997 ಕಲಂ 7, 
13(1) ರೆ/ ವಿ 13( 2) ಪಿಸಿ ಆಕ್ಸ್ ಪ್ರಕರಣದಲ್ಲಿ ಭಾಗಿಯಾಗಿರುವುದರಿಂದ, ಸದರಿಯವರುಗಳ ವಿರುದ್ಧ ದಾಖಲಾದ ಪ್ರಕರಣದಲ್ಲಿ ಸ್ಪೆಷಲ್ ಜಡ್ಸ್, ಮೈಸೂರು 
ನ್ಯಾಯಾಲಯದಲ್ಲಿ ಸ್ಪೆಷಲ್ ಕೇಸ್ ನಂ . 93/1998 ರಲ್ಲಿ ವಿಚಾರಣೆ ನಡೆದು ಸದರಿಯವರುಗಳಿಗೆ ಒಂದೂವರೆ ವರ್ಷ ಸಾದಾ ಸಜೆ ಮತ್ತು ರೂ . 7000/ 
ಗಳ ದಂಡವನ್ನು ವಿಧಿಸಿರುತ್ತಾರೆ. ದಂಡದ ಹಣವನ್ನು ಕಟ್ಟಲು ತಪ್ಪಿದಲ್ಲಿ 5 ತಿಂಗಳ ಸಾದಾ ಸಜೆಯನ್ನು ವಿಧಿಸಿರುತ್ತಾರೆ. 

ಸದರಿ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಶ್ರೀ ಬಿ.ಕೆ.ರವಿನಾಥ್, ಪ್ರ . ದ. ಸ. ಜಿಲ್ಲಾ ಪೊಲೀಸ್ ಕಛೇರಿ ರೈಲ್ವೇಸ್, ಬೆಂಗಳೂರು ರವರನ್ನು ದಿನಾಂಕ : 
12 - 03 - 2009 ರಲ್ಲಿ ನ್ಯಾಯಾಲಯದ ತೀರ್ಪಿನ ದಿನಾಂಕ : 24 - 10 - 2008 ರಿಂದಲೇ ಪೂರ್ವಾನ್ವಯವಾಗಿ ಪರಿಣಮಿಸುವಂತೆ ಸರ್ಕಾರಿ ಸೆ 
ವಜಾ ಮಾಡಲಾಗಿದೆ ಹಾಗೂ ಶ್ರೀ ಸಿ. ತಿಮರಾಜು, ಪ್ರ. ದ. ಸ. ಜಿಲ್ಲಾ ಪೊಲೀಸ್ ಕಛೇರಿ, ತುಮಕೂರು ಜಿಲ್ಲೆ ರವರಿಗೆ ಆರಕಕ ಮಹಾ ನಿರೀಕಕರು, ಕೇಂದ್ರ 
ವಲಯ , ಬೆಂಗಳೂರು ರವರು ದಿನಾಂಕ 13 - 03 - 2009 ರಲ್ಲಿ ಭಾರತದ ಸಂವಿಧಾನದ ಅನುಚ್ಛೇದ 311 ( 2) ರಡಿಯಲ್ಲಿ ಕಾರಣ ಕೇಳುವ ಸೂಚನಾ ಪತ್ರ 
ಜಾರಿ ಮಾಡಲಾಗಿರುತ್ತದೆ. 

ಸದರಿ ಪ್ರಕರಣದಲ್ಲಿ ಭಾಗಿಯಾಗಿರುವ ಶ್ರೀ ಎ.ಎನ್.ಮಸಾಲಿ, ಶಾಖಾಧೀಕ್ಷಕರು ರವರು ದಿನಾಂಕ 30 - 06 - 2008 ರಂದು ಸರ್ಕಾರಿ 
ಸೇವೆಯಿಂದ ನಿವೃತ್ತಿ ಹೊಂದಿರುತ್ತಾರೆ. ಆದ್ದರಿಂದ ಕೆ.ಸಿ.ಎಸ್‌.ಆರ್‌. 1957ರ ನಿಯಮ 213 ರ ಪ್ರಕಾರ ಸೂಕ್ತ ಶಿಸ್ತು ಕ್ರಮ ತೆಗೆದುಕೊಳ್ಳುವಂತೆ ಡಿಜಿ ಮತ್ತು 
ಐಜಿಪಿ ರವರು ಕೋರಿರುತ್ತಾರೆ. 

ಡಿಜಿ ಮತ್ತು ಐಜಿಪಿ ರವರ ಪ್ರಸ್ತಾವನೆ ಹಾಗೂ ಮೈಸೂರು ನ್ಯಾಯಾಲಯದ ಸ್ಪೆಷಲ್ ಕೇಸ್ ನಂ . 93/1998 ದಿನಾಂಕ : 24 -10- 2008ನ್ನು 
ಪರಿಶೀಲಿಸಿ ಶ್ರೀ ಎ.ಎನ್.ಮಸಾಲಿ, ಶಾಖಾಧೀಕ್ಷಕರವರು ಪ್ರಸ್ತುತ ಸೇವೆಯಿಂದ ನಿವೃತ್ತಿ ಹೊಂದಿರುವುದರಿಂದ, ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಗಳ ನಿಯಮ 213 ( 2) ರ ಪ್ರಕಾರ ದಂಡನೆಯನ್ನು ವಿಧಿಸಲು ನಿರ್ಣಯಿಸಿ ಆರೋಪಿತರಿಗೆ ನ್ಯಾಯಾಲಯದ ತೀರ್ಪಿನ ಪ್ರತಿಯೊಂದಿಗೆ ಮೇಲೆ 
ಓದಲಾದ ( 3) ರ ಪತ್ರವನ್ನು ಡಿಜಿ ಮತ್ತು ಐಜಿಪಿ ರವರ ಮುಖಾಂತರ ಜಾರಿಗೊಳಿಸಲಾಗಿರುತ್ತದೆ. ಇದಕ್ಕೆ ಪ್ರತ್ಯುತ್ತರವಾಗಿ ಆರೋಪಿತ ಅಧಿಕಾರಿಯವರು 
ಮೇಲೆ ಓದಲಾದ (4) ರ ಪತ್ರದಲ್ಲಿ ತಮ್ಮ ಸಮಜಾಯಿಷಿಯನ್ನು ಸಲ್ಲಿಸಿರುತ್ತಾರೆ . ಸದರಿ ಸಮಜಾಯಿಷಿಯನ್ನು ಹಾಗೂ ದಾಖಲಾತಿಗಳನ್ನು ಪರಿಶೀಲಿಸಿ 
ಸಮಜಾಯಿಷಿಯಲ್ಲಿ ಪರಿಶೀಲಿಸಬಹುದಾದ ಯಾವುದೇ ಅಂಶಗಳು ಕಂಡು ಬಂದಿಲ್ಲವಾದ್ದರಿಂದ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು 1957ರ 
ನಿಯಮ 213 ( 2) ರ ಪ್ರಕಾರ ಸದರಿ ಆರೋಪಿತರ ನಿವೃತ್ತಿ ವೇತನದಿಂದ ಶಾಶ್ವತವಾಗಿ ಅರ್ಧ ಭಾಗವನ್ನು ಕಟಾಯಿಸುವ ದಂಡನೆಯನ್ನು ವಿಧಿಸಲು 
ತೀರ್ಮಾನಿಸಿ, ಕರ್ನಾಟಕ ಲೋಕ ಸೇವಾ ಆಯೋಗದ ಸಹಮತಿಯನ್ನು ಮೇಲೆ ಓದಲಾದ (5) ರ ಪತ್ರದಲ್ಲಿ ಪಡೆಯಲಾಗಿರುತ್ತದೆ. ಅದರನ್ವಯ ಈ 
ಕೆಳಕಂಡಂತೆ ಆದೇಶಿಸಿದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 

೬೦೫ 
ಸರ್ಕಾರದ ಆದೇಶ ಸಂಖ್ಯೆ : ಒಣ 62 ಪೊಸಿಲಿ 2009 , ಬೆಂಗಳೂರು, ದಿನಾಂಕ : 06ನೇ ಡಿಸೆಂಬರ್ 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀ ಎ .ಎನ್. ಮಸಾಲಿ , ನಿವೃತ್ತ ಶಾಖಾಧೀಕ್ಷಕರು, ಎಫ್. ಪಿ. ಬಿ., ಬೆಂಗಳೂರು ಇವರ 
ವಿರುದ್ದದ ಗಂಭೀರ ದುರ್ನಡತೆಯ ಆರೋಪ ಸಾಬೀತಾಗಿರುವುದರಿಂದ ಹಾಗೂ ಇವರು ದಿನಾಂಕ 30 - 06 - 2008 ರಂದು ಸರ್ಕಾರಿ ಸೇವೆಯಿಂದ 
ನಿವೃತ್ತರಾಗಿರುವುದರಿಂದ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು, 1957ರ ನಿಯಮ 213( 2 ) ರ ಪ್ರಕಾರ ಇವರ ನಿವೃತ್ತಿ ವೇತನದಿಂದ 
ಅರ್ಧಭಾಗವನ್ನು ಶಾಶ್ವತವಾಗಿ ಕಟಾಯಿಸುವ ದಂಡನೆಯನ್ನು ವಿಧಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಪಿ . ಆರ್. 2986 


ಟಿ.ಎನ್. ರವಿಪ್ರಕಾಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು ) 


ಒಳಾಡಳಿತ ಸಚಿವಾಲಯ 
ವಿಷಯ : ಪೊಲೀಸು ಸುಧಾರಣೆಗಳು - ರಾಜ್ಯ ಭದ್ರತಾ ಆಯೋಗ ದ ರಚನೆ- ಹೆಚ್ಚುವರಿ ಸದಸ್ಯರ ನೇಮಕಾತಿ ಬಗ್ಗೆ. 
ಓದಲಾಗಿದೆ : 1. ರಿಟ್ ಅರ್ಜಿ ಸಂಖ್ಯೆ 310/1996 - ಶ್ರೀ ಪ್ರಕಾಶ್ ಸಿಂಗ್ ಮತ್ತು ಇತರರು - ವಿರುದ್ಧ - ಭಾರತ ಒಕ್ಕೂಟ ಮತ್ತು ಇತರರು, 

ಇದರಲ್ಲಿನ ಸರ್ವೋಚ್ಛ ನ್ಯಾಯಾಲಯದ ತೀರ್ಪು ದಿನಾಂಕ : 22 - 09 -2006. 
2. ಪೊಲೀಸು ಮಹಾ ನಿರ್ದೇಶಕರು ಮತ್ತು ಮಹಾ ನಿರೀಕ್ಷಕರು, ಬೆಂಗಳೂರು ಇವರ ಪತ್ರ ಸಂ .ಎಲ್ಎಡ (1)52 /2005 , 

ದಿನಾಂಕ : 19 - 02 - 2009 , 
3. ಸರ್ಕಾರದ ಆದೇಶ ಸಂಖ್ಯೆ : ಒಣ 61 ಹೊಸ 2009 ದಿನಾಂಕ : 14 - 07 -2009 ರಾಜ್ಯ ಭದ್ರತಾ ಆಯೋಗವನ್ನು 

ರಚಿಸಿರುವ ಆದೇಶ. 
4. ಸರ್ಕಾರದ ಪತ್ರ ಸಂಖ್ಯೆ : ಒಇ 61 ಮೊಸಣ 2009 ದಿನಾಂಕ 21 - 10 - 2009 , 19 - 11 -2009 , 11 - 01 - 2010, 03 

03 - 2010 , 07 - 04 - 2010, 20 - 05 - 2010, 12 - 07 - 2010 , 17 - 09 - 2010, 15 - 11 - 2010. 
ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ ಬರೆದ ಅರೆ ಸರ್ಕಾರಿ ಪತ್ರ ಸಂಖ್ಯೆ : 
ಒಣ 61 ಹೊಸ 2009 ದಿನಾಂಕ : 30 -11 -2010. 
ಮಾನ್ಯ ಮುಖ್ಯ ನ್ಯಾಯಾಧೀಶರು, ಉಚ್ಚ ನ್ಯಾಯಾಲಯ ಇವರು ಮಾನ್ಯ ಮುಖ್ಯಮಂತ್ರಿಯವರಿಗೆ ಬರೆದ ಅರೆ ಸರ್ಕಾರಿ ಪತ್ರ 

ದಿನಾಂಕ : 03- 12 - 2010 . 
ಪ್ರಸ್ತಾವನೆ: 

ಮೇಲೆ (3) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ರಾಜ್ಯ ಭದ್ರತಾ ಆಯೋಗವನ್ನು ರಚಿಸಲಾಗಿದ್ದು, ಸದರಿ ಆದೇಶದಲ್ಲಿ ರಾಜ್ಯ ಭದ್ರತಾ 
ಆಯೋಗವನ್ನು ಈ ಕೆಳಕಂಡಂತೆ ರಚಿಸಲಾಗಿದೆ. 
1. ಮುಖ್ಯ ಮಂತ್ರಿಯವರು 

ಅಧ್ಯಕ್ಷರು 
2. ಗೃಹ ಮಂತ್ರಿಯವರು 

ಉಪಾಧ್ಯಕ್ಷರು 
3. ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು 
4 . ಕರ್ನಾಟಕದ ಮುಖ್ಯ ನ್ಯಾಯಮೂರ್ತಿಯವರು 
ನಾಮನಿರ್ದೇಶಿಸಿದ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು 

ಸದಸ್ಯರು 
5 . ಮುಖ್ಯ ಕಾರ್ಯದರ್ಶಿಯವರು 

ಸದಸ್ಯರು 
6 . ಅಪರ ಮುಖ್ಯ ಕಾರ್ಯದರ್ಶಿ / ಪ್ರಧಾನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ 

ಸದಸ್ಯರು 
7. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು 

ಪದನಿಮಿತ್ತ ಕಾರ್ಯದರ್ಶಿ 
ಮೇಲೆ (1) ರಲ್ಲಿ ಓದಲಾದ ಸರ್ವೋಚ್ಛ ನ್ಯಾಯಾಲಯದ ತೀರ್ಪಿನಲ್ಲಿ ಪೊಲೀಸ್ ಸುಧಾರಣೆಗೆ ಸಂಬಂಧಿಸಿದಂತೆ ಆದೇಶಿಸಿರುವ 6 
ನಿರ್ದೇಶನಗಳನ್ನು ರಾಜ್ಯಗಳು ಅನುಷ್ಠಾನಗೊಳಿಸಿರುವ ಬಗ್ಗೆ ನೇಮಿಸಿದ್ದ ಜಸ್ಟೀಸ್ ಕೆ. ಟಿ . ಥಾಮಸ್ ಮತ್ತು ಇತರ ಇಬ್ಬರು ಸದಸ್ಯರನ್ನು ಒಳಗೊಂಡ 
ಆಯೋಗವು ದಿನಾಂಕ 15 -09 - 2009 ರಂದು ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳನ್ನು ಪರಿಶೀಲಿಸಿತು. ರಾಜ್ಯ ಭದ್ರತಾ ಆಯೋಗವನ್ನು 
ರಚಿಸಿ ಸರ್ಕಾರವು ದಿನಾಂಕ 14 - 07 - 2009 ರಂದು ಹೊರಡಿಸಿರುವ ಆದೇಶವನ್ನು ಪರಿಶೀಲಿಸಿದ ಜಸ್ಟೀಸ್ ಕೆ. ಟಿ. ಥಾಮಸ್ ಆಯೋಗವು ರಾಜ್ಯ ಭದ್ರತಾ 
ಆಯೋಗದಲ್ಲಿ ಒಬ್ಬರೇ ನಿವೃತ್ತ ನ್ಯಾಯಾಧೀಶರು ಸದಸ್ಯರಾಗಿರುವುದನ್ನು ಗಮನಿಸಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಅನ್ವಯ ಮತ್ತೊಬ್ಬ ಸದಸ್ಯರನ್ನು 
ರಾಜ್ಯ ಭದ್ರತಾ ಆಯೋಗದ ಸದಸ್ಯರನ್ನಾಗಿ ನೇಮಿಸಲು ಸೂಚಿಸಿರುತ್ತಾರೆ. ಅದರಂತೆ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಮೇಲೆ (4) ರಲ್ಲಿ ಓದಲಾದ ಪತ್ರಗಳಲ್ಲಿ 
ಉಚ್ಛ ನ್ಯಾಯಾಲಯದ ಇಬ್ಬರು ನಿವೃತ್ತ ನ್ಯಾಯಾಧೀಶರುಗಳನ್ನು ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ನಾಮ ನಿರ್ದೇಶನ ಮಾಡಲು 
ಕೋರಲಾಗಿತ್ತು. ತದನಂತರ ಮೇಲೆ (5) ರಲ್ಲಿ ಓದಲಾದ ಪತ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಈ ಬಗ್ಗೆ ಮಾನ್ಯ ಉಚ್ಚ ನ್ಯಾಯಾಲಯದ ಮುಖ್ಯ 
ನ್ಯಾಯಮೂರ್ತಿಗಳನ್ನು ಕೋರಿರುತ್ತಾರೆ. ಮೇಲೆ ( 6) ರಲ್ಲಿ ಓದಲಾದ ಪತ್ರದಲ್ಲಿ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಈ ಕೆಳಕಂಡ ಇಬ್ಬರು 
ನಿವೃತ್ತ ನ್ಯಾಯಾಧೀಶರುಗಳನ್ನು ಆಯೋಗದ ಸದಸ್ಯರನ್ನಾಗಿ ನೇಮಿಸಲು ಸೂಚಿಸಿರುತ್ತಾರೆ. 


ಸದಸ್ಯರು 


೬೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೪ , ೨೦೧೧ 


ಭಾಗ - ೧ 


1. ಮಾನ್ಯ ಶ್ರೀ ಜಸ್ಟೀಸ್ ಎಂ . ಪಿ. ಚಿನ್ನಪ್ಪ 

2 . ಮಾನ್ಯ ಶ್ರೀ ಜಸ್ಟೀಸ್ ಹೆಚ್ . ರಂಗವಿಠಲಾಚಾರ್ 
ಸರ್ಕಾರವು ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಒಣ 61 ಹೊಸಣ 2009, ಬೆಂಗಳೂರು, ದಿನಾಂಕ : 07ನೇ ಡಿಸೆಂಬರ್ 2010 
ಮೇಲೆ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

1, ಸರ್ಕಾರದ ಆದೇಶ ಸಂಖ್ಯೆ : ಒಣ 61 ಹೊಸ 2009 ದಿನಾಂಕ : 14 - 07 -2009 ರಲ್ಲಿ ರಚಿಸಿರುವ ಸದಸ್ಯರುಗಳಲ್ಲದೇ ಕರ್ನಾಟಕದ 

ಮುಖ್ಯ ನ್ಯಾಯಮೂರ್ತಿಯವರು ನಾಮನಿರ್ದೇಶಿಸಿದ ಉಚ್ಚ ನ್ಯಾಯಾಲಯದ ಮತ್ತೊಬ್ಬ ನಿವೃತ್ತ ನ್ಯಾಯಾಧೀಶರನ್ನು ರಾಜ್ಯ ಭದ್ರತಾ 

ಆಯೋಗದ ಸದಸ್ಯರನ್ನಾಗಿ ನೇಮಿಸಲು ಈ ಮೂಲಕ ಮಂಜೂರಾತಿಯನ್ನು ನೀಡಲಾಗಿದೆ. 
2. ಮಾನ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ನಾಮ ನಿರ್ದೇಶನ ಮಾಡಿರುವಂತೆ ಈ ಕೆಳಕಂಡ ಉಚ್ಚ ನ್ಯಾಯಾಲಯದ 
ಇಬ್ಬರು ನಿವೃತ್ತ ನ್ಯಾಯಾಧೀಶರುಗಳನ್ನು ರಾಜ್ಯ ಭದ್ರತಾ ಆಯೋಗದ ಸದಸ್ಯರನ್ನಾಗಿ ನೇಮಿಸಲಾಗಿದೆ. 

1 ಮಾನ್ಯ ಶ್ರೀ ಜಸ್ಟೀಸ್ ಎಂ . ಪಿ. ಚಿನ್ನಪ್ಪ 
2 ಮಾನ್ಯ ಶ್ರೀ ಜಸ್ಟೀಸ್ ಹೆಚ್ . ರಂಗವಿಠಲಾಚಾರ್ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ.ಕೃಷ್ಣಮೂರ್ತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. 2987 

ಒಳಾಡಳಿತ ಇಲಾಖೆ( ಸಮನ್ವಯ ) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಡಾ: ಬಿಂದು, ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಗಳು, ಸಾರ್ವಜನಿಕ ಆಸ್ಪತ್ರೆ , ಕೆ.ಆರ್. ಪುರಂ, ಬೆಂಗಳೂರು 

ಇವರ ರಾಜೀನಾಮೆಯನ್ನು ಅಂಗೀಕರಿಸುವ ಬಗ್ಗೆ . 
ಓದಲಾಗಿದೆ : ಆಯುಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು , ಬೆಂಗಳೂರು ಇವರ ಪತ್ರ 

ಸಂಖ್ಯೆ : ಜೆಆರ್‌ಓ (1ಎ)100/2010 -11 ದಿನಾಂಕ : 23 - 09 - 2010. 
ಪ್ರಸ್ತಾವನೆ: 

- ಆಯುಕ್ತರು , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು , ಬೆಂಗಳೂರು ಇವರು ಮೇಲೆ ಓದಲಾದ ಪತ್ರದಲ್ಲಿ ಡಾ : ಬಿಂದು, ಸಾಮಾನ್ಯ 
ಕರ್ತವ್ಯ ವೈದ್ಯಾಧಿಕಾರಿಗಳು, ಸಾರ್ವಜನಿಕ ಆಸ್ಪತ್ರೆ, ಕೆ.ಆರ್. ಪುರಂ, ಬೆಂಗಳೂರು ಇವರು ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಆಕುಕ 739 ಹೆಚ್‌ಎಸ್‌ಹೆಚ್ 
2008 ದಿನಾಂಕ : 09 - 01 - 2009 ರ ಪ್ರಕಾರ ದಿನಾಂಕ : 02 - 02 - 2009 ರಂದು ಸೇವೆಗೆ ಸೇರಿದ್ದು, ವೈಯಕ್ತಿಕ ಕಾರಣಗಳಿಂದ ದಿನಾಂಕ : 
05 - 08 - 2009 ರಿಂದ ಅನ್ವಯವಾಗುವಂತೆ ರಾಜೀನಾಮೆ ಸಲ್ಲಿಸಿ , ಅಂಗೀಕರಿಸುವಂತೆ ಕೋರಿರುತ್ತಾರೆ. ಇವರ ವಿರುದ್ಧ ಯಾವುದೇ ಇಲಾಖಾ ವಿಚಾರಣೆ 
ಹಾಗೂ ಸರ್ಕಾರಕ್ಕೆ ಯಾವುದೇ ಬೇಬಾಕಿ ಇರುವುದಿಲ್ಲವೆಂದು ಹಾಗೂ ಇವರು ಬಾಂಡ್ ಅವಧಿಯಲ್ಲಿ ಇರುವುದಿಲ್ಲವಾದ್ದರಿಂದ ದಿನಾಂಕ : 05 - 08 - 2009 
ರಿಂದ ಜಾರಿಗೆ ಬರುವಂತೆ ರಾಜೀನಾಮೆಯನ್ನು ಅಂಗೀಕರಿಸುವಂತೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಮೇಲ್ಕಂಡ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಆಕುಕ 670 ಹೆಚ್ ಎಸ್ಹೆಚ್ 2010 , ಬೆಂಗಳೂರು, ದಿನಾಂಕ: 03 - 12 - 2010. 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ, ಡಾ : ಬಿಂದು, ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಗಳು , ಸಾರ್ವಜನಿಕ ಆಸ್ಪತ್ರೆ, 
ಕೆ. ಆರ್. ಪುರಂ, ಬೆಂಗಳೂರು ಇವರು ವೈಯಕ್ತಿಕ ಕಾರಣದಿಂದ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ ಹುದ್ದೆಗೆ ನೀಡಿರುವ ರಾಜೀನಾಮೆಯನ್ನು ದಿನಾಂಕ : 
05 - 08 - 2009 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಅಂಗೀಕರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಚಿಕ್ಕೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
ಪಿ . ಆರ್ . 2988 

(ಸೇವೆಗಳು -1) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ನೂತನವಾಗಿ ರಚಿಸಿರುವ ಯಾದಗಿರಿ ಜಿಲ್ಲೆಯಲ್ಲಿ ಆಯುಷ್ ಇಲಾಖೆಗೆ ಸಂಬಂಧಿಸಿದಂತೆ ಅಗತ್ಯವಿರುವ ಸಿಬ್ಬಂದಿ ಹುದ್ದೆಗಳನ್ನು 

ಸೃಜಿಸುವ ಬಗ್ಗೆ . 
ಓದಲಾಗಿದೆ : 1 ಸರ್ಕಾರದ ಆದೇಶ ಸಂಖ್ಯೆ : ಕಂಇ 71 ಭೂದಾಪು 2009, ದಿನಾಂಕ : 23 - 02 - 2010. 

ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 399 ಪಿಐಎಂ 2009 , ದಿನಾಂಕ : 15 - 05 - 2010. 
3 ನಿರ್ದೆಶಕರು, ಆಯುಷ್ ಇಲಾಖೆ ಇವರ ಪತ್ರ ಸಂಖ್ಯೆ : ಆಯುಷ್ / 75 /ಬಿಯುಡಿ( 2) 2009 - 10, ದಿನಾಂಕ : 

04 - 10 - 2010 . 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರ. ಸಂ . (1) ರಲ್ಲಿನ ದಿನಾಂಕ : 23 - 02 - 2010 ರ ಸರ್ಕಾರದ ಆದೇಶದಲ್ಲಿ , ಹೊಸದಾಗಿ ರಚಿಸಿರುವ ಯಾದಗಿರಿ ಜಿಲ್ಲೆಯಲ್ಲಿ, 
ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಸಿಬ್ಬಂದಿ ಮಾದರಿ ರಚನೆ ಅನ್ವಯ ಅವಶ್ಯವಿರುವ ಹುದ್ದೆಗಳಲ್ಲಿ ಶೇಕಡಾ 25 ರಷ್ಟು ಹುದ್ದೆಗಳನ್ನು ಸದ್ಯಕ್ಕೆ ಅಡ್ 
ಹಾಕ್ ಆಧಾರದ ಮೇಲೆ ಸೃಜಿಸಲು ಸರ್ಕಾರದ ಮಂಜೂರಾತಿಯನ್ನು ನೀಡಲಾಗಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 


೬೦೭ 


ಎ 


| 


-20| 


ಮೇಲೆ ಓದಲಾದ ಕ್ರ. ಸಂ . ( 2) ರಲ್ಲಿನ ದಿನಾಂಕ : 15 - 05 - 2010 ರ ಸರ್ಕಾರದ ಆದೇಶದಲ್ಲಿ , ಯಾದಗಿರಿ ಜಿಲ್ಲೆಯಲ್ಲಿ ಆಯುಷ್ ಇಲಾಖೆಗೆ 
ಸಂಬಂಧಿಸಿದಂತೆ ಜಿಲ್ಲಾ ಆಯುಷ್ ಕಛೇರಿಯನ್ನು ಪ್ರಾರಂಭಿಸಲು ಮತ್ತು ಸಿಬ್ಬಂದಿ ಮಾದರಿ ರಚನೆ ಅನ್ವಯ ಅವಶ್ಯವಿರುವ ಹುದ್ದೆಗಳಲ್ಲಿ ಶೇಕಡಾ 25ರಷ್ಟು 
ಹುದ್ದೆಗಳನ್ನು ಸದ್ಯಕ್ಕೆ ಅಡ್ - ಹಾಕ್ ( Ad-hoc) ಆಧಾರದ ಮೇಲೆ ಈ ಕೆಳಕಂಡಂತೆ ಸೃಜಿಸಲು ಈ ಮೂಲಕ ಮಂಜೂರಾತಿ ನೀಡಿದೆ. ಹಾಗೂ ಗ್ರೂಪ್ ಡಿ 
ಹುದ್ದೆಯನ್ನು ಹೊರ ಗುತ್ತಿಗೆ ( out source) ಆಧಾರದ ಮೇಲೆ ತುಂಬಲು ಅನುಮತಿಸಿದೆ. 
ಕ್ರ. ಸಂ . ಹುದ್ದೆ 

ವೃಂದ ವೇತನ ಶ್ರೇಣಿ 

ಹೊಸದಾಗಿ ಸೃಜಿಸಬೇಕಾದ 
( ರೂ . ಗಳಲ್ಲಿ) 

ಹುದ್ದೆಗಳ ಸಂಖ್ಯೆ 
ಜಿಲ್ಲಾ ಆಯುಷ್ ಅಧಿಕಾರಿಗಳು 

14050 - 25050 
| ದ್ವಿತೀಯ ದರ್ಜೆ ಸಹಾಯಕರು 

5800 -10500 
/ಕಂಪ್ಯೂಟರ್ ಆಪರೇಟರ್ 

ಒಟ್ಟು 
ಈ ಹುದ್ದೆಗಳಿಗೆ ಆಯವ್ಯಯದಲ್ಲಿ ಅವಕಾಶ ಕಲ್ಪಿಸಿಕೊಳ್ಳಲು ತಿಳಿಸಿದೆ. 

ಮೇಲೆ ಓದಲಾದ ಕ್ರ. ಸಂ . ( 3) ರಲ್ಲಿನ ದಿನಾಂಕ : 04 - 10 -2010ರ ಪತ್ರದಲ್ಲಿ , ಆಯುಷ್ ನಿರ್ದೆಶಕರು ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 
399 ಪಿಐಎಂ 2009 , ದಿನಾಂಕ : 15 - 05 - 2010 ರಲ್ಲಿ ಈ ಕೆಳಕಂಡ ಹುದ್ದೆಗಳನ್ನು ಮಂಜೂರು ಮಾಡಲಾಗಿದೆ. 
ಕ್ರ. ಸಂ . ಹುದ್ದೆ ವೃಂದ ವೇತನ ಶ್ರೇಣಿ 

ಹೊಸದಾಗಿ ಸೃಜಿಸಬೇಕಾದ 
| ( ರೂ . ಗಳಲ್ಲಿ) 

ಹುದ್ದೆಗಳ ಸಂಖ್ಯೆ 
ಜಿಲ್ಲಾ ಆಯುಷ್ ಅಧಿಕಾರಿಗಳು 

14050 - 25050 
ದ್ವಿತೀಯ ದರ್ಜೆ ಸಹಾಯಕರು 

5800 - 10500 
/ಕಂಪ್ಯೂಟರ್ ಆಪರೇಟರ್ 

ಕ್ರ. ಸಂ . (1) ರಲ್ಲಿ ಓದಲಾದ ಕಂದಾಯ ಇಲಾಖೆಯ ಆದೇಶದಲ್ಲಿ, ಆಯುಷ್ ಇಲಾಖೆಗೆ ಅನುಬಂಧದಲ್ಲಿ 05 ಹುದ್ದೆಗಳನ್ನು 
ಸೃಜಿಸಲಾಗಿರುವುದರಿಂದ, ಈಗಾಗಲೇ ಸೃಜಿಸಿರುವ ಮೇಲಿನ ಹುದ್ದೆಗಳ ಜೊತೆಗೆ ಈ ಕೆಳಕಂಡ 03 ಹುದ್ದೆಗಳನ್ನು ಸೃಜಿಸಿ ಸರ್ಕಾರದ ಆದೇಶ 
ಹೊರಡಿಸುವಂತೆ ಕೋರಿರುತ್ತಾರೆ. 
ಕ್ರ. ಸಂ . ಹುದ್ದೆ ವೃಂದ ವೇತನ ಶ್ರೇಣಿ 

ಹೊಸದಾಗಿ ಸೃಜಿಸಬೇಕಾದ 
( ರೂ . ಗಳಲ್ಲಿ) 

ಹುದ್ದೆಗಳ ಸಂಖ್ಯೆ 
1. ಲೇ -ಕಾರ್ಯ ದರ್ಶಿ 

| ಬಿ . | 10 ,800 - 20025 

1 
| 2. | ವಾಹನ ಚಾಲಕರು | ಸಿ | 5800 -10500 

1 
3 . | ಗೂಪ್- ಡಿ ದರ್ಜೆ ನೌಕರರು 

4800 - 7275 
2010 - 11 ನೇ ಸಾಲಿಗೆ ಲೆಕ್ಕ ಶೀರ್ಷಿಕೆ 2210 - 04 - 101 -1 - 01 ಯೋಜನೆ ಅಡಿಯಲ್ಲಿ ಯಾದಗಿರಿ ಜಿಲ್ಲೆಗೆ ರೂ . 03 .35 ಲಕ್ಷ ಅನುದಾನ 
ಒದಗಿಸಲಾಗಿದೆ. ಆದುದರಿಂದ, ಈಗಾಗಲೇ ಮಂಜೂರಾಗಿರುವ 02 ಹುದ್ದೆಗಳ ಜೊತೆಗೆ ಈಗ ಕೋರಲಾಗುತ್ತಿರುವ 03 ಹುದ್ದೆಗಳನ್ನು ಮಂಜೂರು ಮಾಡಿ, 
ಒಟ್ಟು 05 ಹುದ್ದೆಗಳಿಗೆ ಸರ್ಕಾರದ ಮಂಜೂರಾತಿ ಆದೇಶ ಹೊರಡಿಸಲು ಕೋರಿದ್ದು, ಇದಕ್ಕೆ ತಗಲುವ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ 2210 - 04 -101 -1 - 01 
ಯೋಜನೆ ಅಡಿಯಲ್ಲಿ ಭರಿಸಲಾಗುವುದೆಂದು ತಿಳಿಸಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ , ಈ ಕೆಳಕಂಡಂತೆ ಆದೇಶಿಸಿದೆ . 

ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 399 ಪಿಐಎಂ 2009 , ಬೆಂಗಳೂರು, ದಿನಾಂಕ: 03 - 12 - 2010. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಯಾದಗಿರಿ ಜಿಲ್ಲೆಯಲ್ಲಿ ಆಯುಷ್ ಇಲಾಖೆಗೆ ಸಂಬಂಧಿಸಿದಂತೆ ಜಿಲ್ಲಾ ಆಯುಷ್ 
ಕಛೇರಿಯನ್ನು ಪ್ರಾರಂಭಿಸಲು ಈ ಕೆಳಕಂಡ ಹುದ್ದೆಗಳನ್ನು ಸೃಜಿಸಲು ಮಂಜೂರಾತಿ ನೀಡಿದೆ. 
ಕ್ರ. ಸಂ . ಹುದ್ದೆ 

ವೃಂದ ವೇತನ ಶ್ರೇಣಿ 

ಹೊಸದಾಗಿ ಸೃಜಿಸಬೇಕಾದ 
( ರೂ . ಗಳಲ್ಲಿ) 

ಹುದ್ದೆಗಳ ಸಂಖ್ಯೆ 
1. ಲೇ -ಕಾರ್ಯದರ್ಶಿ 

| ಬಿ | 10 ,800 - 20025 

1 
| 2 . | ವಾಹನ ಚಾಲಕರು 

| ಸಿ . | 5800 -10500 

1 
ಗೂಪ್- ಡಿ ದರ್ಜೆ ನೌಕರರು 

4800 - 7275 
ಸರ್ಕಾರದ ಆದೇಶ ಸಂಖ್ಯೆ : ಕಂಇ 71 ಭೂದಾಪು 2009 , ದಿನಾಂಕ : 23 - 02 - 2010 ರನ್ವಯ ಈ ಆದೇಶವನ್ನು ಹೊರಡಿಸಿದೆ. 


8| 


|ಆ 


| 3 , 


| ಕ 


.. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ವಿಶ್ವನಾಥ ಪಿ. ಹಿರೇಮಠ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ ) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 

( ಭಾರತೀಯ ವೈದ್ಯ ಪದ್ಧತಿ) 


ಪಿ . ಆರ್. 2989 


೬೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 

ಭಾಗ - ೧ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಬೆಂಗಳೂರಿನ ಅರಮನೆ ರಸ್ತೆಯಲ್ಲಿರುವ ಔಷಧ ನಿಯಂತ್ರಣ ಇಲಾಖೆಯ ಕಛೇರಿ 

ಹಿಂಭಾಗದಲ್ಲಿ ಖಾಲಿಯಿರುವ ನಿವೇಶನ ಸಂಖ್ಯೆ: 3 ರಲ್ಲಿ ಸುಮಾರು 81,300 ಚದುರ ಅಡಿ 
ಜಾಗದಲ್ಲಿ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಸಹಭಾಗಿತ್ವದೊಂದಿಗೆ ಕಟ್ಟಡ ನಿರ್ಮಾಣ 

ಮಾಡುವ ಕುರಿತು. 
ಓದಲಾಗಿದೆ: (1) ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 26 ಐಎಂಎಂ 2008 , ದಿನಾಂಕ: 07 - 02 - 2009 . 

( 2 ) ವ್ಯವಸ್ಥಾಪಕ ನಿರ್ದೇಶಕರು , ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಬೆಂಗಳೂರು ಇವರ ಪತ್ರ ಸಂಖ್ಯೆ : 

A1 R1 A (PS)/ 956 , ದಿನಾಂಕ: 29 - 05 - 2010. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರ. ಸಂ . (1) ರಲ್ಲಿನ ಸರ್ಕಾರದ ಆದೇಶದಲ್ಲಿ, ಔಷಧ ನಿಯಂತ್ರಣ ಇಲಾಖೆಯ ಕಛೇರಿಯ ಹಿಂಭಾಗದಲ್ಲಿ 
ಖಾಲಿಯಿರುವ ನಿವೇಶನ ಸಂಖ್ಯೆ : 3ರಲ್ಲಿರುವ ಸುಮಾರು 81 ,300 ಚದುರ ಅಡಿ ಖಾಲಿ ಜಾಗದಲ್ಲಿ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಮತ್ತು ಔಷಧ 
ನಿಯಂತ್ರಣ ಇಲಾಖೆ ಇವರ ಸಹಭಾಗಿತ್ವದಲ್ಲಿ ಶೇಕಡಾ 50:50ರ ಅನುಪಾತದಲ್ಲಿ ಹಂಚಿಕೆ ಮಾಡಿಕೊಳ್ಳುವ ಕೆಲವೊಂದು ಷರತ್ತಿಗೊಳಪಟ್ಟು ಕರ್ನಾಟಕ 
ವಿದ್ಯುತ್ ನಿಗಮ ನಿಯಮಿತವು ಸದರಿ ಸ್ಥಳದಲ್ಲಿ ಕಟ್ಟಡ ನಿರ್ಮಾಣ ಮಾಡಲು ಸರ್ಕಾರದ ಅನುಮತಿಯನ್ನು ನೀಡಲಾಗಿದೆ. 

ಮೇಲೆ ಓದಲಾದ ಕ್ರ. ಸಂ . ( 2) ರಲ್ಲಿನ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಇದರ ವ್ಯವಸ್ಥಾಪಕ ನಿರ್ದೆಶಕರ ಕೋರಿಕೆಯಂತೆ, 
ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ದಿನಾಂಕ: 08 - 06 -2010ರಂದು ನಡೆದ ಸಭೆಯಲ್ಲಿ ಔಷಧ ನಿಯಂತ್ರಣ ಇಲಾಖೆಯ 
ಸುಪರ್ದಿಯಲ್ಲಿರುವ ಸರ್ಕಾರಿ ಜಮೀನನ್ನು ಹಂಚಿಕೊಳ್ಳುವ ಬಗ್ಗೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಮತ್ತು ಔಷಧ ನಿಯಂತ್ರಣ ಇಲಾಖೆಗೆ ಕಛೇರಿ 
ಕಟ್ಟಡಗಳನ್ನು ನಿರ್ಮಿಸುವ ಕುರಿತು ವಿವರವಾಗಿ ಚರ್ಚಿಸಿ , ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತವು ತನ್ನ ಕಛೇರಿಗೆ 1,70 ,000 ಚ. ಅ. ಕಟ್ಟಡವನ್ನು 
ನಿರ್ಮಿಸುವುದು ಮತ್ತು ಅದೇ ನಿಗಮವು ತನ್ನ ವೆಚ್ಚದಲ್ಲಿ ಔಷಧ ನಿಯಂತ್ರಣ ಇಲಾಖೆಗೆ 1,19,000 ಚ. ಅ. ಜಾಗವಿರುವ ಕಛೇರಿ ಕಟ್ಟಡ ನಿರ್ಮಿಸುವ ಬಗ್ಗೆ 
ಹಾಗೂ ದಿನಾಂಕ: 07- 02 - 2009ರ ಸರ್ಕಾರಿ ಆದೇಶದಲ್ಲಿ ಸೂಚಿಸಿರುವ ಇತರ ಎಲ್ಲಾ ಷರತ್ತುಗಳನ್ನು ಬದಲಾವಣೆ ಇಲ್ಲದೇ ಉಳಿಸಿಕೊಳ್ಳಲು 
ಒಪ್ಪಿಕೊಳ್ಳಲಾಗಿದೆ. ಅದರಂತೆ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಮತ್ತು ಔಷಧ ನಿಯಂತ್ರಣ ಇಲಾಖೆಯು ದಿನಾಂಕ: 01 - 07 - 2010ರಂದು ಒಂದು 
ಒಡಂಬಡಿಕೆಗೆ ಸಹಿ ಹಾಕಿದ್ದು, ಅದರನ್ವಯ ಕರ್ನಾಟಕ ವಿದ್ಯುತ್ ನಿಗಮವು 02 ಕಟ್ಟಡಗಳನ್ನು ನಿರ್ಮಿಸಲಿದ್ದು, ಕರ್ನಾಟಕ ವಿದ್ಯುತ್ ನಿಗಮದ ಕಚೇರಿ 
ಕಟ್ಟಡದಲ್ಲಿ 1, 70 ,000 ಚ. ಅ. ಮತ್ತು ಔಷಧ ನಿಯಂತ್ರಣ ಇಲಾಖೆ ಕಟ್ಟಡದಲ್ಲಿ 1,19 ,000 ಚ. ಅ. ಜಾಗ ಇರಲಿದೆ. 

ಸದರಿ ಪ್ರಸ್ತಾವನೆಯನ್ನು ಇಂಧನ ಇಲಾಖೆಯೊಂದಿಗೆ ಸಮಾಲೋಚಿಸಲಾಗಿದ್ದು , ಇಂಧನ ಇಲಾಖೆಯು ಈ ಬದಲಾದ ಷರತ್ತುಗಳನ್ನು 
ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತವು ಒಪ್ಪಿಕೊಂಡಿದ್ದು, ಇದಕ್ಕೆ ಇಂಧನ ಇಲಾಖೆಯ ಸಹಮತಿ ಇದೆ ಎಂದು ತಿಳಿಸಿದೆ. ಆದುದರಿಂದ, ದಿನಾಂಕ: 07 
02 - 2009ರ ಆದೇಶದ ಕೆಲವೊಂದು ಷರತ್ತಗಳನ್ನು ಬದಲಾಯಿಸಲು ಪರಿಶೀಲಿಸಲಾಗಿದೆ. 

ಅದರಂತೆ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 26 ಐಎಂಎಂ 2008 ಬೆಂಗಳೂರು, ದಿನಾಂಕ: 09 - 12 - 2010 

ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಮತ್ತು ಔಷಧ ನಿಯಂತ್ರಣ 
ಇಲಾಖೆಗೆ ಕಛೇರಿ ಕಟ್ಟಡಗಳನ್ನು ನಿರ್ಮಿಸಲು ಮೇಲೆ ಕ್ರ. ಸಂ . (1) ರಲ್ಲಿ ಓದಲಾದ ದಿನಾಂಕ: 07 - 02 - 2009ರ ಷರತ್ತುಗಳನ್ನು ಈ ಕೆಳಕಂಡಂತೆ 
ಮಾರ್ಪಡಿಸಿ ಸರ್ಕಾರದ ಅನುಮತಿಯನ್ನು ನೀಡಿದೆ. 
1. ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತವು ಸ್ವಂತ ವೆಚ್ಚದಲ್ಲಿ ಬೆಂಗಳೂರಿನ ಔಷಧ ನಿಯಂತ್ರಣ ಇಲಾಖೆಯ ಸುಪರ್ದಿಯಲ್ಲಿರುವ ಜಾಗದಲ್ಲಿ 

ಎರಡು ಕಟ್ಟಡಗಳನ್ನು ನಿಗಮಕ್ಕೆ ನಿರ್ಮಿಸುವ ಕಟ್ಟಡದಲ್ಲಿ 1,70,000 ಚ. ಅ. ಸ್ಥಳಾವಕಾಶ ಮತ್ತು ಔಷಧ ನಿಯಂತ್ರಣ ಇಲಾಖೆಗೆ ನಿರ್ಮಿಸುವ 

ಕಟ್ಟಡದಲ್ಲಿ 1,19 ,000 ಚ. ಅ. ಸ್ಥಳಾವಕಾಶದಂತೆ ನಿರ್ಮಿಸುವುದು 
2 . ದಿನಾಂಕ: 07 - 02 - 2009ರ ಸರ್ಕಾರಿ ಆದೇಶದಲ್ಲಿ ನಿಗದಿಪಡಿಸಿದ ಇತರೆ ಎಲ್ಲಾ ಷರತ್ತುಗಳನ್ನು ಉಳಿಸಿಕೊಳ್ಳುವುದು ; ಮತ್ತು 
3. ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಮತ್ತು ಔಷಧ ನಿಯಂತ್ರಣ ಇಲಾಖೆ ದಿನಾಂಕ: 01 - 07 - 2010ರ ಒಡಂಬಡಿಕೆಯನ್ನು ಕಟ್ಟುನಿಟ್ಟಾಗಿ 
ಪಾಲಿಸಬೇಕೆಂಬ ಷರತ್ತಿನ ಮೇಲೆ ಕಟ್ಟಡಗಳನ್ನು ನಿರ್ಮಿಸುವುದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ 2990 

ಆರ್ . ಎಸ್ . ಇಟಗಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

( ಭಾರತೀಯ ವೈದ್ಯ ಪದ್ಧತಿ) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಡಾ : ವಿಜಯರಾಜ್ ಎನ್., ಸಾರ್ವಜನಿಕ ಆಸ್ಪತ್ರೆ ಮಾನ್ವಿ , ರಾಯಚೂರು ಜಿಲ್ಲೆ ಇವರು 

ಅನಧಿಕೃತ ಗೈರುಹಾಜರಾಗಿದ್ದು , ಸೇವೆಯಿಂದ ವಿಮೋಚನೆಗೊಳಿಸುವ ಬಗ್ಗೆ . 
ಓದಲಾಗಿದೆ : ಆಯುಕ್ತರು, ಅರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು , ಬೆಂಗಳೂರು, ಇವರ ಪತ್ರ ಸಂ : 

ಜೆಆರ್‌ಓ ( 4) 24( ಎ) 2010 -11 ದಿನಾಂಕ: 19 -10 - 2010. 
ಪ್ರಸ್ತಾವನೆ: 

ಆಯಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು, ಇವರು ಮೇಲೆ ಓದಲಾದ ಪತ್ರದಲ್ಲಿ ಡಾ : ವಿಜಯರಾಜ್ 
ಎನ್ , ಸಾರ್ವಜನಿಕ ಆಸ್ಪತ್ರೆ, ಮಾನ್ವಿ , ರಾಯಚೂರು ಜಿಲ್ಲೆ ಇವರು ದಿನಾಂಕ: 01- 03 - 2008 ರಂದು ಸರ್ಕಾರಿ ಸೇವೆಗೆ ಸೇರಿದ್ದು , 2010ನೇ ಸಾಲಿನ ಬಾಹ್ಯ 
ಅಭ್ಯರ್ಥಿಯಾಗಿ ರಾಜೀವ್‌ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯ ಇವರು ನಡೆಸಿದ ಪಿಜಿಸಿಇಟಿ 2010ರ ಪ್ರವೇಶ ಪರೀಕ್ಷೆ ಮುಖಾಂತರ ಎಂ . ಡಿ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 


೬೦೯ 


ಸೈಕಿಯಾಟ್ರಿಸ್ಟ್ ವಿಷಯದಲ್ಲಿ ಸ್ನಾತಕೋತ್ತರ ವ್ಯಾಸಂಗಕ್ಕೆ ಆಯ್ಕೆ ಹೊಂದಿ ಬಿಎಂಸಿ , ಬೆಂಗಳೂರು ಇಲ್ಲಿ ವ್ಯಾಸಂಗಕ್ಕೆ ಹಾಜರಾಗಿರುವುದು ಕಂಡುಬರುತ್ತದೆ. 
ಸದರಿ ವೈದ್ಯರು ಇಲಾಖಾ ಪೂರ್ವಾನುಮತಿ ಪಡೆಯದೆ ವ್ಯಾಸಂಗಕ್ಕೆ ಹಾಜರಾಗಿರುವುದರಿಂದ ಹಾಗೂ ಖಾಯಂಪೂರ್ವ ಸೇವಾವಧಿ ಘೋಷಣೆ ಆಗದೆ 
ಇರುವುದರಿಂದ ಪ್ರೊಬೆಷನರಿ ನಿಯಮಗಳ ಪ್ರಕಾರ ಸೇವೆಯಿಂದ ವಿಮೋಚನೆಗೊಳಿಸುವಂತೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ 
ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 632 ಹೆಚ್ ಎಸ್ ಹೆಚ್ 2010 ಬೆಂಗಳೂರು, ದಿನಾಂಕ: 30 - 11 - 2010 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಡಾ : ವಿಜಯರಾಜ್ ಎನ್., ಸಾರ್ವಜನಿಕ ಆಸ್ಪತ್ರೆ, ಮಾನ್ವಿ, ರಾಯಚೂರು ಜಿಲ್ಲೆ 
ಇವರು ಇಲಾಖಾ ಪೂರ್ವಾನುಮತಿ ಪಡೆಯದೆ ಸ್ನಾತಕೋತ್ತರ ವ್ಯಾಸಂಗಕ್ಕೆ ಅನಧಿಕೃತ ಗೈರುಹಾಜರಿಯಾಗಿರುವುದರಿಂದ ಇವರು ಇಲಾಖೆಯ 
ವೈದ್ಯಾಧಿಕಾರಿ ಹುದ್ದೆಯಲ್ಲಿ ಮುಂದುವರೆಯಲು ಇಚ್ಛೆ ಇಲ್ಲವೆಂದು ಪರಿಗಣಿಸಿ ಇವರು ಸೇವೆಗೆ ಅನಧಿಕೃತ ಗೈರುಹಾಜರಾದ ದಿನಾಂಕದಿಂದ 
ಅನ್ವಯವಾಗುವಂತೆ ಸದರಿಯವರನ್ನು ಕರ್ನಾಟಕ ನಾಗರೀಕ ಸೇವಾ ( ಖಾಯಂಪೂರ್ವ) ನಿಯಮಾವಳಿ 1977ರ ನಿಯಮ 6ರಡಿಯಲ್ಲಿ ಜಾರಿಗೆ 
ಬರುವಂತೆ ಇವರನ್ನು ಸರ್ಕಾರಿ ಸೇವೆಯಿಂದ ವಿಮೋಚನೆಗೊಳಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ 2991 

ಚಿಕ್ಕೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಸೇವೆಗಳು -1) 
ಕಂದಾಯ ಸಚಿವಾಲಯ 


ವಿಷಯ : ಚಿತ್ರದುರ್ಗ ಜಿಲ್ಲೆ, ಚಳ್ಳಕೆರೆ ತಾಲ್ಲೂಕು, ಖದಾಪುರ ಗ್ರಾಮದ ಸ. ನಂ .47 ರಲ್ಲಿ 409.10 ಎಕರೆ 

ಜಮೀನನ್ನು ಜಿಲ್ಲಾಧಿಕಾರಿಗಳು ಚಿತ್ರದುರ್ಗ ಜಿಲ್ಲೆ ರವರ ವಶಕ್ಕೆ ನೀಡುವ ಬಗ್ಗೆ. 
ಉಲ್ಲೇಖ : ಜಿಲ್ಲಾಧಿಕಾರಿಗಳು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ರವರ ಪತ್ರ ಸಂಖ್ಯೆ: 

ಎಲ್ಎನ್‌ಡಿಸಿಆರ್ /135 /10 - 11 , ಎಲ್‌ಎನ್‌ಡಿ: ಸಿಆರ್ / 11/09 - 10, 
ಎಲ್‌ಎನ್‌ಡಿಸಿಆರ್ (243 /09 - 10, ಎಲ್‌ಎನ್‌ಡಿ:ಸಿಆರ್ / 18 /10 - 11 , 

ಎಲ್‌ಎನ್‌ಡಿಸಿಆರ್ /1910 - 11, ದಿನಾಂಕ : 23 / 25 - 9 - 2010. 
ಪ್ರಸ್ತಾವನೆ: 

ಜಿಲ್ಲಾಧಿಕಾರಿಗಳು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ , ರವರು ಮೇಲೆ ಓದಲಾದ ಪತ್ರದಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ, ಚಿತ್ರದುರ್ಗ ಜಿಲ್ಲೆ, 
ಚಳ್ಳಕೆರೆ ತಾಲ್ಲೂಕು, ಉಳ್ಳರ್ತಿ ಕಾವಲ್ ಸ. ನಂ . 1 ಮತ್ತು ಖದಾಪುರ ಗ್ರಾಮದ ಸ . ನಂ . 47 ರಲ್ಲಿನ ಅಮೃತ್ ಮಹಲ್ ಕಾವಲ್ ಜಮೀನುಗಳನ್ನು 
ಸರ್ಕಾರದ ವಿವಿಧ ಯೋಜನೆಗಳಿಗಾಗಿ ಮಂಜೂರು ಮಾಡುವ ಸಂಬಂಧ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಈ ಪೈಕಿ ಖುದಾಪುರ ಗ್ರಾಮದ ಸ. ನಂ . 
47ರಲ್ಲಿ ವಿವಿಧ ಯೋಜನೆಗಳಿಗಾಗಿ ಮಂಜೂರಾಗಿ ಬಾಕಿ ಉಳಿಯುವ 409.10 ಎಕರೆ ಜಮೀನನ್ನು ಜಿಲ್ಲಾಧಿಕಾರಿಗಳು ಚಿತ್ರದುರ್ಗರವರ ವಶಕ್ಕೆ ನೀಡಿ 
ಅದನ್ನು ಭವಿಷ್ಯತ್ತಿನ ಸಾರ್ವಜನಿಕ ಹಾಗೂ ಸರ್ಕಾರಿ ಉದ್ದೇಶಕ್ಕೆ ಮತ್ತು ಟೌನ್‌ಶಿಪ್ ವಿಸ್ತರಣೆ, ಅಭಿವೃದ್ಧಿ ಹಾಗೂ ಮೂಲಭೂತ ಸೌಲಭ್ಯ 
ಒದಗಿಸುವುದಕ್ಕಾಗಿ ಕಾಯ್ದಿರಿಸುವಂತೆ ಕೋರಿಕೊಂಡಿದ್ದಾರೆ . 

ಜಿಲ್ಲಾಧಿಕಾರಿಗಳ ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ: 96 ಎಲ್‌ಜಿಸಿ 2010, ಬೆಂಗಳೂರು ದಿನಾಂಕ : 10 - 12 - 2010 | 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ಚಿತ್ರದುರ್ಗ ಜಿಲ್ಲೆ, ಚಳ್ಳಕೆರೆ ತಾಲ್ಲೂಕು, ಖುದಾಪುರ ಗ್ರಾಮದ ಸ. ನಂ .47 ರಲ್ಲಿನ 409 .10 
ಎಕರೆ ಅಮೃತ್ ಮಹಲ್ ಕಾವಲ್ ಜಮೀನನ್ನು , ಕರ್ನಾಟಕ ಭೂಕಂದಾಯ ನಿಯಮಗಳು 1966ರ ನಿಯಮ - 97( 4)ರಡಿಯಲ್ಲಿನ ಅವಕಾಶದಂತೆ 
ಗೋಮಾಳ ಶಿರ್ಷಿಕೆಯಿಂದ ತಗ್ಗಿಸಿ, ಸದರಿ 409.10 ಎಕರೆ ಜಮೀನನ್ನು ಭವಿಷ್ಯತ್ತಿನ ಸಾರ್ವಜನಿಕ, ಸರ್ಕಾರಿ ಉದ್ದೇಶಕ್ಕಾಗಿ, ಟೌನ್‌ಶಿಪ್ ವಿಸ್ತರಣೆಗಾಗಿ 
ಮತ್ತು ಅಭಿವೃದ್ಧಿ ಹಾಗೂ ಮೂಲ ಭೂತ ಸೌಲಭ್ಯಗಳನ್ನು ಒದಗಿಸುವ ಸಾರ್ವಜನಿಕ ಉದ್ದೇಶಗಳಿಗಾಗಿ ಕರ್ನಾಟಕ ಭೂಕಂದಾಯ ಕಾಯ್ದೆ 1964ರ ಕಲಂ 
71 ರಡಿ ಕಾಯ್ದಿರಿಸಿ, ಜಿಲ್ಲಾಧಿಕಾರಿಗಳು ಚಿತ್ರದುರ್ಗ ಜಿಲ್ಲೆ , ಚಿತ್ರದುರ್ಗರವರ ವಶಕ್ಕೆ ನೀಡಿ ಆದೇಶಿಸಿದೆ. 

ಈ ಆದೇಶವನ್ನು ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯವರ ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಪಸಂಮಿ :09 : ಅಮಾಭೂ : 2010 
ದಿ : 4 - 11 - 2010ರ ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್. ಜೆ. ಲಕ್ಷ್ಮೀನಾರಾಯಣ 
ಪಿ .ಆರ್ 2992 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 3) 


INFRASTRUCTURE DEVELOPMENT SECRETARIAT 
Sub :- Payment of fees to iDeCk for traffic study and financial feasibility analysis for operating Bidar Airport. 
Read :- 1. Government Letter NO . IDD 20 DIA 2004 dated 3. 10 .2009. 

2 . Letter No . iDeCK / 2009 -10/ 1351 dated 16.11. 2009 of iDeCK. 
3 . Government Letter NO. ID 115 ITS 2009 dated 16 .12. 2009. 

4 , Invoice NO. Advisory - OP /202/2009 -10 dated 25.03.2010 
Preamble : 

In letter dated 3. 10 .2009 read at Sl.No ( 1) above iDeCK was requested to conduct a traffic study and financial feasibility 
analysis for operating Bidar Airport. Accordingly the Chief Operating Officer iDeCK submitted a proposal with terms of reference to 


& 00 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 


2007 - 0 


Government vide lettter dated 16 . 11 .2009 read at serial No. 2 above the same was examined and a letter of acceptance of the terms 
was sent to iDeCK for carrying out of the said study. After submitting the feasibility study report iDeCK has requested the payment of 
Rs.4 ,77 599.00 towards fee for the feasibility study vide the invoice dated 25 .03.2010 read at serial No. (4) above the Government has 
considered the release of the above said fees . 

Hence the following Order . 
Government Order No . IDD 115 DIA 2010, Bangalore , dated : 10 - 12- 2010 

The Government hereby accords sanction for release of Rs.4 ,77 ,599.00 (Rupees four lakhs seventy seven thousand five 
hundred and ninety nine only ) to iDeCK towards the fees for traffic study and financial feasibility analysis for operating Bidar Airport. 

2. This expenditure shall be met under the Head of Account " 3451-00 -090 -1 -06 -059 (plan )- infrastructure 
preliminary studies - other expenditure ” in the financial year 2010 - 11. 

3. The Chief Financial Officer, iDeCK is authorized to draw the above amount on a payees receipt duly counter 
signed by the Under Secretary to Government, Infrastructure Development Department. 

4 . This order issues in accordance with the financial powers delegated to Principal Secretaries / Secretaries vide 
G .O .No.FD 1 TEP 2008 dated 16 .5 .2008 . 

By Order and in the name of the Governor of Karnataka 

C . A . Baburavindranath Patel 
P . R . 2993 

Under Secretary to Government, 
Infrastrcture Development Department 


INFRASTRUCTURE DEVELOPMENT SECRETARIAT 


Sub :- Nomination of Chairman for BIAL Coordination Committee -reg. 

Read :- G .O . NO . IDD 35 DIA 2009 dated 12 .05. 2009 . 
Preamble : 

A Coordination Committee to handle interface issues in BIAL was Constituted vide G .O read above under the Chairmanship 
of ACS to Government. Now BIAL has desired that the Cooridanation committee be chaired by the Chief Secretary as it handles other 
issues and also reviews issues related to stake holders of BIAL . The Proposal of BIAL has been considered by Government and hence 
the order. 

Government Order No. IDD 35 DIA 2009 , Bangalore, dated : 13- 12- 2010 . 
In view of the circumstances explained above, the Government of Karnataka is pleased to nominate the Chief Secretary , 
Government of Karnataka as the Chairman of Coordination committee constituted vide G .O . dated 12 .05 .2009 to handle interface 
issues in BIAL replacing the Additional Chief Secretary, Govrnment of Karnataka. 
The other members and terms of referene of the committee mentioned in the earlier G .O . dated 12.05.2009 remain unaltered . 


By Order and in the name of the Governor of Karnataka 

C . A . Baburavindranath Patel 
Under Secretary to Government, 
Infrastrcture Development Department 


P . R . 2994 


Sub :: 
Read : 


INFRASTRUCTURE DEVELOPMENT SECRETARIAT 
Release of funds towards cost sharing Project of Bangalore - Mysore Doubling Railway Project. 
1. G . O .NO . IDD 1 NSW 2002 dated 22 . 11 .2002 . 

2 . G .O .NO . IDD 1 NSW 2002 dated 22.03.2002 . 
3 . G . O .NO . IDD 1 NSW 2002 dated 19.02.2003 . 
4 . G .O .NO . IDD 47 NSW 2003 dated 12 .09.2003 . 
5 . G .O .NO . IDD 47 NSW 2003 dated 22 .01.2004 
6 . G .O .NO . IDD 47 NSW 2003 (P ) dated 26 .03 .2004 . 
7. G .O .NO . IDD 51 NSW 2004 dated 19 .07 .2004 . 
8 . G .O .NO . IDD 63 IDM 2005 dated 25 .05 .2005 . 
9 . G . O .NO . IDD 66 NSW 2005 dated 15 . 12 .2005 . 
10 . G . O . NO . IDD 68 NSW 2003 dated 30 .08. 2006 . 
11. G .O .NO . IDD 68 NSW 2003 dated 24 .07. 2007. 
12 . G . O .NO . IDD101 NSW 2007 dated 25 .04. 2008 . 
13. G . O .NO . IDD 101 NSW 2007 dated 25 . 10 .2008 . 
14 . G . O .NO . IDD 101 NSW 07 dated 4 .03 .2009 . 
15 . G .O .NO . IDD 101 NSW 07 dated 28.03.2009. 
16 . G .O .NO . IDD 101 NSW 07 dated 31.03.2009. 
17 . G .O .NO . IDD 101 NSW 07 dated 18 . 12 .2009 . 


21- 0 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಫೆಬ್ರವರಿ ೨೪ , ೨೦೧೧ 


con 


18 . G .O . NO . IDD 101 NSW 07 dated 5 .02. 2010 . 
19. G .O . NO . IDD 101 NSW 07 dated 26 .06 . 2010 . 
20 . G .O .NO . FD 143 BRS 2010 , dated 29 . 11. 2010 . 
21. Letter No . W . 63 /CN /BNC / MR /B /GL dated 20 . 09.2010 

of Dy .CE (Con .,) SWR , Bangalore. 
Preamble : 

The Government of Karnataka has so far released an amount of Rs. 161. 99 crore towards its share of the investment on 
cost sharing projects of Bangalore – Mysore Railway Doubling through various Government orders read at Sl.No. (1) to (19) above. 

2. The Deputy Chief Engineer (Con .,) South Western Railway, Bangalore in his letter read at Sl. No. (20 ) above , has 
stated that the total cost of the project Ramanagaram – Mysore is 482 .70 crore and out of it 2 / 3 share of GoK is Rs. 321.80 crore out 
of which an amount of " 75 .96 crore has been released by GOK and SWR has requested to arrange to deposit balance share of 
90 .00 crore during the year 2010 - 11. Railways has already spent 23 . 17 crore during the current year. Railway s share is . 30 .00 crore 
( 1/3 ) & GOK s is ` 60.00 crore. (Out of which during 2010 -11 has been released 25 .00 crore ) · 75 . 96 crore has already been 
released towards Ramanagaram – Mysore doubling Railway Project. Hence 35 .00 crore balance to be released towards cost 
sharing work doubling between Ramanagaram – Mysore. 

3. Since, the entire budgeted amount of ` 25 .00 crore having been released under the Head of account 5465 -01- 190 -3 -08 
cost sharing Ramanagaram – Mysore railway doubling (P )-059 FD has agreed vide G . O . No. read at (20 ) above to re -appropriate an 
amount of 35 .00 crores only from the Head of Account 5465 -01- 190 - 3 -05 - 211 - New cost sharing project investments . 

4 .Government of Karnataka after examining the request of railways has decided to release an amount of Rs . 35 .00 crore 
(Thirty five Crore only ) towards doubling of railway track between Ramanagaram -Mysore during 2010 -11. Hence this order . 
Government Order No. IDD 101 NSW 2007 , Bangalore , dated : 6 - 12- 2010 . 

After careful examination of the request of railways , Government is pleased to release an amount of Rs. 35 .00 crore 
(Rupees thirty five Crore only) being the part of the balance 2/ 3 share of Gok . 

2. This expenditure shall be met through re - apropriation from the head of account 565 -01-190 -3 -05 - 211 - New cost 
sharing Project investments to the Head of account 5465- 01 - 190 - 3 -08 (Plan ) Ramanagaram -Mysore Railway doubling project 059 
Other Expenditure . 

3. Further releases will be considered only when the issue of huge cost escalations in the project is taken up with the 
Railways and a satisfactory reasons for the same is provided by the Railways . 

4 . The Chief Executive Officer, K - RIDE is authorized to draw the amount on a payee s Receipt duly countersigned 
by the Under Secretary to Government, Infrastructure Development Department and K -RIDE shall in turn deposit the same with the 
Financial Advisor and Chief Accounts Oficer (Construction ), South Western Railway, Bangalore. 

This order is isued in accordance with the approval given by the Finance Department, vide, endorsement No. FD 
1853 EXP -1/ 2010 dated 1. 12 .2010 . 

By Order and in the name of the Governor of Karnataka 

C . A . Baburavindranath Patel 
P . R . 2995 

Under Secretary to Government, 
Infrastructure Development Department 


FOREST ECOLOGY AND ENVIRONMENT SECRETARIAT 
Sub - Proposal for seeking prior approval by the Karnataka Power Corporation Limited (KPCL) for drift & trial 

pits to conduce the geophysical study in forest areas ( Section 4 Notified area ). 
Read : 

1 Letter no . A5 (3 ) GFL. CR . 16 /09 -10 dated : 16 -06 - 2010 and 27 -08 - 2010 of the Principal Chief 
Conservator of Forests , Bangalore 

State Government lettter No . FEE 68 FGL 2010 ,Dated : 09 .09. 2010 
Letter No . F (C ) A / 11.6 . 284 /KAR /MISC /8042 , 
Dated : 13 - 10 - 2010 of Government of India , Ministry of Environment and Forests , Regional 

Office , Bangalore . 
Preamble : 

The Principal Chief Conservator of Forests, Bangalore vide his letters dated : 16 .06 .2010 and 27 -08 - 2010 read at (1) above 
has submitted the Proposal to obtain the approval under Section 2 of the Forest (Conservation ) Act, 1980 for drilling 1 drift in power 
house area of size 2 .0 m x 2 .5 m 100m , 13 numbers of trail pits (5 .Om x 5 .0m x 4 .5m ) and 36 bore holes of 83 mm in Sy .No. 174 of 
Sathegal Jogir land spread over an area 28 .00 Sq . Kms in Kollegal forest division , Chamarajanagara district to conduct the geophisical 
study to access the presence of hard rock below the earth surface in the Forest area for establishing Shivansamudra run of the river 
project in favour of Chief Engineer, KPCL, Bangalore subject to certain conditions . 

Accordingly the proposal was recommended to Government of India vide State Government letter dated 09.09. 2010 read at 
(2 ) above . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 


2J07 - 0 


Government of India vide its letter dated : 13- 10 - 2010 read at (3) above has conveyed its approval under Section 2 of The 
Forest (Conservation ) Act, 1980 for drilling 1 drift in power house area of size 2. 0 m x 2 .5 m 100m , 13 numbers of trial pits (5 .Om x 
5 .0m x 4 .5m and 36 bore holes of 83 mm in Sy . No. 174 of Sathegal Jogir land spread over an area 28 .00 Sq. Kms in Kollegal forest 
division , Chamarajanagara district to conduct the geophysical study to access the presence of hard rock below the earth surface in the 
Forest area for establishing Shivansamudra run of the river project in favour of Chief Engineer, KPCL , Bangalore subject to certain 
conditions. 
The proposal has been examined in detail and hence the order. 

GOVERNMENT ORDER NO . FEE 68 FGL 2010 , BANGALORE , DATED : 03 / 12 / 2010 
In the circumstances explained in the preamble above, Government are pleased to accord approval under section (2 ) of 
Forest (Conservation ) Act 1980 for drilling 1 drift in power house area of size 2 .0 m x 2 .5 m 100 m , 13 numbers of trail pits (5 .0m x 
5 .0m x 4 .5m ) and 36 bore holes of 83 mm in Sy . No. 174 of Sathegal Jogir land spread over an area 28 .00 Sq. Kms in Kollegal forest 
division , Chamarajanagara district to conduct the geophysical study to access the presence of hard rock below the earth surface in the 
Forest area for establishing Shivanasamudra run of the river project in favour of Chief Engineer, KPCL , Bangalore subject to the 
following conditions : 
1. The concerned Local Deputy Conservator of Forests will ensure that project authorities conduct the operation within the 

framework of para 1. 3 of Forest( Conservation ) Act, 1980 Guidelines . 
2. The boreholes will be capped from the topso thatno accident will take place . 
3 . There should not be any damage to the flora and fauna in the area . 
4 . No new roads or paths to be made and only existing tracks/roads will be used after due permission form the forest authorities. 
5 . No construction including temporary labour camps will be allowed in the forest area. 
6 . This permission should not be construed as a consent for diversion of forest area required for the proposed project under 

Forest(Conservation ) Act, 1980 . Separate proposals needs to be submitted for the same. 
7 . The KPCL has to pay the fee , if any, fixed by the Governmentof India . 
8 . The Karnataka Forest Act, 1963 and Rules 1969 and the Wildlife (protection ) Act, 1972 shall not be violated by the User 

Agency . 
9. In view the conservation , any other condition imposed by the Conservator of Forest and the Deputy Conservator of Forests will 
have to be abided by the KPCL , Bangalore. 

By Order and in the name of the Governor of Karnataka 

H . M . MALLIKARJUNA SWAMY 
P . R . 2996 

Under Secretary to Government, 

Forest, Ecology and Environment Department 
FOREST ECOLOGY AND ENVIRONMENT SECRETARIAT 


Sub - Diversion of 1.00 ha . of forest land in F .Sy . No . 164 of Kadgod Village in Sirsi Taluk for construction of 

Government-pre-University College Building and play Ground -in Favour of the President, Government 

Pre-University College Development Committee , Banavasi, Uttara Kannada District . 
Read : 1 Letter No. A5 (2 ) GFL. CR . 91 /08 -09 , dated : 26 -11-2008 of the Principal Chief Conservator of 

Forests, Bangalore 
2 . State Government letter No. FEE 199 FLL 2008 ,Dated : 20 . 12 . 2008 . 
3 . Letter No.4 - KRB562/2008/ BAN /3852 , dated : 26 .02. 2009 of Government of India , Ministry of 

Environment and Forests, Regional Office , Southern Zone, Bangalore . 
Letter No. A5 (2 ) GFL. CR .91/08 -09, dated : 15 .07 .2010 of Principal Chief Conservator of Forests , 

Bangalore. 
5 . State Government letter No. FEE 199 FLL 2008. dated : 04 .09. 2010 . 
6 . Letter No. 4 -KRB562/ 2008 - BAN /8129 , dated : 03 . 11. 2010 of Government of India , Ministry of 

Environment and Forests, Regional Office , Southern Zone, Bangalore . 
Preamble : 

The Principal Chief Conservator of Forests , Bangalore vide his letter dated : 26 - 11 -2008 read at (1) above has submitted the 
Proposal to obtain the approval of Government of India under Section 2 of the Forest (Conservation ) Act, 1980 for diversion of 1 .00 ha. 
of forest land in F . Sy . No. 164 of Kadgod Village in Sirsi Taluk for construction of Government Pre -University College Building and Play 
Ground in favour of the president, Government Pre-University College development Committee, Banavasi, Uttara Kannada District 
subject to certain conditions . 

Accordingly the proposal was recommended to Government of India vide State Government letter dated 20 .12 .2008 read at 
( 2 ) above . 

Government of India Ministry of Environment and Forests , Regional office , Bangalore vide their letter dated 26 .02. 2009 read 
at ( 3) above has given its approval in Principle (Stage-1) for diversion of 1.00 ha . of forest land subject o fulfilment of certain conditions 
and the same was communicated to the Principal Chief Conservator of Forests, Bangalore for compliance . 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 


೬೧೩ 


The Principal Chief Conservator of Forests , Bangalore vide his letter dated 15.07.2009 furnished the compliance report read 
at (4 ) above and the samehas been sent to Government of India vide State Government letter dated : 04 .09 .2010 read at (5 ) above . 

Government of India Ministry of Environment and Forests , Regional Offfice , South Zone , Bangalore vide their letter dated 
03. 11. 2010 read at (6 ) ABOVE HAS CONVEYED ITS APPROVAL (Stage -ll) under Section 2 of the Forest (Conservation ) Act, 1980 
for diversion of 1.00 ha . of forest land in F .Sy.No . 164 of Kadgod Village in Sirsi Taluk for construction of Government Pre - University 
College Building and Play Ground in favour of the President, Government Pre -University College Development Committee , Banavasi, 
Uttara Kannada District Subject to certain conditions. 
The proposal has been examined in detail and hence the order. 

Government Order No.FEE 199 FLL 2008 , Bangalore, dated : 13- 12 -2010 . 
In the circumstances explained in the preamble above , Government are pleased to accord sanction under Section 2 of The 
Forest (Conservation ) Act, 1980 for diversion of 1.00 (one )ha. of forest land in F . Sy .No. 164 of Kadgod Village in Sirsi Taluk for 
construction of Government Pre-University College Building and Play Ground in favour of the President, Government Pre-University 
College Development Committee , Banavasi, Uttara Kannada District subject to be following conditions: 

1. The legal Status of the forest land shall remain unchanged . 
2 . The demarcation of the proposed forest area shall be carried out by erecting cement concrete pillars duly numbered at an 

interval of 20 meters at the cost of user agency. 
3. Only minimum number of trees shall be felled for the execution of the project. 
4 . Plantation of ten times the number of trees to be felled shall be carried out at the cost of user agency. 
5 . The additional amount of the Net Present Value (NPV ) of the diverted forest land if any becoming due after revision of the 

same by the Hon ble Supreme Court of India in future , shall be charged by the State Government from the user agency and 
the same shall be -transferred to Ad- hoc CAMPA in account number CA -1582 of Corporation Bank , Block - II CGO Complex, 

Phase -I, Lodhi Road , New Delhi- 110003 . 
6 . The total forest area utilised for the project shall not exceed 1.00 hectare , In case the land is not taken over by the user agency 

or the same is not used for the stipulated purpose within a period of two years , then the area shall be taken back by the 

Deputy Conservator of Forests under section 82 ofKarnataka Forest Act, 1963. 
7 . The lease period is for a period of 20 years. 
8 . The user agency has to pay the lease rent as fixed by the Government at the time of sanction and any subsequent orders in 

this regard . 
9 . The Karnataka Forest Act, 1963 and Rules 1969 will be applicable for any violation . 
10 . The user agency shall pay the extraction charges of trees estimated by the Deputy Conservator of Forests from the 

proposed land . 
11. The user agency shall pay the cost of raising compensatory afforestation at the rate prevailing at the time of sanction (at 

present it is Rs. 94 ,000 /- per Ha.) 
12. The user agency has to pay the Net Present Value as per the Hon ble Supreme Court of India orders dated : 28 .03 .2008 and 

09 . 05 . 2008. 
13. Any other condition imposed by the Government of Indial Government of Karnataka and Principal Chief Conservator of 
Forests will have to be abided by the lessee . 

By Order and in the name of the Governor of Karnataka 

H . M . MALLIKARJUNA SWAMY 
P. R. 2997 

Under Secretary to Government, 
Forest, Ecology and Environment Department 


ಶಿಕ್ಷಣ ಸಚಿವಾಲಯ 
ವಿಷಯ : ಸರ್ಕಾರಿ ಪ್ರಾಥಮಿಕ ಶಾಲಾ ತರಬೇತಿ ಹೊಂದದ ಶಿಕ್ಷಕರ ವೇತನ ಶ್ರೇಣಿಯನ್ನು ತರಬೇತಿ ಹೊಂದಿದ ಶಿಕ್ಷಕರ 

ವೇತನ ಶ್ರೇಣಿಗೆ ಅನುಗುಣವಾಗಿ ವೇತನವನ್ನು ನಿಗದಿಪಡಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 19 ಎಸ್‌ಎಲ್‌ಬಿ 96 , ದಿನಾಂಕ: 26 - 02 -1992 . 

2. ಸರ್ಕಾರದ ಆದೇಶ ಸಂಖ್ಯೆ: ಎಫ್ಡಿ 31 ಎಸ್‌ಆರ್‌ಪಿ 2007, ದಿನಾಂಕ: 28 - 08 - 2008. 
3, ಸರ್ಕಾರದ ಆದೇಶ ಸಂಖ್ಯೆ: ಇಡಿ 03 ಪಿಎಂಎ 2008 , ದಿನಾಂಕ: 24 - 04 - 2009. 
4. ನಿರ್ದೆಶಕರು ( ಪ್ರಾಶಿ), ಸಾ .ಶಿ . ಇ., ಬೆಂಗಳೂರು ರವರ ಪತ್ರ ಸಂಖ್ಯೆ: ಸಿ3(5) ಪ್ರಾಶಿ.ವಿಧಾನ ಪರಿಷತ್ 

ಅರ್ಜಿ ಸಮಿತಿ 143 /2008 , ದಿನಾಂಕ: 10 - 11 - 2009. 
ಪ್ರಸ್ತಾವನೆ: 

- ಮೇಲೆ ಓದಲಾದ (1) ರ ದಿನಾಂಕ: 26 - 02 - 1992 ರ ಆದೇಶದಲ್ಲಿ 20 ವರ್ಷ ಸೇವೆ ಸಲ್ಲಿಸಿದ ಸರ್ಕಾರಿ ಹಾಗೂ ಅನುದಾನಿತ ಪ್ರೌಢ 
ಶಾಲೆಗಳ ಗ್ರೇಡ್ - 2 ಸಹ ಶಿಕ್ಷಕರಿಗೆ ಗ್ರೇಡ್ - 1 ಸೌಲಭ್ಯ ಮಂಜೂರು ಮಾಡಿ ಆದೇಶ ಹೊರಡಿಸಲಾಗಿದೆ. ಮೇಲೆ ಓದಲಾದ ( 2) ರ ದಿನಾಂಕ: 
28 - 08 -2008 ರ ಆದೇಶದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳಿಗೆ ಹೆಚ್ಚಿನ ವೇತನ ಶ್ರೇಣಿಯನ್ನು ನೀಡುವ ಕುರಿತು 5ನೇ ವೇತನ ಆಯೋಗವು 
ಮಾಡಿರುವ ಶಿಫಾರಸ್ಸುಗಳನ್ವಯ 2007 ರ ಕರ್ನಾಟಕ ನಾಗರೀಕ ಸೇವಾ ( ಪರಿಷ್ಕೃತ ವೇತನ) ನಿಯಮಗಳ ನಿಯಮ 4 ಉಪ ನಿಯಮ 2ರ ಮೂಲಕ 


೬೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 


ಭಾಗ - ೧ 


ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳ ವೇತನ ಶ್ರೇಣಿಯನ್ನು ರೂ . 6250 -12000 ಗಳಿಂದ 
ರೂ . 6800 - 13000 ಗಳಿಗೆ ಪರಿಷ್ಕರಿಸಿ ಆದೇಶ ಹೊರಡಿಸಲಾಗಿದೆ. 
( 2) ಮೇಲೆ ಓದಲಾದ (3) ರ ದಿನಾಂಕ: 24 - 04 - 2009 ರ ಆದೇಶದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ತರಬೇತಿ ಹೊಂದದ ಶಿಕ್ಷಕರ ವೇತನ 
ಶ್ರೇಣಿಯನ್ನು ತರಬೇತಿ ಹೊಂದಿದ ಶಿಕ್ಷಕರ ವೇತನ ಶ್ರೇಣಿಗೆ ನಿಗದಿಪಡಿಸುವ ಸಂಬಂಧ ಪರಿಶೀಲಿಸಿ, ವರದಿ ನೀಡಲು ವಿಶೇಷ ಸಮಿತಿಯನ್ನು ಆಯುಕ್ತರು, 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಇವರ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿತ್ತು. ಮೇಲೆ ಓದಲಾದ ( 4) ರ ನಿರ್ದೆಶಕರು ( ಪ್ರಾಶಿ ), ಸಾರ್ವಜನಿಕ 
ಇಲಾಖೆ, ಬೆಂಗಳೂರುರವರ ಪತ್ರದಲ್ಲಿ ಸದರಿ ಸಮಿತಿಯ ದಿನಾಂಕ: 21 - 10 - 2009ರ ನಡವಳಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. ಸಮಿತಿಯ ಶಿಫಾರಸ್ಸಿನಂತೆ 
ತರಬೇತಿ ಹೊಂದದ ಶಿಕ್ಷಕರ ಸಂಖ್ಯೆ 900 ಇದ್ದು, ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನಿರಂತರವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುತ್ತಾರೆ . ಅವರೆಲ್ಲರೂ 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿರುವುದರಿಂದ 20 ವರ್ಷಗಳಿಗೂ ಮೇಲ್ಪಟ್ಟು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸುಧೀರ್ಘ ಅನುಭವ 
ಹೊಂದಿದ್ದು, ತರಬೇತಿ ಶಿಕ್ಷಕರು ಮಾಡುವ ಎಲ್ಲಾ ಕೆಲಸಗಳನ್ನು ತರಬೇತಿ ಪಡೆಯದ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದು, ಬಹುತೇಕ ಶಿಕ್ಷಕರು 50 ವರ್ಷ 
ದಾಟಿದವರಾಗಿರುತ್ತಾರೆ. ಇನ್ನು ಕೆಲವರು ನಿವೃತ್ತಿಯ ಅಂಚಿನಲ್ಲಿದ್ದು , ಈ ಹಂತದಲ್ಲಿ ಸದರಿ ಶಿಕ್ಷಕರನ್ನು ಮತ್ತೊಮ್ಮೆ ತರಬೇತಿಗೆ ನಿಯೋಜಿಸುವುದು 
ಸೂಕ್ತವಲ್ಲವೆಂದು ಅಭಿಪ್ರಾಯ ನೀಡಿದ್ದಾರೆ. ತರಬೇತಿ ಹೊಂದದ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ತರಬೇತಿ ಹೊಂದಿದ ಶಿಕ್ಷಕರ ವೇತನ ಶ್ರೇಣಿಯನ್ನು ಒಂದು 
ಸಾರಿಯ ಕ್ರಮಕ್ಕಾಗಿ ವಿಸ್ತರಿಸಬಹುದೆಂದು ತಿಳಿಸಿರುತ್ತಾರೆ. ಅದರಂತೆ, ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ ಇಡಿ 03 ಪಿಎಂಎ 2008, ಬೆಂಗಳೂರು, ದಿನಾಂಕ : 20 - 01 - 2011 
3. ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಸನ್ನಿವೇಶದಲ್ಲಿ 15 ವರ್ಷಗಳ ಸೇವೆಯನ್ನು ಪೂರೈಸಿದ ತರಬೇತಿ ಹೊಂದದ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 
ತರಬೇತಿ ಹೊಂದಿದ ಶಾಲಾ ಶಿಕ್ಷಕರ ವೇತನ ಶ್ರೇಣಿಯಾದ ರೂ . 6800 -13000 ನ್ನು ಭವಿಷ್ಯವರ್ತಿಯಾಗಿ ನೀಡಿ, ಸದರಿ ವೇತನ ಶ್ರೇಣಿಯಲ್ಲಿ ಶಿಕ್ಷಕರುಗಳ 
ವೇತನವನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ ನಿಯಮ 43 ರಲ್ಲಿ ಕಲ್ಲಿಸಿರುವ ಅವಕಾಶಗಳನುಸಾರ ನಿಗದಿಪಡಿಸಲು ಆದೇಶಿಸಿದೆ. 
4. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 453 ಸೇ - 2 /2010, ದಿನಾಂಕ: 17 - 09 -2010 ರಲ್ಲಿ ನೀಡಿರುವ 
ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ಪ್ರಭುಸ್ವಾಮಿ 
ಪಿ . ಆರ್ , 323 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಶಿಕ್ಷಣ ಇಲಾಖೆ ( ಪ್ರಾಥಮಿಕ) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : ಶ್ರೀ ಎನ್. ವಿ. ಮುದಕಣ್ಣವರ್, ನೋಟರಿ, ಶಿಗ್ಗಾಂವ ಇವರ ವಿರುದ್ಧದ ದೂರು ಬಗ್ಗೆ - ಶಿಸ್ತು ಕ್ರಮ . 
ಉಲ್ಲೇಖ : 1) ಶಿಗ್ಗಾಂವ ತಾಲ್ಲೂಕಿನ ಸಾರ್ವಜನಿಕ ದೂರು ಮನವಿ ದಿನಾಂಕ 28 -4 - 2010 

2 ) ಸರ್ಕಾರದ ಪತ್ರ ಸಂಖ್ಯೆ: ಲಾ 139 ಎಲ್‌ಸಿಎಲ್ 2010, ದಿನಾಂಕ 19 - 7 - 2010 
3) ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಹಾವೇರಿ ಇವರ ಪತ್ರ ಸಂಖ್ಯೆ: O . No. Adm/2326/2010, ದಿನಾಂಕ 

21 - 09 - 2010 
ಪ್ರಸ್ತಾವನೆ : 

ಉಲ್ಲೇಖಿತ (1) ರ ದಿನಾಂಕ 28 - 4 - 2010ರ ದೂರು ಮನವಿಯಲ್ಲಿ ಶಿಗ್ಗಾಂವಿ ತಾಲ್ಲೂಕಿನ ಸಾರ್ವಜನಿಕರು ಶ್ರೀ ಎನ್. ವಿ . ಮುದಕಣ್ಣವರ್, 
ನೋಟರಿ , ಶಿಗ್ಗಾಂವ ಇವರು ಖಲ್ಲಾ ದಸ್ತಾವೇಜು ಕಾಗದಗಳ ಮೇಲೆ ಯಾವುದೇ ವಿಷಯವನ್ನು ಬರೆಯದೆ ಅವುಗಳ ಮೇಲೆ ತಮ್ಮ ಸೀಲು ಹಾಕಿ 
ಸಹಿಯನ್ನು ಮಾಡಿ ಶಿಗ್ಗಾಂವದಲ್ಲಿ ಚರಮೂರ್ತೇಶ್ವರ ಜಾಬ್ ಟೈಪಿಂಗ್ ಮಾಲೀಕನಾದ ಶ್ರೀ ಚನ್ನಪ್ಪ ಎನ್ನುವವರ ಕೈಯಲ್ಲಿ ನೂರಾರು ಖುಲ್ಲಾ 
ದಸ್ತಾವೇಜುಗಳನ್ನು ಕೊಟ್ಟಿದ್ದು ಇದರಿಂದ ಸಾರ್ವಜನಿಕರ ಹಕ್ಕುಗಳ ಆಸ್ತಿಗೆ ಭದ್ರತೆ ಇಲ್ಲದಂತಾಗಿರುತ್ತದೆ ಎಂದು ದೂರು ಮನವಿಯನ್ನು ಸಲ್ಲಿಸಿದ್ದರ 
ಮೇರೆಗೆ ಉಲ್ಲೇಖಿತ (2) ರ ದಿನಾಂಕ 19 - 7 - 2010ರ ಸರ್ಕಾರದ ಪತ್ರದಲ್ಲಿ ನೋಟರಿಯವರ ವಿರುದ್ಧದ ದೂರು ಮನವಿಯನ್ನು ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಧೀಶರು ಹಾವೇರಿ ಇವರಿಗೆ ಕಳುಹಿಸಿ ಈ ಬಗ್ಗೆ ವಿಚಾರಣೆ ನಡೆಸಿ ಪರಿಶೀಲನಾ/ವಿಚಾರಣಾ ವರದಿಯನ್ನು ಕಳುಹಿಸುವಂತೆ ಕೋರಲಾಗಿತ್ತು. 

ಅದರಂತೆ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಹಾವೇರಿ ಇವರು ಉಲ್ಲೇಖಿತ ( 3) ರ ದಿನಾಂಕ 21 - 9 - 2010ರ ಪತ್ರದಲ್ಲಿ ವಿಚಾರಣಾ 
ವರದಿಯನ್ನು ಸಲ್ಲಿಸಿದ್ದು , ಅದರಲ್ಲಿ ನೋಟರಿ ಸೇರಿದಂತೆ ದೂರಿನಲ್ಲಿ ತಿಳಿಸಿರುವ 4 ಜನರಿಂದಲೂ ಲಿಖಿತ ವಿವರಣೆ ಪಡೆದಿದ್ದು, ಅವರೆಲ್ಲರೂ ದೂರನ್ನು 
ಅಲ್ಲಗಳೆದಿರುತ್ತಾರೆ . ಆದರೆ ಒಬ್ಬ ಜವಾಬ್ದಾರಿಯುತ ನೋಟರಿಯು ಸ್ಟಾಂಪ್ ಪೇಪರ್‌ಗಳು ಕಳುವಾದ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಳ್ಳದೇ ಸುಮ್ಮನೆ 
ಇರುವುದರಿಂದ ಅವರು ನೀಡಿರುವ ವಿವರಣೆ ತೃಪ್ತಿಕರವಾಗಿರುವುದಿಲ್ಲ ಮತ್ತು ಒಪ್ಪಲು ಆಗುವುದಿಲ್ಲ. ಆದ್ದರಿಂದ ಅವರು ತಮ್ಮ ನೋಟರಿ ಕರ್ತವ್ಯ 
ನಿರ್ವಹಿಸುವಲ್ಲಿ ಅಜಾಗರೂಕರಾಗಿರುವುದರಿಂದ ಅವರ ವಿರುದ್ಧ ಸೂಕ್ತ ಕ್ರಮ ವಹಿಸಬಹುದಾಗಿದೆ ಎಂಬ ಅಭಿಪ್ರಾಯ ನೀಡಿರುತ್ತಾರೆ. 

ಖಾಲಿ ಬಾಂಡ್ ಪೇಪರುಗಳನ್ನು ನೋಟರಿಯವರು ಅವರ ಸಹಿ ಮತ್ತು ಮುದ್ರೆ ಹಾಕಿ ಇರಿಸಿಕೊಳ್ಳುವುದು ದುರುಪಯೋಗಕ್ಕೆ ಅವಕಾಶ 
ಮಾಡಿಕೊಟ್ಟಂತಾಗುವುದಲ್ಲದೆ ನಿಯಮ ಬಾಹಿರ ಕ್ರಮವಾಗುವುದು, ಪ್ರಸ್ತುತ ನೋಟರಿಯವರ ಕರ್ತವ್ಯ ಲೋಪದ ಪ್ರಮಾಣವನ್ನು ಸರ್ಕಾರದ ಹಂತದಲ್ಲಿ 
ಪರಿಶೀಲಿಸಿ ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಲಾ 139 ಎಲ್ ಸಿಎಲ್ 2010, ಬೆಂಗಳೂರು, ದಿನಾಂಕ: 12 -11 - 2010 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಶ್ರೀ ಎನ್. ವಿ . ಮುದಕಣ್ಣವರ್, ನೋಟರಿ , ಶಿಗ್ಗಾಂವ ಇವರಿಗೆ ವಿಷಯ / ಟಿಪ್ಪಣಿಯನ್ನು ದಾಖಲೆ 
ಪತ್ರಗಳಲ್ಲಿ ಬರೆಯುವ ಮುನ್ನ ನೋಟರಿಯ ಸಹಿ/ ಮುದ್ರೆ ಹಾಕಿರಿಸಿಕೊಳ್ಳದಂತೆ ಹಾಗೂ ಇನ್ನು ಮುಂದೆ ಇಂತಹ ತಪ್ಪುಗಳು ಪುನರಾವರ್ತನೆಯಾಗದಂತೆ 
ನೋಡಿಕೊಳ್ಳಲು ಸೂಚಿಸಿ ನೋಟರಿ ನಿಯಮಗಳು 1956ರ ನಿಯಮ 13 (12 ) ( ಬಿ) (i) ರನ್ವಯ ಎಚ್ಚರಿಕೆ ನೀಡಿ ಪ್ರಕರಣ ಮುಕ್ತಾಯಗೊಳಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್ . ಆರ್. ಶಕುಂತಲ 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2) 
ಪಿ . ಆರ್ . 2853 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೨೪, ೨೦೧೧ 


೬೧೫ 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ವಿಷಯ : ನೂತನ ಜಿಲ್ಲೆಯಾಗಿ ರಚನೆಗೊಂಡಿರುವ ಯಾದಗಿರಿ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ 

ಉಪನಿರ್ದೇಶಕರ ಕಛೇರಿಗೆ ಹುದ್ದೆಗಳ ಸೃಜನೆ ಹಾಗೂ ಮರುವಿನ್ಯಾಸಗೊಳಿಸುವ ಬಗ್ಗೆ - ಆದೇಶ 
ಓದಲಾಗಿದೆ : 1) ಅಧಿಸೂಚನೆ ಸಂಖ್ಯೆ : ಆರ್ ಡಿ 59 ಭೂದಾಪು 2008, ದಿನಾಂಕ 25- 12 - 2009 | 

2) ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 536 ವೆಚ್ಚ - 7 /2010, ದಿನಾಂಕ 22 - 07 - 2010 
3) ಸರ್ಕಾರದ ಆದೇಶ ಸಂಖ್ಯೆ: ಕಂವಿ 71 ಭೂದಾಪು 2009, ದಿನಾಂಕ 26 - 07 - 2010 
4) ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆರವರ ಕಛೇರಿಯ ಏಕ ಕಡತ ಸಂಖ್ಯೆ : 

ಮಮಅಇ/ ಯೋಜನೆ/07 /2010 - 11 . 
ಪ್ರಸ್ತಾವನೆ : 
ನೂತನವಾಗಿ ರಚನೆಯಾದ ಯಾದಗಿರಿ ಜಿಲ್ಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರ ಕಛೇರಿಗೆ ಹುದ್ದೆಗಳನ್ನು 

ಗುಲ್ಬರ್ಗಾ ಜಿಲ್ಲೆಯ ವಿವಿಧ ಕಛೇರಿಗಳಿಂದ ಮರುವಿನ್ಯಾಸಗೊಳಿಸಲು ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ 
ಇಲಾಖೆರವರು ಮೇಲೆ ಕ್ರಮ ಸಂಖ್ಯೆ (4)ರಲ್ಲಿ ಓದಲಾದ ಏಕ ಕಡತದಲ್ಲಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಸರ್ಕಾರವು ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ 
ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಮಮಇ 250 ಎಸ್ ಜೆಡಿ 2010, ಬೆಂಗಳೂರು, ದಿನಾಂಕ: 15 - 11 - 2010 
ನೂತನವಾಗಿ ರಚನೆಯಾದ ಯಾದಗಿರಿ ಜಿಲ್ಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರ ಕಛೇರಿಗೆ ಹಾಗೂ 
ಜಿಲ್ಲಾ ಪರಿವೀಕ್ಷಣಾಧಿನಿಯಮ ಅಧಿಕಾರಿಯ ಕಛೇರಿಗೆ ಈ ಕೆಳಕಂಡ ಹುದ್ದೆಗಳನ್ನು ಸೃಜಿಸಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 


01 


ಪದನಾಮ 

ವೇತನ ಶ್ರೇಣಿ 

ಹುದ್ದೆಗಳ ಸಂಖ್ಯೆ 
ಉಪ ನಿರ್ದೇಶಕರ ಕಛೇರಿ 
ಉಪ ನಿರ್ದೇಶಕರು 

( ರೂ . 18150 - 26925 

| 01 
ನಿರೂಪಣಾಧಿಕಾರಿಗಳು 

| ರೂ . 14050 - 25050 | 01 

| 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳು 

ರೂ . 14050 - 25050 
ಪ್ರಥಮ ದರ್ಜೆ ಸಹಾಯಕರು 

| ರೂ . 7275 –13350 

| 01 
ವಾಹನ ಚಾಲಕರು 

ರೂ . 5800 - 10550 
ಜಿಲ್ಲಾ ಪರಿವೀಕ್ಷಣಾಧಿನಿಯಮ ಅಧಿಕಾರಿಯ ಕಛೇರಿ 
ಕ. ಸಂ . ಪದನಾಮ 

ವೇತನ ಶ್ರೇಣಿ 

ಹುದ್ದೆಗಳ ಸಂಖ್ಯೆ 
ಪ್ರೊಬೆಷನ್ ಅಧಿಕಾರಿಗಳು 

ರೂ . 10000 - 18150 

01 
ಜವಾನ 

ರೂ . 4800 - 7275 
ಇದಲ್ಲದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಗುಲ್ಬರ್ಗಾ ಜಿಲ್ಲೆಯ ವಿವಿಧ ಕಛೇರಿಗಳಿಂದ ಪ್ರಥಮ ದರ್ಜೆ ಸಹಾಯಕರ ಒಂದು ಹುದ್ದೆ 
ದ್ವಿತೀಯ ದರ್ಜೆ ಸಹಾಯಕರ ಒಂದು ಹುದ್ದೆ, ವಾಹನ ಚಾಲಕರ ಒಂದು ಹುದ್ದೆ ಹಾಗೂ ಡಿ ದರ್ಜೆಯ ಒಂದು ಹುದ್ದೆಯನ್ನು ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ ಇಲಾಖೆ, ಯಾದಗಿರಿ ಜಿಲ್ಲೆಗೆ ಮರುವಿನ್ಯಾಸಗೊಳಿಸಲು ಆದೇಶಿಸಿದೆ. 
ಷರತ್ತುಗಳು : 
1. ಗುಲ್ಬರ್ಗಾ ಜಿಲ್ಲೆಯಿಂದ ಯಾದಗಿರಿ ಜಿಲ್ಲೆಗೆ ವರ್ಗಾವಣೆಗೊಂಡ ತಾಲ್ಲೂಕುಗಳಲ್ಲಿರುವ ವಿದ್ಯಾರ್ಥಿನಿಲಯಗಳು ಹಾಗೂ ಇತರೆ ಸ್ವಯಂ ಸೇವಾ 

ಸಂಸ್ಥೆಗಳು ಹಾಗೂ ಕಛೇರಿಗಳ ನಿರ್ವಹಣೆಯನ್ನು ಯಾದಗಿರಿ ಜಿಲ್ಲೆಯ ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ 

ವಹಿಸಿಕೊಡುವುದು. 
2. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳು ಹೊಸ ಜಿಲ್ಲೆಗೆ ಸಂಬಂಧಪಟ್ಟ ಕಡತಗಳನ್ನು ವಿಂಗಡಿಸಿ ಹೊಸ ಜಿಲ್ಲೆಯ ಕೇಂದ್ರ ಸ್ಥಾನಕ್ಕೆ 

ವರ್ಗಾಯಿಸಲು ಕ್ರಮ ಕೈಗೊಳ್ಳತಕ್ಕದ್ದು. 
3. 2010 - 11ನೇ ಸಾಲಿನಲ್ಲಿ ಯೋಜನೆ ಮತ್ತು ಯೋಜನೇತರ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಭೌತಿಕ ಮತ್ತು ಆರ್ಥಿಕ ವಿಂಗಡಣೆ ಮಾಡಿ 

ಹೊಸ ಜಿಲ್ಲೆಗೆ ಗುರಿಯನ್ನು ನಿಗಧಿಪಡಿಸತಕ್ಕದ್ದು. 
4 . 2010 - 11ನೇ ಸಾಲಿನಲ್ಲಿ ರಾಜ್ಯ ಮತ್ತು ಜಿಲ್ಲಾ ಆಯವ್ಯಯದಲ್ಲಿ ಯಾದಗಿರಿ ಜಿಲ್ಲೆಗೆ ನಿಗಧಿಪಡಿಸಲಾಗಿರುವ ಅನುದಾನದಲ್ಲಿ ಮೇಲ್ಕಂಡ 

ಹುದ್ದೆಗಳಿಗೆ ಸಂಬಂಧಿಸಿದಂತೆ ವೇತನ ಕಛೇರಿ, ಇತರೆ ವೆಚ್ಚ ಹಾಗೂ ಕಾರ್ಯಕ್ರಮದ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಅಗತ್ಯವಿರುವ 

ಅನುದಾನವನ್ನು ಸಂಬಂಧಪಟ್ಟ ಲೆಕ್ಕ ಶೀರ್ಷಿಕೆಗಳಡಿ ಭರಿಸತಕ್ಕದ್ದು. 
5. 2010 - 11ನೇ ಸಾಲಿಗೆ ಆಯವ್ಯಯದಲ್ಲಿ ನಿಗಧಿಪಡಿಸಿರುವ ಅನುದಾನವನ್ನು ಇಲಾಖೆಯ ಕಾರ್ಯಕ್ರಮಗಳನ್ನು ಸಮರ್ಪಕವಾಗಿ 

ಅನುಷ್ಠಾನಗೊಳಿಸಲು ಕ್ರಮ ವಹಿಸುವುದು. 
6. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪ ನಿರ್ದೇಶಕರನ್ನು ಜಿಲ್ಲೆಯ ಮುಖ್ಯಸ್ಥರನ್ನಾಗಿ ಘೋಷಿಸಿರುವುದರಿಮದ ಡಿಡಿಓ ಕೋಡ್ 

( ಡ್ರಾಯಿಂಗ್ ಅಂಡ್ ಡಿಸ್ವಕ್ಟಿಂಗ್ ಆಫೀಸರ್) ಅನ್ನು ಪಡೆಯಲು ಕ್ರಮವಹಿಸುವುದು . 
7. ನೂತನ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖಾ ಕಛೇರಿಯನ್ನು ಸ್ಥಾಪಿಸಲು ಸಂಬಂಧಪಟ್ಟ ಸಿಬ್ಬಂದಿಗಳನ್ನು ಇಲಾಖಾ ವೃಂದ 

ಮತ್ತು ನೇಮಕಾತಿ ನಿಯಮಗಳನ್ವಯ ನೇಮಕಾತಿ ಮಾಡಿಕೊಳ್ಳಲು/ಮರುವಿನ್ಯಾಸಗೊಳಿಸತಕ್ಕದ್ದು . 


೬೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೪ , ೨೦೧೧ 


ಭಾಗ - ೧ 


8, ಹೊಸ ಜಿಲ್ಲೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೆಲಸ ನಿರ್ವಹಿಸಲು ಅನುಕೂಲವಾಗುವಂತೆ ಅಧಿನಿಯಮ ಮತ್ತು ನಿಯಮಗಳಿಗೆ ತಿದ್ದುಪಡಿ 

ತರುವ ಅವಶ್ಯಕತೆ ಇದ್ದಲ್ಲಿ ಅಂತಹ ತಿದ್ದುಪಡಿಯನ್ನು ತರಲು ಸೂಕ್ತ ಕ್ರಮ ಕೈಗೊಳ್ಳತಕ್ಕದ್ದು. 
9 . 2011-12ನೇ ಸಾಲಿಗೆ ಸೃಜಿಸಿದ ಹಾಗೂ ವರ್ಗಾವಣೆಗೊಂಡ ಹುದ್ದೆಗಳಿಗೆ ಸಂಬಂಧಿಸಿದಂತೆ ರಾಜ್ಯ ಆಯವ್ಯಯದ ಅಪೆಂಡಿಕ್ಸ್ - ಬಿ ನಲ್ಲಿ 

ಹುದ್ದೆಗಳನ್ನು ಸೇರಿಸಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳು, ಯಾದಗಿರಿ ಇವರು ಕ್ರಮ ವಹಿಸತಕ್ಕದ್ದು . 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಸಹಮತಿ ಸಂಖ್ಯೆ : ಆಇ 536 ವೆಚ್ಚ- 7 /2010, ದಿನಾಂಕ 22 - 07 - 2010 ರನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಅಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ. ಕಮಲಮ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ - 2 
ಪಿ .ಆರ್. 2854 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 

ಸಹಕಾರ ಸಚಿವಾಲಯ 
ವಿಷಯ : ಫೈಜಲ್ ಉಲೂಂ ಶಿಕ್ಷಣ ಸಂಸ್ಥೆ ರೋಜ (Faizul Uloom Education Society) (ಕೆ), ಗುಲ್ಬರ್ಗಾ ಈ 

ಸಂಸ್ಥೆಯನ್ನು ಕರ್ನಾಟಕ ಸಂಘಗಳ ಅಧಿನಿಯಮ 1960 ರ ಪ್ರಕರಣ 27ರ ಅನ್ವಯ ವಿಸರ್ಜಿಸುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ : ಕಂಇ 31 ಮುನೋಸೊ 2001, ಬೆಂಗಳೂರು, ದಿನಾಂಕ 27 - 02 - 2004 

2) ಸರ್ಕಾರದ ಆದೇಶ ಸಂಖ್ಯೆ : ಕಂಇ 31 ಮುನೋಸೊ 2001, ಬೆಂಗಳೂರು, ದಿನಾಂಕ 21 - 09 - 2005 
3) ಸರ್ಕಾರದ ಆದೇಶ ಸಂಖ್ಯೆ : ಕಂಇ 31 ಮುನೋಸೊ 2001, ಬೆಂಗಳೂರು, ದಿನಾಂಕ 07 - 09 - 2007 
4) ಉಪ ಕಾರ್ಯದರ್ಶಿ ( ಆಡಳಿತ) ಜಿಲ್ಲಾ ಪಂಚಾಯತ್ ಗುಲ್ಬರ್ಗಾ ಹಾಗೂ ಆಡಳಿತಾಧಿಕಾರಿಗಳು, ಫೈಜೂಲ್ 
ಊಲೂಂ ಶಿಕ್ಷಣ ಸಂಸ್ಥೆ , ರೋಜಾ (ಕೆ), ಗುಲ್ಬರ್ಗಾ ರವರ ವರದಿ ಉ .ಕಾ / ಆಡಳಿತ/ ಫೈ . ಉ / ಶಿ. ಸಂ /83/2005 

06/ 2833/ 4, ದಿನಾಂಕ 24 - 02 - 2007 ಮತ್ತು ಸಮ ಸಂಖ್ಯೆ : ಪತ್ರ ದಿನಾಂಕ 21 - 02 - 2008 
5) ಸಹಕಾರ ಸಂಘಗಳ ಉಪ ನಿಬಂಧಕರು ಮತ್ತು ಜಿಲ್ಲಾ ನೋಂದಣಾಧಿಕಾರಿ , ಗುಲ್ಬರ್ಗಾ ರವರ ವರದಿ 

ಉನಿಗು / ವಿ -5 / ನೋಂದಣಿ/03 /2008 - 09 , ದಿನಾಂಕ 6 -15/07 /2010 ಹಾಗೂ 6 -19 /07 /2010. 
6) ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ: ಆರ್‌ಸಿಎಸ್/ಎಡಿಎಂ/30/ ಸಿಆರ್/2008 - 09 , ದಿನಾಂಕ 

08 - 04 - 2010 ಮತ್ತು 25 - 05 - 2010 . 
7) ದಿನಾಂಕ 05 - 08 - 2009 , 19 - 08 - 2010 ಹಾಗೂ 31- 05 -2010 ರಂದು ಸಹಕಾರ/ ಶಿಕ್ಷಣ ಜಿಲ್ಲಾ 

ನೋಂದಣಾಧಿಕಾರಿಗಳ ಸಭೆಯ ನಡವಳಿಗಳು . 
ಪ್ರಸ್ತಾವನೆ : 

ಫೈಜೂಲ್ ಉಲೂಂ ಶಿಕ್ಷಣ ಸಂಸ್ಥೆ, ರೋಜಾ (ಕೆ) ಗುಲ್ಬರ್ಗಾ ಈ ಸಂಸ್ಥೆಯು ದಿನಾಂಕ 22 -02 - 1980 ರಂದು ಕರ್ನಾಟಕ ಸಂಘಗಳ 
ಅಧಿನಿಯಮ 1960 ರ ಅಡಿ ನೋಂದಣಿ ಆಗಿರುತ್ತದೆ. ಸದರಿ ಸಂಘವು ಬೈಲಾ ಪ್ರಕಾರ ತನ್ನ ವ್ಯವಹಾರಗಳನ್ನು ನಡೆಸುತ್ತಿದ್ದ ಸಂಸ್ಥೆಯಲ್ಲಿ 
ಅಧ್ಯಕ್ಷರು/ಕಾರ್ಯದರ್ಶಿ ಬಿಟ್ಟರೆ ಬೇರೆ ಸದಸ್ಯರಿರುವುದಿಲ್ಲ ಹಾಗೂ ಸಂಸ್ಥೆಯು ಸರ್ವ ಸದಸ್ಯರ ಸಭೆ ನಡೆಸಿರುವುದಿಲ್ಲ ಇತ್ಯಾದಿ ಆರೋಪಗಳ ಕಾರಣ 
ಸರ್ಕಾರವು ಸದರಿ ಸಂಸ್ಥೆಗೆ ಮೇಲೆ ಕ್ರಮ ಸಂಖ್ಯೆ: (1) ರಲ್ಲಿ ಓದಲಾದ ಆದೇಶದಂತೆ ಕರ್ನಾಟಕ ಸಂಘಗಳ ಅಧಿನಿಯಮ 1960 ( ಸಂಕ್ಷಿಪ್ತವಾಗಿ 
“ ಅಧಿನಿಯಮ ") ರ ಪ್ರಕರಣ 27 - ಎ ಅಡಿ ಆಡಳಿತಗಾರರನ್ನು ನೇಮಿಸಲಾಗಿತ್ತು. ಈ ಆದೇಶವನ್ನು ಪ್ರಶ್ನಿಸಿ ಸಂಸ್ಥೆಯು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ 
ರಿಟ್ ಅರ್ಜಿ ಸಂಖ್ಯೆ: 17282 /2004ನ್ನು ದಾಖಲಿಸಿದ್ದು ಸದರಿ ರಿಟ್ ಅರ್ಜಿಯು ದಿನಾಂಕ 12- 03 - 2007 ರಂದು ಇತ್ಯರ್ಥಗೊಂಡಿರುತ್ತದೆ. ಅದರಂತೆ 
ಗೌರವ ಉಚ್ಚ ನ್ಯಾಯಾಲಯವು ಪ್ರಶ್ನಿತ ಆದೇಶವನ್ನು ರದ್ದುಗೊಳಿಸಿ ತೀರ್ಪಿನಲ್ಲಿ ಗಮನಿಸಿರುವ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಕಾನೂನಿಗೆ 
ಅನುಗುಣವಾಗಿ ವಿಷಯವನ್ನು ವಿಲೇವಾರಿ ಮಾಡುವಂತೆ ನಿರ್ದೇಶಿಸಿದೆ. ಈ ಸಂಬಂಧ ಖುರೇಶಿ ಎಜುಕೇಷನ್ ಸೊಸೈಟಿಗೆ ಸಂಬಂಧಿಸಿದ 
ಪ್ರಕರಣವೊಂದರಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯವು ಅಧಿನಿಯಮ ಪ್ರಕರಣ 27 - ಎ ಅಲ್ಪಸಂಖ್ಯಾತ ಸಂಸ್ಥೆಗಳಿಗೆ ಅನ್ವಯಿಸಲು ಬರುವುದಿಲ್ಲವೆಂದು 
ನೀಡಿರುವ ಆದೇಶವನ್ನು ಪ್ರಶ್ನಿಸಿ ಸರ್ಕಾರವು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಎಸ್.ಎಲ್.ಪಿ. ದಾಖಲಿಸಿರುತ್ತದೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸರ್ಕಾರವು 
ದಾಖಲಿಸಿರುವ ಎಸ್.ಎಲ್. ಪಿ. ಇನ್ನು ತೀರ್ಮಾನವಾಗದಿರುವುದರಿಂದ, ಆಡಳಿತಗಾರರ ಅವಧಿಯನ್ನು ವಿಸ್ತರಿಸುವ ಅವಶ್ಯಕತೆ ಇದೆ ಎಂದು ದಿನಾಂಕ 
07 -09 - 2007 ರಂದು ನಡೆದ ವಿಚಾರಣೆಯಲ್ಲಿ ತೀರ್ಮಾನಿಸಿ ಆಡಳಿತಗಾರರನ್ನು ಮುಂದುವರೆಸಲು ಸರ್ಕಾರದ ಕಾರ್ಯದರ್ಶಿಗಳು , ಕಂದಾಯ ಇಲಾಖೆ 
ರವರು ಆದೇಶಿಸಿರುತ್ತಾರೆ . ಅಂದರೆ, ಅಧಿನಿಯಮದಡಿ ನೇಮಿಸಲಾದ ಆಡಳಿತಗಾರರ ಗರಿಷ್ಠ ಅವಧಿ 4 ವರ್ಷಗಳು ದಿನಾಂಕ 26- 02 -2008 ಕ್ಕೆ 
ಮುಗಿದಿರುತ್ತದೆ. 

ಮೇಲ್ಕಂಡ ಸಂಸ್ಥೆಯ ಕಾರ್ಯ ನಿರ್ವಹಣೆ ಕುರಿತು ಮೇಲೆ ಓದಲಾದ ಸಂಸ್ಥೆಯ ಆಡಳಿತಗಾರರು, ಸಹಕಾರ ಸಂಘಗಳ ನಿಬಂಧಕರು, ಜಿಲ್ಲಾ 
ನೋಂದಣಾಧಿಕಾರಿ, ಗುಲ್ಬರ್ಗಾ ಹಾಗೂ ಶಿಕ್ಷಣ ಇಲಾಖೆಯಿಂದ ಸ್ವೀಕರಿಸಲಾದ ವರದಿಗಳ ರೀತ್ಯಾ ಈ ಕೆಳಕಂಡ ಅಂಶಗಳು ಸರ್ಕಾರದ ಗಮನಕ್ಕೆ 
ಬಂದಿರುತ್ತದೆ. 
1) ಸಂಘದಲ್ಲಿ ಕೇವಲ ಇಬ್ಬರು ಸದಸ್ಯರು ( ತಂದೆ ಮತ್ತು ಮಗ) ಮಾತ್ರ ಇದ್ದು ಹೊಸ ಸದಸ್ಯರನ್ನು ನೋಂದಾಯಿಸಲು 

ಆಡಳಿತಗಾರರಿಗೆ ಅಧಿಕಾರವಿರುವುದಿಲ್ಲ. ಸಂಘದಲ್ಲಿ ಅಧ್ಯಕ್ಷರು /ಕಾರ್ಯದರ್ಶಿ ಹೊರತುಪಡಿಸಿ ಬೇರೆ ಸದಸ್ಯರು ಇರುವುದಿಲ್ಲ. 
2) ಈ ಸಂಸ್ಥೆಯು ಬೈಲಾ ಪ್ರಕಾರ ವ್ಯವಹಾರ ನಡೆಸುತ್ತಿಲ್ಲ 
3) ಈ ಸಂಸ್ಥೆಯು ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ನಡೆಸದಿರುವುದು 


೧೧ಲೂ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 


೬೧೭ 


4) ಸಂಘದ ಕಾರ್ಯ ನಿರ್ವಹಣೆ ವಿರುದ್ದ ಅನೇಕ ಪ್ರಕರಣಗಳು ವಿವಿಧ ನ್ಯಾಯಾಲಯಗಳಲ್ಲಿ ದಾಖಲಾಗಿದ್ದು ಸಂಸ್ಥೆಯು ಭಾರಿ 

ಮೊತ್ತವನ್ನು ( 42.73 ಲಕ್ಷಗಳು) ದುರುಪಯೋಗಪಡಿಸಿಕೊಂಡಿರುವುದು. ಈ ಪ್ರಕರಣದ ಸಂಬಂಧ ಸಂಬಂಧಿಸಿದವರ ವಿರುದ್ಧ 

ಕ್ರಿಮಿನಲ್ ಮೊಕದ್ದಮೆ ಹೂಡಲಾಗಿದೆ. ಅದೇಶ/ ಮಧ್ಯಂತರ ಆದೇಶಗಳಿದ್ದಲ್ಲಿ ಅದರ ಪ್ರತಿಗಳನ್ನು ಸಲ್ಲಿಸಲು ಸೂಚಿಸಲಾಗಿರುವುದು. 
5) ಸಂಸ್ಥೆಯಲ್ಲಿ ಸ್ಥಿರಾಸ್ತಿ, ಚರಾಸ್ತಿ ಹಾಗೂ ಹಣವಿರದೆ ಶಿಕ್ಷಕರ / ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಯಾವುದೇ ಪರ್ಯಾಯ ವ್ಯವಸ್ಥೆ 

ಇಲ್ಲದ ಕಾರಣ ಹಾಗೂ ಆಡಳಿತಗಾರರನ್ನು 4 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ಮುಂದುವರೆಸಲು ಅವಕಾಶವಿಲ್ಲದಿರುವುದರಿಂದ 
ಸಂಸ್ಥೆಯ ನೋಂದಣಿ ರದ್ದುಪಡಿಸಲು ಕ್ರಮವಿಡುವಂತೆ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ನಿರ್ದೇಶನ ನೀಡಲು ಕೋರಿರುವಿಕೆ, 
ಸಂಸ್ಥೆಯನ್ನು ವಿಸರ್ಜಿಸುವ ಸಾಧ್ಯತೆಗಳ ಬಗ್ಗೆ ಸಹಕಾರ/ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾ ನೋಂದಣಾಧಿಕಾರಿ ಇತರೆ ಅಧಿಕಾರಿಗಳ 

ಸಭೆಯನ್ನು ನಡೆಸಲಾಗಿರುತ್ತದೆ. 
7) ಸಂಸ್ಥೆಯ ಮೇಲೆ ಅಧಿಕೃತ ಆಡಳಿತ ಮಂಡಳಿ ನಿಯಂತ್ರಣ ಇರುವುದಿಲ್ಲವಾದ ಕಾರಣ , ಶಿಕ್ಷಣ ಇಲಾಖೆಯು ಸಂಸ್ಥೆಗೆ 

ವಿಶೇಷಾಧಿಕಾರಿಯನ್ನು ನೇಮಿಸಿದ್ದು ವಿಶೇಷಾಧಿಕಾರಿಗಳ ನಿಯಂತ್ರಣ ಕೇವಲ ಅರ್ಹ ಶಿಕ್ಷಕರಿಗೆ ವೇತನ ನೀಡುವುದಕ್ಕೆ ಮಾತ್ರ 
ಸೀಮಿತವಾಗಿದೆ. 

ಸಂಸ್ಥೆಯ ಮಾನ್ಯತೆಯನ್ನು ಶಿಕ್ಷಣ ಇಲಾಖೆ ಹಾಗೂ ನೋಂದಣಾಧಿಕಾರಿಗಳು ರದ್ದು ಮಾಡಿರುವುದು 
9) ಸಂಸ್ಥೆಯ ಹೆಸರಿನಲ್ಲಿ ಯಾವುದೇ ಆಸ್ತಿ ಹಾಗೂ ದಾಯಿತ್ವ ಇಲ್ಲದಿರುವಿಕೆ 
10) ಸಂಸ್ಥೆಯಲ್ಲಿ 25 ಸದಸ್ಯರಿರುವ ಬಗ್ಗೆ ಸಂಸ್ಥೆಯು ಮಾನ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ದು ಸದರಿ ರಿಟ್ 

ಅರ್ಜಿಯು ಬಾಕಿ ಇದ್ದರೂ ಸಂಸ್ಥೆಯ ಮಾನ್ಯತೆಯನ್ನು ರದ್ದುಗೊಳಿಸಿರುವುದರಿಂದ ಸಂಸ್ಥೆಯನ್ನು ವಿಸರ್ಜಿಸಲು ಯಾವುದೇ 
ಅಭ್ಯಂತರವಿಲ್ಲವೆಂಬ ಬಗ್ಗೆ ಚರ್ಚಿಸಿದೆ, ಸಂಸ್ಥೆಯನ್ನು ವಿಸರ್ಜಿಸುವ ಬಗ್ಗೆ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ದತ್ತವಾಗಿರುವ 
ಅಧಿಕಾರದಡಿ ಕ್ರಮ ಜರುಗಿಸುವಂತೆ ತಿಳಿಸಿದೆ. 

ಮೇಲೆ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆಗೆ ಈ ಸಂಸ್ಥೆಯಲ್ಲಾಗಿರುವ ಅವ್ಯವಹಾರಗಳ ಬಗ್ಗೆ ಶಿಕ್ಷಣ ಇಲಾಖೆಯ 
ಅಧಿನಿಯಮಗಳು /ನಿಯಮಗಳು ಹಾಗೂ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಪರಿಗಣಿಸಿ ಆ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ 
ವಿಷಯಗಳ ಬಗ್ಗೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ತಿಳಿಸಿ, ಈ ಸಂಸ್ಥೆಯನ್ನು ಕರ್ನಾಟಕ ಸಂಘಗಳ ನೋಂದಣಿ ಅಧಿನಿಯಮ 1960ರ 
ಅವಕಾಶಗಳನ್ವಯ ಹಾಗೂ ಈ ಕೆಳಕಂಡ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಂಸ್ಥೆಯನ್ನು ವಿಸರ್ಜಿಸಿ ಆದೇಶ ಹೊರಡಿಸುವಂತೆ ಕ್ರಮ ಕೈಗೊಳ್ಳಲು 
ಜಿಲ್ಲಾ ನೋಂದಣಾಧಿಕಾರಿ , ಗುಲ್ಬರ್ಗಾ ಜಿಲ್ಲೆ ಇವರಿಗೆ ಆದೇಶಿಸುವುದು ಸೂಕ್ತವೆಂದು ಸರ್ಕಾರವು ಅಭಿಪ್ರಾಯಪಟ್ಟಿದೆ. ಕರ್ನಾಟಕ ಸಂಘಗಳ ನೋಂದಣಿ 
ಅಧಿನಿಯಮ 1961 ಹಾಗೂ ಸಂಘದ ಬೈಲಾದ ಅವಕಾಶದ ಬಗ್ಗೆ ಸಂಕ್ಷಿಪ್ತವಾಗಿ ಕೆಲವು ಅಂಶಗಳು ಈ ಕೆಳಕಂಡಂತಿವೆ: 

1) ಕರ್ನಾಟಕ ಸಂಘಗಳ ನೋಂದಣಿ ಅಧಿನಿಯಮ 1960 ರ ಪ್ರಕರಣ (4) ಮತ್ತು ( 5) ರ ಅವಕಾಶಗಳಂತೆ ಸಂಘವು 

ನೋಂದಣಿಯಾಗಬೇಕಾದಲ್ಲಿ/ ಅಸ್ತಿತ್ವದಲ್ಲಿರಬೇಕಾದಲ್ಲಿ ಕನಿಷ್ಠ 7 ಸದಸ್ಯರು ಇರತಕ್ಕುದ್ದಾಗಿದೆ. ಆದರೆ , ಮೇಲ್ಕಂಡ ಸಂಸ್ಥೆಯಲ್ಲಿ 
ಕೇವಲ ಎರಡು ಜನ ಸದಸ್ಯರಿರುವುದು ವಿವಿಧ ವರದಿಗಳಿಂದ ತಿಳಿದು ಬರುತ್ತದೆ. ಈ ಸಂಘದ ಪರಿಸ್ಥಿತಿ ಈ ನಿಯಮಗಳಿಗೆ 
ವಿರುದ್ಧವಾಗಿದ್ದಲ್ಲಿ ಸಮಿತಿ ಸಂಸ್ಥೆಯು ಅಸ್ತಿತ್ವದಲ್ಲಿದೆ ಎಂದು ಹೇಳಲು ಬರುವುದಿಲ್ಲ. 
ಸಂಸ್ಥೆಯ ಬೈಲಾ ನಿಯಮ ಗಿಖಖ ರಂತೆ ಸಂಘದ ಆಡಳಿತ ಸಮಿತಿಯಲ್ಲಿ ( Governing Body) 7 ಜನ ಸದಸ್ಯರಿದ್ದು 
ಅವರು ಸಂಘದ ಆಡಳಿತವನ್ನು ನಡೆಸತಕ್ಕದ್ದಾಗಿದೆ. ಸದಸ್ಯರ ಸಂಖ್ಯೆ 7 ಕ್ಕಿಂತ ಕಡಿಮೆಯಾದಲ್ಲಿ ಅದನ್ನು ಸವಿತಿ ಎಂದು 

ಪರಿಗಣಿಸಲಾಗುವುದಿಲ್ಲ . 
3 ) ಸಂಘದ ನಿಯಮಗಳ ರೀತ್ಯಾ ಆಡಳಿತ ಸಮಿತಿ ಅವಧಿಯು 2 ವರ್ಷಗಳಾಗಿರುತ್ತದೆ. ನಂತರದ ಅವಧಿಗೆ ಚುನಾವಣೆ 

ಮೂಲಕ ಹೊಸ ಸಮಿತಿಯನ್ನು ಚುನಾಯಿಸಬೇಕಾಗುತ್ತದೆ. 
4) ಕರ್ನಾಟಕ ಸಂಘಗಳ ನೋಂದಣಿ ಅಧಿನಿಯಮ 1960 ರ ಪ್ರಕರಣ 11ರ ಅವಕಾಶದಂತೆ ಪ್ರತಿ ನೋಂದಾಯಿತ ಸಂಘವು 

ಪ್ರತಿ ವರ್ಷ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ನಡೆಸತಕ್ಕದ್ದಾಗಿದೆ. ಸದರಿ ಸಭೆಯಲ್ಲಿ ಸಂಘದ ಹಿಂದಿನ ವರ್ಷದ 
ಆಡಳಿತ ವರದಿ ಜೊತೆಗೆ ಆಡಿಟ್ ಆದ ಬ್ಯಾಲೆನ್ಸ್ ಷೀಟ್, ಆದಾಯ ಮತ್ತು ವೆಚ್ಚ ಲೆಕ್ಕ ಮತ್ತು ಆಡಿಟ್ ವರದಿಯನ್ನು 

ಮಂಡಿಸಿ ಅನುಮೋದನೆ ಪಡೆಯಬೇಕಾಗುತ್ತದೆ. 
5) ಕರ್ನಾಟಕ ಸಂಘಗಳ ಅಧಿನಿಯಮ 1960ರ ಪ್ರಕರಣ 12 ರಂತೆ ಸಂಘವು ಲೆಕ್ಕಗಳನ್ನು ನಿರ್ವಹಿಸಬೇಕಾಗುತ್ತದೆ 
6) ಕರ್ನಾಟಕ ಸಂಘಗಳ ಅಧಿನಿಯಮ 1960ರ ಪ್ರಕರಣ 13ರ ರೀತ್ಯಾ ಸಂಘವು ವಾರ್ಷಿಕ ಮಹಾ ಸಭೆ ನಡೆಸಿದ ನಂತರ 14 

ದಿನಗಳೊಳಗೆ ಸಂಘದ ಆಡಳಿತ ಸಮಿತಿಯ ಸದಸ್ಯರ/ಸಂಘದ ಆಡಳಿತ ಜವಾಬ್ದಾರಿ ವಹಿಸಿಕೊಂಡವರು ಹೆಸರು ವಿಳಾಸ 
ಉದ್ಯೋಗದ ವಿವರಗಳನ್ನು ಜತೆಗೆ ಸಂಘದ ಆಡಿಟ್ ಆದ ಬ್ಯಾಲೆನ್ಸ್ ಷೀಟ್ ಮತ್ತು ಆದಾಯ ಮತ್ತು ವೆಚ್ಚ ಲೆಕ್ಕವನ್ನು 
ನೋಂದಣಾಧಿಕಾರಿಯವರಿಗೆ ಸಲ್ಲಿಸತಕ್ಕದ್ದಾಗಿದೆ. ಸಂಘವು 5 ವರ್ಷಗಳು ನಿರಂತರವಾಗಿ, ಈ ರೀತಿ ದಾಖಲೆ ವಿವರಗಳನ್ನು 
ನೋಂದಣಾಧಿಕಾರಿಯವರಿಗೆ ಸಲ್ಲಿಸಲು ವಿಫಲವಾದಲ್ಲಿ ಅಂತಹ ಸಂಘಕ್ಕೆ ಸಮಂಜಸ ಅವಕಾಶ ನೀಡಿ ವಿಚಾರಣೆ ಮಾಡಿ, 
ಸಂಘದ ನೋಂದಣಿಯನ್ನು ರದ್ದುಗೊಳಿಸಿ ಆದೇಶ ಹೊರಡಿಸಿ ಮತ್ತು ಅದರ ವಿಘಟನೆಗೆ ನಿರ್ದೇಶಿಸಬಹುದು ಮತ್ತು ಆ 
ನಂತರ ಸಂಘದ ಆಸ್ತಿ - ಜವಾಬ್ದಾರಿಗಳನ್ನು ನಿರ್ವಹಿಸಲು ಪ್ರಕರಣ ( 22) ರಲ್ಲಿ ವಿವರಿಸಿರುವ ರೀತಿಯಲ್ಲಿಯೇ 
ಕ್ರಮವಿಡತಕ್ಕದ್ದಾಗಿದೆ. 
ಸಂಘದ ನಿಯಮ ಖಗಿ ರಂತೆ ಸಂಘದಲ್ಲಿ 3 ತರಗತಿಯ ಸದಸ್ಯತ್ವವಿರುತ್ತದೆ. ಸಂಘದ ಸಾಧಾರಣ ಸದಸ್ಯತ್ವ ( Ordinary 
Member) ಹೊಂದಬೇಕಾದರೆ , ಪ್ರತಿ ವರ್ಷ : 25. 00 ಗಳನ್ನು ಸಂಘಕ್ಕೆ ಪಾವತಿಸಬೇಕಾಗುತ್ತದೆ. ಈ ರೀತಿ ಪ್ರತಿ ವರ್ಷ 
ಸದಸ್ಯತ್ವ ಶುಲ್ಕವನ್ನು ಪಾವತಿಸದಿರುವ ವ್ಯಕ್ತಿಯ ಸದಸ್ಯತ್ವ ತಾನಾಗಿಯೇ ರದ್ದಾಗುತ್ತದೆ. 


೬೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೪ , ೨೦೧೧ 


ಭಾಗ - ೧ 


8) ಸಂಘದ ನಿಯಮ ಋಷಿ( ಚಿ) ರೀತ್ಯಾ ಸಂಘದ ಆಡಳಿತ ಸಮಿತಿಯು ಪ್ರತಿ 2 ತಿಂಗಳಿಗೊಮ್ಮೆ ಸಭೆಯನ್ನು ನಡೆಸಿ ಸಂಘದ 

ಸಮಸ್ಯೆಗಳನ್ನು ಚರ್ಚಿಸತಕ್ಕದ್ದು. ಸಂಘದಲ್ಲಿ ಹಾಲಿ 2 ಜನ ಸದಸ್ಯರು ಮಾತ್ರ ಇದ್ದಾರೆ ಎಂದು ವರದಿಯಾಗಿರುವ 

ಹಿನ್ನೆಲೆಯ್ಲಿ ಸಂಘವು ಕಾನೂನು ಬದ್ಧವಾಗಿ ಕೆಲಸ ನಿರ್ವಹಿಸಲಾಗುವುದಿಲ್ಲ. 
9) ಸಂಘದ ಆಡಳಿತ ಸಮಿತಿಯ ಕರ್ತವ್ಯ /ಕಾರ್ಯ ನಿರ್ವಹಣೆ ಜವಾಬ್ದಾರಿ ಬಗ್ಗೆ ಬೈಲಾ X ರಲ್ಲಿ ಹಾಗೂ ಸಂಘದ 

ಕಾರ್ಯದರ್ಶಿ ಕರ್ತವ್ಯ/ ಜವಾಬ್ದಾರಿ ಬಗ್ಗೆ ಘಿಖ ( ಖಖಖ) ರಲ್ಲಿ ವಿವರಿಸಲಾಗಿದೆ. ಈ ರೀತಿ ಸಂಸ್ಥೆಯ ಕರ್ತವ್ಯ 

ನಿರ್ವಹಣೆಯಲ್ಲಿ ಅನೇಕ ಲೋಪಗಳನ್ನು ಪರಿಶೀಲಿಸಿ ಗಮನಿಸಬಹುದು. 
10 ) ಸಂಘದ ಲೆಕ್ಕಪತ್ರಗಳನ್ನು ಶಿಕ್ಷಣ ಇಲಾಖೆಯಿಂದ ಮಂಜೂರಾತಿ ಪಡೆದ ಆಡಿಟರ್‌ರಿಂದ ಪರಿಶೀಲಿಸತಕ್ಕದ್ದಾಗಿದೆ. ಸಂಘದಲ್ಲಿ 

ಈ ರೀತಿ ಕ್ರಮ ಆಗಿದ್ದಲ್ಲಿ ಸಂಘದ ನಿಯಮಗಳ ಉಲ್ಲಂಘನೆ ಆಗುತ್ತದೆ. 

ಕರ್ನಾಟಕ ಸಂಘಗಳ ನೋಂದಣಿ ಅಧಿನಿಯಮ 1960 ರ ಮೇರೆಗೆ ನೋಂದಣಿಯಾದ ಸಂಘಗಳು ಸದರಿ ಅಧಿನಿಯಮಗಳ ಅವಕಾಶದಂತೆ 
ಕಾರ್ಯ ನಿರ್ವಹಿಸತಕ್ಕದ್ದಾಗಿದೆ. ಕಾನೂನಿನ ಅವಕಾಶಗಳಿಗೆ ಮೀರಿ ಕಾರ್ಯ ನಿರ್ವಹಣೆ ಮಾಡಿದ್ದಲ್ಲಿ ಅಂತಹ ಸಂಘದ ಅಧಿನಿಯಮ ಪ್ರಕರಣ 27(1) ರ 
ವಿರುದ್ಧ ಕಾನೂನಿನ ಅವಕಾಶದಂತೆ ನೋಂದಣಾಧಿಕಾರಿಯು ಸಂಘದ ನೋಂದಣಿಯನ್ನು ರದ್ದುಗೊಳಿಸುವ ಹಾಗೂ ಸಂಘದ ವಿಘಟನೆಗೆ 
( ಆಠಟಣಣಠಟಿ) ನಿರ್ದೇಶಿಸಲು ಅವಕಾಶವಿರುತ್ತದೆ. ಈ ಹಿನ್ನೆಲೆಯಲ್ಲಿ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಇ 13 ಸಿಎಸ್ಆರ್ 2008 ( ಭಾಗ -1) ಬೆಂಗಳೂರು, ದಿನಾಂಕ: 10 ನವೆಂಬರ್ , 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿಫೈಲ್ಉಲೂಂ ಶಿಕ್ಷಣ ಸಂಸ್ಥೆ, ರೋಜಾ ( ಕೆ), ಗುಲ್ಬರ್ಗಾ ಈ ಸಂಸ್ಥೆಯ ನೋಂದಣಿಯನ್ನು 
ರದ್ದುಗೊಳಿಸಿ ಮತ್ತು ವಿಘಟನೆ (ಆಠಟಣಣಠಟಿ) ಗೊಳಿಸುವ ಬಗ್ಗೆ ಕರ್ನಾಟಕ ಸಂಘಗಳ ನೋಂದಣಿ ಅಧಿನಿಯಮ 1960ರ ಪ್ರಕರಣ 27ರ ಮೇರೆಗೆ 
ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ನೋಂದಣಾಧಿಕಾರಿ , ಗುಲ್ಬರ್ಗಾ ಜಿಲ್ಲೆ ಇವರಿಗೆ ನಿರ್ದೇಶಿಸಿದೆ. ಸಂಘದ ನೋಂದಣಿ ರದ್ಧತಿ ಮತ್ತು ವಿಸರ್ಜನೆ 
ಸಂಬಂಧ ಹಾಗೂ ನಂತರ ಅವಶ್ಯಕವಿರುವ ಎಲ್ಲಾ ಕ್ರಮಗಳನ್ನು ಕಾನೂನಿಗೆ ಅನುಸಾರವಾಗಿ ಈ ಸಂಬಂಧ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ 
ಸಹಕಾರದೊಡನೆ ನಿರ್ವಹಿಸತಕ್ಕದ್ದೆಂದು ಅದೇಶಿಸಿದೆ. ಈ ಆದೇಶ ತಲುಪಿದ 45 ದಿವಸಗಳ ಒಳಗಾಗಿ ಸಂಘದ ನೋಂದಣಿ ರದ್ದತಿಗೆ ಕ್ರಮ ಕೈಗೊಳ್ಳುವಂತೆ 
ಜಿಲ್ಲಾ ಸಂಘಗಳ ನೋಂದಣಾಧಿಕಾರಿ, ಗುಲ್ಬರ್ಗಾ ಜಿಲ್ಲೆ ರವರಿಗೆ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ನಂಜುಂಡಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ - 2 
ಪಿ .ಆರ್. 2855 

ಸಹಕಾರ ಇಲಾಖೆ 
ವಸತಿ ಸಚಿವಾಲಯ 


ವಿಷಯ : “ ನನ್ನ ಮನೆ- ಧಾರಣೀಯ ಗೃಹ ನಿರ್ಮಾಣ ಯೋಜನೆ ” ( Affordable Housing Scheme) 

ಅಡಿಯಲ್ಲಿ ಏಳು ನಗರ / ಪಟ್ಟಣ ಪ್ರದೇಶಗಳಲ್ಲಿ ವಿವಿಧ ವಿಸ್ತೀರ್ಣದ ಮನೆಗಳನ್ನು ನಿರ್ಮಿಸಿ 

ಹಂಚುವ ಬಗ್ಗೆ. 
ಓದಲಾಗಿದೆ: (1) ಸರ್ಕಾರದ ಆದೇಶ ಸಂ . ವಇ 22 ಹೆಚ್ಎಹೆಚ್ 2010 ದಿನಾಂಕ 26.03.2010 

( 2) ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮದ ಪತ್ರ 

ಸಂ . MD RGRHCL 02 NMHS 09 2002 ದಿನಾಂಕ 16. 11 .2010. 
ಪ್ರಸ್ತಾವನೆ: 

50,000 ರೂಗಳಿಂದ 1.00 ಲಕ್ಷ ರೂ . ಗಳವರೆಗಿನ ವಾರ್ಷಿಕ ಆದಾಯವುಳ್ಳ ನಿವೇಶನರಹಿತ/ ವಸತಿರಹಿತ ನಗರ ಮತ್ತು ಪಟ್ಟಣಗಳ 
ಪ್ರದೇಶದ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಸ್ವಾಧೀನದಲ್ಲಿರುವ ಜಮೀನಿನಲ್ಲಿ “ನನ್ನ ಮನೆ - ಧಾರಣೀಯ ಗೃಹ ನಿರ್ಮಾಣ ಯೋಜನೆ ” 
( Affordable Housing Scheme) ಅಡಿಯಲ್ಲಿ ಅವರ ವಂತಿಕೆ ಮತ್ತು ಬ್ಯಾಂಕ್ ಸಾಲದೊಂದಿಗೆ ನೆಲ ಮಹಡಿ + ಎರಡು ಮಹಡಿಗಳ ಸಮುಚ್ಚಯಗಳಲ್ಲಿ 
ಮನೆಗಳನ್ನು ಹಂಚಲು ಯೋಜಿಸಲಾಗಿದೆ. ಫಲಾನುಭವಿಗಳ ಸಾಮರ್ಥ್ಯಕ್ಕನುಗುಣವಾಗಿ ವಿವಿಧ ವಿಸ್ತೀರ್ಣಗಳ 6,384 ಮನೆಗಳನ್ನು ಏಳು ನಗರ ಮತ್ತು 
ಪಟ್ಟಣ ಪ್ರದೇಶಗಳಲ್ಲಿ ನಿರ್ಮಿಸಿ ಹಂಚಲು ಈ ಕೆಳಗಿನಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂ . ವಇ 40 ಹೆಚ್ ಎಹೆಚ್ 2010 , ಬೆಂಗಳೂರು, ದಿನಾಂಕ: 2ನೇ ಡಿಸೆಂಬರ್ 2010. 

“ ನನ್ನ ಮನೆ - ಧಾರಣೀಯ ಗೃಹ ನಿರ್ಮಾಣ ಯೋಜನೆ ಅಡಿಯಲ್ಲಿ ಈ ಕೆಳಕಾಣಿಸಿದ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಕಡಿಮೆ 
ಆದಾಯದ ವರ್ಗದವರಿಗಾಗಿ ನೆಲಮಹಡಿ + ಎರಡು ಮಹಡಿಗಳ 532 ಸಮುಚ್ಚಯಗಳಲ್ಲಿ ಭಾಗ್ಯ ಯೋಜನೆಯಡಿ 3.90 ಲಕ್ಷ ರೂ . ಗಳ ದರದಲ್ಲಿ , 425 
ಚದರಡಿಯ ಮನೆಗಳನ್ನು ಸಂಪದ ಯೋಜನೆಯಡಿ 4. 73 ಲಕ್ಷ ರೂ .ಗಳ ಬೆಲೆಯಲ್ಲಿ 505 ಚದರಡಿಗಳ ಮನೆಗಳನ್ನು ಯಶಸ್ಸು ಯೋಜನೆಯಡಿ 5.17 
ಲಕ್ಷ ರೂ .ಗಳ ಬೆಲೆಯಲ್ಲಿ 576 ಚದರಡಿಗಳ ಮನೆಗಳಂತೆ ಒಟ್ಟು 6,384 ಮನೆಗಳನ್ನು ಈ ಕೆಳಗಿನಂತೆ ಸರ್ಕಾರದ ಸ್ವಾಧೀನದಲ್ಲಿರುವ ಜಮೀನಿನಲ್ಲಿ 
ನಿರ್ಮಿಸಲು ಸರ್ಕಾರದ ಅನುಮೋದನೆ ನೀಡಲಾಗಿದೆ. 

ಬ್ಲಾಕುಗಳು 

ವಿಸ್ತೀರ್ಣ 
ನಗರ/ ಪಟ್ಟಣ ಪ್ರದೇಶ ಸರ್ವೆ ನಂ 

( ನೆಲ + 2 ಮನೆಗಳು 
ಎ - ಗುಂ . 

ಮಹಡಿ) 
ಬೆಂಗಳೂರು ಉತ್ತರ ತಾಲ್ಲೂಕು, 
ಯಲಹಂಕ 

ಹೋಬಳಿ 113 / 5 
ಸಿಂಗನಾಯಕನಹಳ್ಳಿ 


Z 


- 0 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೪, ೨೦೧೧ 


೬೧೯ 


2 -10 


228 


ಬೆಂಗಳೂರು ಉತ್ತರ ತಾಲ್ಲೂಕು, 
ಜಾಲ 

ಹೋಬಳಿ, | 158 
ಹುಣಸೇಮಾರನಹಳ್ಳಿ 
ಬೆಂಗಳೂರು ಪೂರ್ವ ತಾಲ್ಲೂಕು, 

82 ಮತ್ತು 83 
ವರ್ತೂರು ಹೋಬಳಿ , ಕೊಡತಿ 


5 - 0 | 


408 


36 


ಒಟ್ಟು 


ರಾಮನಗರ ತಾಲ್ಲೂಕು, ಬಿಡದಿ | 
ವಿಡಿದ | 115 

14. 00 

1020 | 
ಹೋಬಳಿ, ತಾಳಗುಪ್ಪೆ 
ಶಿವಮೊಗ್ಗ ತಾಲ್ಲೂಕು ಕಸಬಾದ | 

6 - 00 

996 
ಗೋಪಿಶೆಟ್ಟಿ ಗ್ರಾಮ 
| ಮೈಸೂರು ತಾಲ್ಲೂಕು ಕಸಬಾ 308, 309 ಮತ್ತು 317 

7 -14 

2004 
ಹೋಬಳಿ ಕಸರೆ ಗ್ರಾಮ 

37 / ಎ , 37 /2ಎ , 37 /2 ಬಿ , 41 /2 , 41/3, 
ಹುಬ್ಬಳ್ಳಿ ತಾಲ್ಲೂಕು ಯಲ್ಲಾಪುರ 

5 - 00 | 133 

1596 
[ 36 / + 2ಅ + 2ಬ / ಅ , 41 , 41 / ಬಿ ಪೈಕಿ 

532 

6384 
ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮವು ಸಂಬಂಧಪಟ್ಟ ಪ್ರದೇಶಗಳ ದಿನಪತ್ರಿಕೆಗಳಲ್ಲಿ ವ್ಯಾಪಕವಾದ ಪ್ರಚಾರ ನೀಡಿ ಅರ್ಹ ಫಲಾನುಭವಿಗಳಿಂದ 
ಅರ್ಜಿಗಳನ್ನು ಆಹ್ವಾನಿಸಿ ಭಾಗ್ಯ , ಸಂಪದ ಮತ್ತು ಯಶಸ್ಸು ಯೋಜನೆಗಳಿಗಾಗಿ ಸ್ವೀಕರಿಸಿದ ಅರ್ಹ ಅರ್ಜಿಗಳ ಸಂಖ್ಯೆಗನುಗುಣವಾಗಿ ಆಯಾ 

ಯೋಜನೆಗಳಡಿ ಒಟ್ಟು 6384 ಮನೆಗಳ ನಿರ್ಮಾಣವನ್ನು ಕೈಗೊಳ್ಳತಕ್ಕದ್ದು. 
2. ಮನೆಗಳ ನಿರ್ಮಾಣವು ಸರ್ಕಾರವು ಅನುಮೋದಿಸಿರುವ ಮಾದರಿ ನಕ್ಷೆಗಳ ಮೇರೆಗೆ ಇರತಕ್ಕದ್ದು , ಮನೆಗಳ ನಿರ್ಮಾಣಕಾರ್ಯವನ್ನು ನಿರ್ಮಿತಿ 

ಕೇಂದ್ರಗಳಿಂದ ಕೈಗೊಳ್ಳತಕ್ಕದ್ದು. ಅವಶ್ಯವಿದ್ದಲ್ಲಿ ಕರ್ನಾಟಕ ಗ್ರಾಮೀಣಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮದಿಂದ ಅಥವಾ ನಿಯಮಾವಳಿಗಳ 
ಮೇರೆಗೆ ಹೊರ ಗುತ್ತಿಗೆದಾರರಿಂದಲೂ ಕೈಗೊಳ್ಳಬಹುದಾಗಿದೆ. ಮನೆಗಳ ನಿರ್ಮಾಣ ಸಂಪೂರ್ಣಗೊಂಡು ಹಂಚಿಕೆ ಮಾಡುವ ಪೂರ್ವದಲ್ಲಿ 

ನಿರ್ಮಾಣದ ಗುಣಮಟ್ಟವನ್ನು ತೃತೀಯ ಪಕ್ಷದ ತಜ್ಞರಿಂದ ಪರಿವೀಕ್ಷಿಸಲು ಮನೆಗಳು ವಾಸಕ್ಕೆ ಯೋಗ್ಯವಾಗಿರುವುದನ್ನು ಖಚಿತಪಡಿಸಿಕೊಳ್ಳತಕ್ಕದ್ದು . 
3. ನಿವೇಶನವನ್ನು ಸರ್ಕಾರವೇ ಲಭ್ಯಗೊಳಿಸುತ್ತಿದ್ದು , ಆಯಾ ಮನೆಗೆ ನಿಗದಿಪಡಿಸಿದ ಸಂಪೂರ್ಣ ಮೊತ್ತವನ್ನು ಮಾತ್ರ ಫಲಾನುಭವಿಯ ವಂತಿಕೆ 

ಅಥವಾ ಬ್ಯಾಂಕ್ ಸಾಲದಿಂದ ಭರಿಸತಕ್ಕದ್ದು. 
ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆಯು ಕಟ್ಟುನಿಟ್ಟಾಗಿ ಪಾರದರ್ಶಕವಾಗಿರತಕ್ಕದ್ದು . ನಿಯಮಾವಳಿಗಳ ಮೇರೆಗೆ ಪರಿಶಿಷ್ಟ ಜಾತಿ/ ಜನಾಂಗದವರಿಗೆ, 

ಅಂಗವಿಕಲರಿಗೆ, ಮಾಜಿ ಸೈನಿಕರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಆದ್ಯತೆ ನೀಡುವುದು. 
5. ಈ ಮನೆಗಳಿಗಾಗಿ ಅರ್ಜಿ ಸಲ್ಲಿಸುವ ಅರ್ಜಿದಾರರು ಕಡಿಮೆ ಆದಾಯದ ವಸತಿರಹಿತರು ಅಂದರೆ 50 ,000 ರೂ .ಗಳಿಂದ 1.00ಲಕ್ಷ ರೂ .ಗಳ 

ವಾರ್ಷಿಕ ವರಮಾನವುಳ್ಳ ನಗರ/ ಪಟ್ಟಣವಾಸಿಗಳಾಗಿದ್ದು, ಅರ್ಜಿ ಸಲ್ಲಿಸುವಾಗ 300 ರೂ .ಗಳ ನೋಂದಣಿ ಶುಲ್ಕ ಮತ್ತು ನಿಗದಿಪಡಿಸಿದ ಮೊತ್ತದ 
ಶೇಕಡಾ 10ರಷ್ಟು ಮೊತ್ತವನ್ನು ಇ. ಎಂ . ಡಿ. ಠೇವಣಿಯಾಗಿ ಸಲ್ಲಿಸಿರತಕ್ಕದ್ದು . ಇ. ಎಂ . ಡಿ ಠೇವಣಿ ಸಲ್ಲಿಸಿದ ಪ್ರತಿ ಫಲಾನುಭವಿಯು ಸಂಬಂಧಪಟ್ಟ 
ಜಿಲ್ಲಾಧಿಕಾರಿ ಮತ್ತು ಸಂಬಂಧಪಟ್ಟ ಬ್ಯಾಂಕಿನೊಂದಿಗೆ ಪ್ರಪತ್ರದಲ್ಲಿ ತ್ರಿಪಕ್ಷೀಯ ಒಡಂಬಡಿಕೆ ಮಾಡಿಕೊಳ್ಳತಕ್ಕದ್ದು. ಬ್ಯಾಂಕುಗಳು ಸಾಲ ನೀಡಲು ಈ 

ತ್ರಿಪಕ್ಷೀಯ ಒಡಂಬಡಿಕೆಯನ್ನು ಕಡ್ಡಾಯಗೊಳಿಸತಕ್ಕದ್ದು . 
6. ಪ್ರತಿಯೊಂದು ಮನೆಗೂ ಒಳಚರಂಡಿ ವ್ಯವಸ್ಥೆಯೊಂದಿಗೆ, ಪ್ರತ್ಯೇಕ ಸಿಂಟೆಕ್ಸ್ ನೀರಿನ ತೊಟ್ಟಿ ಒದಗಿಸಿ, ಪ್ರಾರಂಭದಲ್ಲಿ ತಾತ್ಕಾಲಿಕವಾಗಿ ಈ ಪ್ರದೇಶಗಳಲ್ಲಿ 

ಬೋರ್‌ವೆಲ್ ಮೂಲಕ ನೀರು ಪೂರೈಕೆ ಮಾಡಲು ಕ್ರಮ ಕೈಗೊಳ್ಳತಕ್ಕದ್ದು ಹಾಗೂ ಮುಂದೆ ನಗರ ಸ್ಥಳೀಯ ಸಂಸ್ಥೆಗಳು ನೀರು ಸರಬರಾಜು 

ಮಾಡಲು ಸೂಕ್ತ ಅವಕಾಶ ಕಲ್ಪಿಸಿರತಕ್ಕದ್ದು. 
7. ಪ್ರತಿಯೊಂದು ಮನೆಗೂ ಎ. ಇ.ಹೆಚ್. ವಿದ್ಯುಚ್ಛಕ್ತಿ ವ್ಯವಸ್ಥೆ ಅಳವಡಿಸಿರತಕ್ಕದ್ದು. ಫಲಾನುಭವಿಯು ಮನೆಯನ್ನು ಸ್ವಾಧೀನಕ್ಕೆ ಪಡೆದುಕೊಂಡ ನಂತರ 

ವಿದ್ಯುಚ್ಛಕ್ತಿ ಪೂರೈಕೆಗಾಗಿ ಮೀಟರ್ ಅಳವಡಿಕೆಯನ್ನು ತನ್ನ ಸ್ವಂತ ಖರ್ಚಿನಲ್ಲಿ ಮಾಡಿಕೊಳ್ಳಬೇಕಾಗುತ್ತದೆ. 
8. ಮನೆಗಳನ್ನು ಹಂಚುವ ಮೊದಲು ಈ ವಸತಿ ಸಮುಚ್ಚಯಗಳಿಗೆ ಸೂಕ್ತವಾದ ಒಳ ರಸ್ತೆಗಳ ನಿರ್ಮಾಣ ಸಂಪೂರ್ಣಗೊಂಡಿರತಕ್ಕದ್ದು . 
9. ಮನೆ ಮತ್ತು ರಸ್ತೆಗಳ ಸಂಪೂರ್ಣ ನಿರ್ಮಾಣದ ಅವಧಿಯನ್ನು ಆರು ತಿಂಗಳುಗಳಿಗೆ ಸೀಮಿತಗೊಳಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ಆರ್. ನಲ್ಲೂರ 
ಪಿ . ಆರ್ 2955 

ಪೀಠಾಧಿಕಾರಿ - 2 ವಸತಿ ಇಲಾಖೆ. 


೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 


ಭಾಗ - ೧ 


ವಸತಿ ಸಚಿವಾಲಯ 

ಸುತ್ತೋಲೆ 
ಸಂಖ್ಯೆ: ವಇ 41 ಹೆಚ್ಎಹೆಚ್ 2010 ಬೆಂಗಳೂರು, ದಿನಾಂಕ 30ನೇ ನವೆಂಬರ್ 2010 . 
ವಿಷಯ : ಕಾರ್ಯನಿರ್ವಹಣಾ ವರದಿಯನ್ನು ಬರೆಯುವ ಉದ್ದೇಶಕ್ಕಾಗಿ ಗುರಿಗಳನ್ನು ನಿಗದಿಪಡಿಸುವ ಬಗ್ಗೆ. 
ಉಲ್ಲೇಖ : ಸರ್ಕಾರದ ಸುತ್ತೋಲೆ ಸಂ . ಸಿಆಸುಇ 5 ಸೇರವ 2001 (1) ದಿನಾಂಕ 4.05.2002 . 


ಸರ್ಕಾರವು ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮದ ಮುಖಾಂತರ ರಾಜ್ಯದಲ್ಲಿ ವಸತಿ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು, ಪ್ರಸಕ್ತ 
ಸಾಲಿನಲ್ಲಿ ವಿವಿಧ ವಸತಿ ಯೋಜನೆಗಳಡಿಯಲ್ಲಿ ಈ ಹಿಂದೆ ಯಾವ ವರ್ಷದಲ್ಲಿಯೂ ನಿಗದಿಪಡಿಸದ, ಇತಿಹಾಸದಲ್ಲಿಯೇ ಮೊದಲ ಸಾರಿ ದೊಡ್ಡ 
ಪ್ರಮಾಣದ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ಕಾರಣಾಂತರಗಳಿಂದ ಬಾಕಿ ಉಳಿದಿರುವ ಗುರಿಯೊಂದಿಗೆ ಈ ಗುರಿಯನ್ನೂ ಸಾಧಿಸಲು ಜಿಲ್ಲಾಧಿಕಾರಿಗಳು 
ಮತ್ತು ಜಿಲ್ಲಾ ಪಂಚಾಯತ್‌ಗಳ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಶೇಕಡಾ 100ರಷ್ಟು ತಮ್ಮನ್ನು ತೊಡಗಿಸಿಕೊಂಡು ಶ್ರಮಪಡಬೇಕಾಗಿರುತ್ತದೆ. 
ಇದನ್ನು ಖಚಿತಪಡಿಸಿಕೊಳ್ಳಲು ಜಿಲ್ಲೆ ಮತ್ತು ತಾಲ್ಲೂಕು ಮಟ್ಟದಲ್ಲಿನ ಸರ್ಕಾರದ ಎಲ್ಲ ವಸತಿ ಯೋಜನೆಗಳ ಅನುಷ್ಠಾನದಲ್ಲಿನ ಕಾರ್ಯನಿರ್ವಹಣೆಯ 
ಗುಣಮಟ್ಟವನ್ನು ವಿವೇಚಿಸಿ ಶ್ರೇಣೀಕರಿಸುವ ತೀವ್ರ ಅವಶ್ಯಕತೆ ಇರುತ್ತದೆ. ಇದಕ್ಕಾಗಿ, ಸಂಬಂಧಪಟ್ಟ ಪ್ರಾದೇಶಿಕ ಆಯುಕ್ತರು ಜಿಲ್ಲಾಧಿಕಾರಿಗಳ ಮತ್ತು ಜಿಲ್ಲಾ 
ಪಂಚಾಯತ್‌ಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಹಾಗೂ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್‌ಗಳ ಮುಖ್ಯ 
ಕಾರ್ಯನಿರ್ವಹಣಾಧಿಕಾರಿಗಳು ತಮ್ಮ ಅಧೀನ ಅಧಿಕಾರಿಗಳ ಮತ್ತು ಸಿಬ್ಬಂದಿ ವರ್ಗದವರ ವಾರ್ಷಿಕ ಕಾರ್ಯನಿರ್ವಹಣೆಯನ್ನು ವರದಿ ಮಾಡುವಾಗ 
ವಸತಿ ಯೋಜನೆಗಳ ಅನುಷ್ಠಾನದಲ್ಲಿ ಅವರ ಕಾರ್ಯನಿರ್ವಹಣೆಯ ಗುಣಮಟ್ಟವನ್ನು ವಿವೇಚಿಸಿ , ಶ್ರೇಣೀಕರಿಸಿ ವರದಿ ಬರೆಯತಕ್ಕದ್ದು . 

ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮವು ಪ್ರತಿ ತಾಲ್ಲೂಕು ಮತ್ತು ಪ್ರತಿ ಜಿಲ್ಲೆಗೆ ಇಂದಿರಾ ಆವಾಸ್ ಯೋಜನೆ, ಆಶ್ರಯ ವಸತಿ 
ಯೋಜನೆ ಮತ್ತು ಅಂಬೇಡ್ಕರ್‌ ವಸತಿ ಯೋಜನೆಗಳಲ್ಲಿ ಮತ್ತು ಪ್ರಸಕ್ತ ಸಾಲಿನಲ್ಲಿ ಬಸವ- ಇಂದಿರಾ ವಸತಿ ಯೋಜನೆ , ವಾಜಪೇಯಿ ನಗರ ವಸತಿ 
ಯೋಜನೆ, ವಾಜಪೇಯಿ ನಗರ ನಿವೇಶನ ಯೋಜನೆ ಹಾಗೂ ಗ್ರಾಮೀಣ ನಿವೇಶನ ಯೋಜನೆಗಳಡಿಯಲ್ಲಿ ಗುರಿಯನ್ನು ನಿಗದಿಪಡಿಸಿದೆ. ಈ ಕುರಿತು 
ಉಲ್ಲೇಖಿತ ಸುತ್ತೋಲೆಯಲ್ಲಿನ ಸೂಚನೆಗಳತ್ತ ಗಮನ ಸೆಳೆಯಲಾಗಿದ್ದು ( ಪ್ರತಿ ಲಗತ್ತಿಸಿದೆ), ಕಾರ್ಯನಿರ್ವಹಣಾ ವರದಿಯ ನಮೂನೆಯ ಭಾಗ - 2ರಲ್ಲಿನ 
ಸ್ವಯಂ ಮೌಲ್ಯಮಾಪನದಲ್ಲಿ ಸರ್ಕಾರಿ ನೌಕರರು ತಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಗದಿಪಡಿಸಿರುವ ಗುರಿಯ ಸಾಧನೆಯಲ್ಲಿ ಈ ಎಲ್ಲ ವಸತಿ ಯೋಜನೆಗಳ 
ಅನುಷ್ಠಾನದ ಗುರಿಯನ್ನು ವಿವರಿಸಬೇಕು. ನಮೂನೆಯ ಭಾಗ - 3ರಲ್ಲಿ ವರದಿ ಮಾಡುವ ಪ್ರಾಧಿಕಾರ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ವಸತಿ ಯೋಜನೆಗಳ 
ಅನುಷ್ಠಾನಕ್ಕಾಗಿ ಅವರ ಕರ್ತವ್ಯ ನಿರ್ವಹಣೆಗೆ ಸಂಬಂಧಿಸಿದಂತೆ ಗುರಿಗಳನ್ನು ಆರ್ಥಿಕ ವರ್ಷ ಪ್ರಾರಂಭವಾಗುವ ಮುನ್ನ , ಕನಿಷ್ಠ ಏಪ್ರಿಲ್ ತಿಂಗಳೊಳಗೆ 
ನಿಗದಿಪಡಿಸತಕ್ಕದ್ದು. 
3 . ಕಂದಾಯ ಇಲಾಖೆ ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ /ಕಾರ್ಯದರ್ಶಿಗಳು, 
ಎಲ್ಲಾ ಪ್ರಾದೇಶಿಕ ಆಯುಕ್ತರು, ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್‌ಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಈ ಸೂಚನೆಗಳನ್ನು ತಪ್ಪದೇ 
ಪಾಲಿಸಲ್ಪಡುವಂತೆ ನೋಡಿಕೊಳ್ಳಲು ಕೋರಲಾಗಿದೆ. 

ಎಂ . ಲಕ್ಷ್ಮೀನಾರಾಯಣ 

ಸರ್ಕಾರದ ಕಾರ್ಯದರ್ಶಿ , ವಸತಿ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಸುತ್ತೋಲೆ 


ವಿಷಯ 


ಸಂಖ್ಯೆ: ಸಿಆಸುಇ 5 ಸೆರವ 2001 (1) ಬೆಂಗಳೂರು, ದಿನಾಂಕ 04 - 05 - 2002 
: ಕಾರ್ಯನಿರ್ವಹಣಾ ವರದಿಯನ್ನು ಬರೆಯುವ ಉದ್ದೇಶಕ್ಕಾಗಿ ಗುರಿಗಳನ್ನು ( Targets) 

ನಿಗದಿಪಡಿಸುವ ಬಗ್ಗೆ . 
: (1) ದಿನಾಂಕ 12 -3 - 2001ರ ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 7 ಸೆರವ 2001. 

( 2 ) ದಿನಾಂಕ 3 - 5 - 2002ರ ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 5 ಸರವ 2001 ( 2 ). 


ಉಲ್ಲೇಖ 


ಕರ್ನಾಟಕ ಸಿವಿಲ್ ಸರ್ವಿಸಸ್ ( ಪರ್ ಫಾರೆನ್ಸ್ ರಿಪೋರ್ಟ್ ) ರೂಲ್ಸ್, 2000, ದಿನಾಂಕ 01 - 04 - 2000ದಿಂದ ಜಾರಿಗೆ ಬಂದಿದೆ . 
ಸದರಿ ನಿಯಮಗಳ ನಿಯಮ -2 ( ಸಿ) ರನ್ವಯ ಪ್ರದತ್ತವಾದ ಅಧಿಕಾರದಂತೆ, ಕಾರ್ಯನಿರ್ವಹಣಾ ವರದಿಗಳ ನಮೂನೆಯನ್ನು ಮೇಲೆ (1) ರಲ್ಲಿ 
ಉಲ್ಲೇಖಿಸಿದ ದಿನಾಂಕ 12 -3 - 2001( 2) ರ ಆದೇಶದನ್ವಯ ಮಾರ್ಪಾಡಿಸಿದಂತೆ) ನಿಗದಿಪಡಿಸಲಾಗಿದೆ. 
2 . 

ಸದರಿ ನಮೂನೆಯ ಭಾಗ - 2ರಲ್ಲಿ ವರದಿ ಮಾಡಲ್ಪಡುವ ಸರ್ಕಾರಿ ನೌಕರನ ಸ್ವಯಂ ಮೌಲ್ಯಮಾಪನವನ್ನು ನಿಗದಿಪಡಿಸಲಾಗಿದೆ. ಈ 
ಸ್ವಯಂ ಮೌಲ್ಯಮಾಪನದಲ್ಲಿ ಸರ್ಕಾರಿ ನೌಕರರು ತಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಗದಿಪಡಿಸಿರುವ ಗುರಿಯ ಸಾಧನೆಯನ್ನು ವಿವರಿಸಬೇಕಾಗಿದೆ, ಇದಲ್ಲದೇ , 
ಮೇಲೆ ( 2) ರಲ್ಲಿ ಉಲ್ಲೇಖಿಸಲಾದ ದಿನಾಂಕ 3 -5 -2002ರ ಆದೇಶದ ಅನ್ವಯ ಸದರಿ ನಮೂನೆಯ ಭಾಗ - 3ರಲ್ಲಿ ವರದಿ ಮಾಡುವ ಪ್ರಾಧಿಕಾರ 
ಗೊತ್ತುಪಡಿಸಲಾದ ಗುರಿಗಳನ್ನು ( Targets fixed) ನಮೂದಿಸಲು ಸಹ ಆಸ್ಪದವನ್ನು ಕಲ್ಪಿಸಲಾಗಿದೆ. ಆದುದರಿಂದ, ವರದಿ ಪ್ರಾಧಿಕಾರಗಳು ಪ್ರತಿಯೊಬ್ಬ 
ಸರ್ಕಾರಿ ನೌಕರನಿಗೆ ಆತನ / ಆಕೆಯ ಕರ್ತವ್ಯ ನಿರ್ವಹಣೆಗೆ ಸಂಬಂಧಿಸಿದಂತೆ ಗುರಿಗಳನ್ನು (Targets) ಆರ್ಥಿಕ ವರ್ಷ ಪ್ರಾರಂಭವಾಗುವ ಮೊದಲು, ಕನಿಷ್ಠ 
ಏಪ್ರಿಲ್ ತಿಂಗಳೊಳಗೆ ನಿಗದಿಪಡಿಸುವುದು ಅತೀ ಅವಶ್ಯವಾಗಿದೆ. ಅದರಂತೆ ವರದಿ ಪ್ರಾಧಿಕಾರಗಳು, ವರ್ಷದ ಪ್ರಾರಂಭದಲ್ಲಿಯೇ ಅಂದರೆ ಏಪ್ರಿಲ್ ತಿಂಗಳ 
ಒಳಗಾಗಿ ಸರ್ಕಾರಿ ನೌಕರರ ಕಾರ್ಯಕ್ಷೇತ್ರದ ಬಗ್ಗೆ ಗುರಿಗಳನ್ನು ( Targets ) ನಿಗದಿಪಡಿಸತಕ್ಕದ್ದು. 

ಅಲ್ಲದೇ , ವರದಿ ಮಾಡುವ ಪ್ರಾಧಿಕಾರವು ವರ್ಷದ ಮಧ್ಯದಲ್ಲಿ ವರ್ಗಾವಣೆ ಹೊಂದಿದರೆ, ಆ ಪ್ರಾಧಿಕಾರವು ತನ್ನ ಅಧೀನದಲ್ಲಿದ್ದ ಎಲ್ಲ 
ಸರ್ಕಾರಿ ನೌಕರರ ಕಾರ್ಯ ನಿರ್ವಹಣಾ ವರದಿಗಳನ್ನು , ವರ್ಗಾವಣೆಯ ಹಿನ್ನೆಲೆಯಲ್ಲಿ ತನ್ನ ಹುದ್ದೆಯ ಪ್ರಭಾರವನ್ನು ವಹಿಸಿಕೊಡುವ ಮುನ್ನ , 
ಸಂಬಂಧಪಟ್ಟ ಅವಧಿಗೆ ಬರೆಯತಕ್ಕದ್ದು. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೨೪, ೨೦೧೧ 


೬ ೨೧ 


ವರದಿ ಮಾಡುವ ಎಲ್ಲಾ ಪ್ರಾಧಿಕಾರಗಳು ಮೇಲಿನ ಕಂಡಿಕೆ -2 ಮತ್ತು 3ರಲ್ಲಿ ಒಳಗೊಂಡ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದೆಂದು 
ಸೂಚಿಸಿದೆ. 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿ : ಕಾರ್ಯದರ್ಶಿಗಳು ಹಾಗೂ ಇಲಾಖಾ ಮುಖ್ಯಸ್ಥರುಗಳು ಈ ಸೂಚನೆಯನ್ನು ಕಟ್ಟುನಿಟ್ಟಾಗಿ 
ಪಾಲಿಸತಕ್ಕದ್ದು ಹಾಗೂ ಅವರವರ ಅಧೀನದಲ್ಲಿ ಬರುವ ವರದಿ ಮಾಡುವ ಪ್ರಾಧಿಕಾರಗಳು ಅವುಗಳನ್ನು ಪಾಲಿಸುವಂತೆ ನೋಡಿಕೊಳ್ಳತಕ್ಕದ್ದೆಂದು 
ಸೂಚಿಸಿದೆ. 

ಜಿ. ರಾಜು ಪ್ರೇಮ್ ಕುಮಾರ್ 
ಪಿ . ಆರ್ 2956 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 
ಒಳಾಡಳಿತ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಒಣ 81 ಪಿಪಿಇ 2010 ಬೆಂಗಳೂರು, ದಿನಾಂಕ: 26. 11 .2010 


ಸರ್ಕಾರಿ ಆದೇಶ ಸಂಖ್ಯೆ : ಒಣ 168 ಪಿಪಿಇ 2005, ದಿನಾಂಕ: 18.10.2005ರ ಆದೇಶದ ಆದೇಶ ಭಾಗದಲ್ಲಿನ ಕ್ರಮ ಸಂಖ್ಯೆ: 1ರಲ್ಲಿ 
ನಮೂದಿಸಿರುವ “ ಆಡಳಿತಾಧಿಕಾರಿ ಹುದ್ದೆ - 1 (ವೇತನ ಶ್ರೇಣಿ ರೂ . - 5575 - 10620) ” ಎಂಬುದರ ಬದಲಾಗಿ “ ಲೆಕ್ಕ ಪರಿಶೋಧನಾಧಿಕಾರಿ (ವೇತನ ಶ್ರೇಣಿ 
ರೂ .6000 -11200) "ಎಂದು ತಿದ್ದುಪಡಿ ಮಾಡಿಕೊಂಡು ಓದಿಕೊಳ್ಳತಕ್ಕದ್ದು. 

ಇದರ ಹೊರತಾಗಿ ಆದೇಶ ಸಂಖ್ಯೆ: ಒಇ 168 ಪಿಪಿಇ 2005, ದಿನಾಂಕ : 18.10.2005 ಹಾಗೂ ತಿದ್ದುಪಡಿ ಆದೇಶ ಸಂಖ್ಯೆ : ಒಇ 29 
ಪಿಪಿಇ 2006 , ದಿನಾಂಕ: 24.06.2006ರಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ . 


ಪಿ . ಆರ್ 2957 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ.ಸಿ.ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ, (ಕಾನೂನು ಮತ್ತು ಸುವ್ಯವಸ್ಥೆ , 

ಕಾಫಿಮೋಸಾ ಮತ್ತು ಅಭಿಯೋಗಗಳು ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

- ತಿದ್ದುಪಡಿ 
ಸಂಖ್ಯೆ: ಸಿಆಸುಇ 206ಸೇವಿ2007 ಬೆಂಗಳೂರು, ದಿನಾಂಕ : 29ನೇ ನವೆಂಬರ್ 2010 


ಶ್ರೀ ಎಸ್.ಆರ್. ಶಂಕರ್, ಹಿಂದಿನ ಸರ್ಕಾರದ ಅಧೀನ ಕಾರ್ಯದರ್ಶಿ , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಪ್ರಸ್ತುತ ಸರ್ಕಾರದ 
ಅಧೀನ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ) ಇವರ ವಿರುದ್ದದ ಇಲಾಖಾ ವಿಚಾರಣೆ ನಡೆಸಲು ವಿಚಾರಣಾಧಿಕಾರಿಯನ್ನು ನೇಮಿಸಲಾದ ಆದೇಶ ಸಂಖ್ಯೆ 
ಸಿಆಸುಇ 206 ಸೇಇವಿ 2007 ದಿನಾಂಕ 09 - 11 - 2010ರ ಆದೇಶ ಭಾಗದಲ್ಲಿ ವಿಚಾರಣಾಧಿಕಾರಿಯವರ ಹೆಸರನ್ನು ಶ್ರೀ “ ವಿ ಉಮೇಶ್” ಎಂಬುದರ 
ಬದಲಾಗಿ ಶ್ರೀ ಎಂ . ಉಮೇಶ್” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಆರ್ . ವಿಜಯಾನಂದ ಶರ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್.2958 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 

(ಸೇವೆಗಳು - 3) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಸುತ್ತೋಲೆ 
ಸಂಖ್ಯೆ : ಸಿಆಸುಇ 055 ಕೆವಿ 10 ಬೆಂಗಳೂರು, ದಿನಾಂಕ : 20ನೇ ನವೆಂಬರ್ 2010 
ವಿಷಯ : ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಕಳುಹಿಸಲಾಗುವ ಶಿಸ್ತು ಪ್ರಸ್ತಾವನೆಗಳ ಕುರಿತಂತೆ 
ಉಲ್ಲೇಖ : ಸುತ್ತೋಲೆ ಸಂಖ್ಯೆ: ಸಿಆಸುಇ 1 ಸೇಇವಿ 05, ದಿನಾಂಕ: 09 - 02 - 2005 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ವಿವಿಧ ವೃಂದದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ / ಇಲಾಖಾ 
ವಿಚಾರಣೆ ಪ್ರಾರಂಭಿಸಲು ಸಂಬಂಧಪಟ್ಟ ಆಡಳಿತ ಇಲಾಖೆಗಳು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಸಲ್ಲಿಸಲ್ಪಡುವ ಪ್ರಸ್ತಾವನೆಗಳು ಯಾವ 
ರೀತಿ ಇರಬೇಕು, ಏನೇನನ್ನು ಒಳಗೊಂಡಿರಬೇಕು ಎಂಬ ಬಗ್ಗೆ ಉಲ್ಲೇಖಿತ ಸುತ್ತೋಲೆಯಲ್ಲಿ ಸಮಗ್ರವಾದ ಮಾರ್ಗಸೂಚಿ ಸ್ಪಷ್ಟನೆಗಳನ್ನು ನೀಡಲಾಗಿದ್ದರೂ 
ಸಹ, ಹಲವಾರು ಆಡಳಿತ ಇಲಾಖೆಗಳು ಇದನ್ನು ಅನುಸರಿಸದೇ , ಅಪೂರ್ಣವಾದ ಮತ್ತು ವಿನಾಕಾರಣ ಪತ್ರ ವ್ಯವಹಾರಗಳಿಗೆ ಎಡೆಮಾಡಿಕೊಡುವ 
ಪ್ರಸ್ತಾವನೆಗಳನ್ನು ಈಗಲೂ ಸಲ್ಲಿಸುತ್ತಿರುವುದು ಕಂಡುಬಂದಿರುತ್ತದೆ. ಇದರಿಂದ ಅನವಶ್ಯಕ ಕಾಲವಿಳಂಬವಾಗಿ ಸಕಾಲದಲ್ಲಿ ಶಿಸ್ತು ಕ್ರಮವನ್ನು ಪ್ರಾರಂಭಿಸಲು 
ಸಾಧ್ಯವಾಗುತ್ತಿಲ್ಲ. ಇದರಿಂದಾಗಿ ಆರೋಪಿತರ ವಿರುದ್ಧ ದೋಷಾರೋಪಣೆಗಳು ದುರ್ಬಲಗೊಳ್ಳುವ ಸಾಧ್ಯತೆಗಳನ್ನು ತಳ್ಳಿಹಾಕುವಂತಿಲ್ಲ . ಆದಕಾರಣ, ಸಿಬ್ಬಂದಿ 
ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಶಿಸ್ತು ಪ್ರಸ್ತಾವನೆಯನ್ನು ಸಲ್ಲಿಸುವ ಮೊದಲು, ಪ್ರಸ್ತಾವನೆಯು ಏನೇನನ್ನು ಒಳಗೊಂಡಿರಬೇಕು ಎಂಬುದನ್ನು ಆಡಳಿತ 
ಇಲಾಖಾ ಮುಖ್ಯಸ್ಥರು ಖಚಿತಪಡಿಸಿಕೊಳ್ಳುವ ಸಲುವಾಗಿ, ಉಲ್ಲೇಖಿತ ಸುತ್ತೋಲೆಯಲ್ಲಿನ ಮಾರ್ಗಸೂಚಿಯ ಹಿನ್ನಲೆಯಲ್ಲಿ Check List ಒಂದನ್ನು 
ಸಿದ್ಧಪಡಿಸಿ ಈ ಸುತ್ತೋಲೆಯ ಹಿಂಬದಿಯಲ್ಲಿರಿಸಲಾಗಿದೆ. 


೬ ೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 


ಭಾಗ - ೧ 


ಇಲ್ಲ 
ಇಲ್ಲ. 


ಇಲ್ಲ 


છું, ઈ 


શું ઈ 


શું ઈ 


શું ઈ 


શું છે 


ಇನ್ನು ಮುಂದೆ ಉಲ್ಲೇಖಿತ ಸುತ್ತೋಲೆಯಲ್ಲಿನ ಮಾರ್ಗಸೂಚಿಯಂತೆ ಹಾಗೂ Check List ನಲ್ಲಿ ತಿಳಿಸಿರುವ ರೀತಿಯಲ್ಲಿ ಇಲಾಖಾ 
ಕಾರ್ಯದರ್ಶಿಯವರು ಸದರಿ Check List ಅನ್ನು ದೃಢೀಕರಿಸಿದ ಶಿಸ್ತು ಪ್ರಸ್ತಾವನೆಗಳನ್ನು ಮಾತ್ರ ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆಯು 
ಪರಿಗಣಿಸುವುದಾಗಿ ತಿಳಿಸಲಾಗಿದೆ. 

ಎಸ್ . ವಿ ರಂಗನಾಥ್ 

ಸರ್ಕಾರದ ಮುಖ್ಯ ಕಾರ್ಯದರ್ಶಿ 
Check List on DE proposal 

_ Part-1 . 
ಈ ವಿಷಯ 

ವಿಷಯ 
ಶಿಸ್ತು ಪ್ರಸ್ತಾವನೆಯನ್ನು ಕಡತ ರೂಪದಲ್ಲಿ ಸಲ್ಲಿಸಲಾಗಿದೆಯೇ 

ಹೌದು 
ಶಿಸ್ತು ಪ್ರಸ್ತಾವನೆಗೆ ಆಡಳಿತ ಇಲಾಖೆಯು ತನ್ನ ಖಚಿತ, ನಿರ್ದಿಷ್ಟ, ಸಷ ಅಭಿಪ್ರಾಯ ದಾಖಲಿಸಿದೆಯೇ 

ಹೌದು 
ಶಿಸು ಪ್ರಸ್ತಾವನೆಗೆ ಇಲಾಖಾ ಸಚಿವರ ಅನುಮೋದನೆ ಪಡೆದಿರುವ ಬಗ್ಗೆ ಮಾಹಿತಿ ಇದೆಯೇ 

ಹೌದು 
ಕರಡು ದೋಷಾರೋಪಣ ಪಟ್ಟಿ ಸಲ್ಲಿಸಲಾಗಿದೆಯೇ 

ಹೌದು 
ಕ್ಷೇತ್ರ ಇಲಾಖೆಯಿಂದ ಬಂದಂತಹ ದೋಷಾರೋಪಣ ಪಟ್ಟಿಯನ್ನು ಆಡಳಿತ ಇಲಾಖೆಯು ವಿವೇಚಾನುಸಾರ ಹೌದು | ಇಲ್ಲ 
ಪರಿಶೀಲಿಸಿದೆಯೇ 

Part-2 
ಕರಡು ದೋಷಾರೋಪಣ ಪಟ್ಟಿಗೆ ಸಂಬಂಧಿಸಿದಂತೆ 
1. ಆರೋಪಗಳು ನಿರ್ದಿಷ್ಟವಾಗಿದೆಯೇ 
2 . ಉಲ್ಲಂಘನೆಯಾಗಿರುವ ಕಾನೂನು/ನಿಯಮಗಳನ್ನು ಉಲ್ಲೇಖಿಸಲಾಗಿದೆಯೇ 
3. ಆರ್ಥಿಕ ನಷ್ಟ ಉಂಟಾಗಿದ್ದಲ್ಲಿ, ನಿರ್ದಿಷ್ಟ ಮೊತ್ತವನ್ನು ನಮೂದಿಸಲಾಗಿದೆಯೇ 
4 . ಅನುಬಂಧ- 2ರಲ್ಲಿ ದುರ್ನಡತೆಯ ಎಲ್ಲ ವಿವರಗಳನ್ನು ದಾಖಲಿಸಲಾಗಿದೆಯೇ 
5 . ಅನುಬಂಧ -3 ರಲ್ಲಿ ದಾಖಲೆಗಳ ಪಟ್ಟಿಯನ್ನು ನೀಡಲಾಗಿದೆಯೇ 
6 . ಪ್ರಸ್ತಾವನೆಯ ಜೊತೆಗೆ ಅನುಬಂಧ -3 ರಲ್ಲಿನ 

a) ಮೂಲ ದಾಖಲೆಗಳನ್ನು ಒದಗಿಸಲಾಗಿದೆಯೇ 
_ b ) ದೃಢೀಕರಿಸಿದ ನಕಲು ಪ್ರತಿಗಳನ್ನು ಒದಗಿಸಲಾಗಿದೆಯೇ 

c) ದಾಖಲೆಗಳನ್ನು Index ಮಾಡಿ, ಪುಟ ಸಂಖ್ಯೆಯನ್ನು ನೀಡಲಾಗಿದೆಯೇ 
7. ಅನುಬಂಧ- 4 ರಲ್ಲಿ 
a ) ಘಟನೆ ನಡೆದಾಗ ಇದ್ದ ಸಾಕ್ಷಿಗಳ ಪಟ್ಟಿಯನ್ನು ಹೆಸರು, ಹುದ್ದೆ , ವಿಳಾಸ ಇತ್ಯಾದಿ 
ನಮೂದಿಸಲಾಗಿದೆಯೇ 

ಹೌದು 
b) ಈಗ ಇವರುಗಳು ಸದರಿ ಹುದ್ದೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿಲ್ಲದಿದ್ದಲ್ಲಿ, ಪ್ರಸ್ತುತ ಇವರು 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ, ಕಛೇರಿ ವಿಳಾಸ ನಮೂದಿಸಲಾಗಿದೆಯೇ 

ಹೌದು | ಇಲ್ಲ 
c) ನಿವೃತ್ತರಾಗಿದ್ದಲ್ಲಿ ಖಾಯಂ ನಿವಾಸದ ವಿಳಾಸ , ದೂರವಾಣಿ ಸಂಖ್ಯೆ ಇತ್ಯಾದಿಗಳನ್ನು 
ನಮೂದಿಸಲಾಗಿದೆಯೇ 

ಹೌದು | ಇಲ್ಲ 
Part- 3 
ಆರೋಪಿತ ಅಧಿಕಾರಿ/ ಸಿಬ್ಬಂದಿಯ ಸೇವಾ ವಿವರಗಳ ಬಗ್ಗೆ 
1. ಘಟನೆ ನಡೆದಾಗ ಯಾವ ಹುದ್ದೆಯಲ್ಲಿ, ಯಾವ ಕಛೇರಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು ಎಂಬ ವಿವರ ಹೌದು | ಇಲ್ಲ. 

ನೀಡಲಾಗಿದೆಯೇ 
2. ಈಗಿನ ಹುದ್ದೆ, ಕಛೇರಿ ವಿಳಾಸ ( Postal address ) ನೀಡಲಾಗಿದೆಯೇ 

ಹೌದು | ಇಲ್ಲ 
3. ಕೆಳಕಂಡ ವೇತನ ವಿವರಗಳನ್ನು ನೀಡಲಾಗಿದೆಯೇ ( except KAS Officer)* 

a) ಈಗಿನ ವೇತನ ಶ್ರೇಣಿ 
b) ಮುಂದಿನ ವಾರ್ಷಿಕ ಬಡ್ಡಿ ದಿನಾಂಕ 
c) ವಾರ್ಷಿಕ ಬಡ್ತಿಗೆ ಅರ್ಹರೆ ಅಥವಾ ಇಲ್ಲವೇ 
d) ನಿವೃತ್ತಿ ದಿನಾಂಕ 

e) ನಿವೃತ್ತಿ ವೇತನ ವಿವರ 
4. ನಿವೃತ್ತರಾಗಿದ್ದಲ್ಲಿ , ಖಾಯಂ ನಿವಾಸದ ವಿಳಾಸ ನೀಡಲಾಗಿದೆಯೇ 


B 3 


R 3 


& 3 


9 


. 


, 


| 


શું 


| 


શું 


| 


33 

3 3C3C3C3C3C3C 

333 


| 


| 


, 


| 


* Compulsory and very essential 
ಪಿ . ಆರ್ .2959 


ಸರ್ಕಾರದ ಪ್ರಧಾನ / ಕಾರ್ಯದರ್ಶಿ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 


೬೨೩ 


೬೨೩ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರರ ಹುದ್ದೆಯನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ 

ಸಮಾನ ಹುದ್ದೆಯೆಂದು ಪರಿಗಣಿಸುವ ಬಗ್ಗೆ 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 492 ಸಅಸೇ 2008 , ದಿ:10 - 06 - 2008 

2. ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 492 ಸಅಸೇ 2008 , ದಿ :10 - 06 - 2008 . 


ಪ್ರಸ್ತಾವನೆ : 


ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ದಿನಾಂಕ: 10 - 06 - 2008ರ ಸರ್ಕಾರದ ಆದೇಶದಲ್ಲಿ ಮುಖ್ಯಮಂತ್ರಿಗಳ ಸಚಿವಾಲಯದಲ್ಲಿ ವೇತನ 
ಶ್ರೇಣಿ ರಹಿತ ಆರ್ಥಿಕ ಸಲಹೆಗಾರರ ಒಂದು ಹುದ್ದೆಯನ್ನು ಸೃಜಿಸಲಾಗಿದೆ. ಕ್ರಮ ಸಂಖ್ಯೆ ( 2) ರ ಅಧಿಸೂಚನೆಯಲ್ಲಿ ಪ್ರೊ : ಕೆ.ವಿ . ರಾಜು, ಪ್ರಾಧ್ಯಾಪಕರು 
ಹಾಗೂ ಇಲಾಖಾ ಮುಖ್ಯಸ್ಥರು, ISEC ಇವರನ್ನು ಮಾನ್ಯ ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರರನ್ನಾಗಿ ನೇಮಿಸಲಾಗಿದೆ. ಮುಖ್ಯಮಂತ್ರಿಯವರ 
ಆರ್ಥಿಕ ಸಲಹೆಗಾರರ ಹುದ್ದೆಯನ್ನು ಸರ್ಕಾರದ ಮಟ್ಟದಲ್ಲಿ ಯಾವ ದರ್ಜೆಯ ಹುದ್ದೆಯೆಂದು ಪರಿಗಣಿಸುವ ಅಗತ್ಯತೆ ಕಂಡು ಬಂದಿದ್ದರಿಂದ ಸರ್ಕಾರವು 
ಈ ಬಗ್ಗೆ ಪರಿಶೀಲಿಸಿ ಕೆಳಕಂಡಂತೆ ಆದೇಶಿಸಿರುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 568 ಸಅಸೇ 2010 , ಬೆಂಗಳೂರು, ದಿನಾಂಕ: 7ನೇ ಡಿಸೆಂಬರ್ 2010. 
ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರರ ಹುದ್ದೆಯನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸರ್ಕಾರದ 
ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಸಮಾನ ಹುದ್ದೆಯೆಂದು ಪರಿಗಣಿಸಿ ಆದೇಶಿಸಲಾಗಿದೆ. 

- ಪ್ರೊ : ಕೆ. ವಿ. ರಾಜು, ಪ್ರಾಧ್ಯಾಪಕರು ಹಾಗೂ ಇಲಾಖಾ ಮುಖ್ಯಸ್ಥರು ISEC ಇವರು ಹೊಂದಿರುವ ಮುಖ್ಯಮಂತ್ರಿಯವರ ಆರ್ಥಿಕ 
ಸಲಹೆಗಾರರ ಹುದ್ದೆಯು ವೇತನ ರಹಿತ ದರ್ಜೆಯಾಗಿರುವುದರಿಂದ ಸ್ವಂತ ವೇತನ ಶ್ರೇಣಿಯಲ್ಲಿಯೇ ಮುಂದುವರಿಸಲಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯು ದಿನಾಂಕ 20 -11 -2010ರ ಟಿಪ್ಪಣಿ ಸಂಖ್ಯೆ: ಆಇ 1615 ಸೇ -3/2010 ರಲ್ಲಿ ನೀಡಿರುವ ಸಹಮತಿಯ 
ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಆರ್. ವಿಜಯಾನಂದ ಶರ್ಮ 
ಪಿ . ಆರ್ .2960 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಆಸುಇ (ಸೇವೆಗಳು - 3 ) 


ಒಳಾಡಳಿತ ಸಚಿವಾಲಯ 
ವಿಷಯ : ರಾಜ್ಯದಲ್ಲಿ ಹೊಸ ಪೊಲೀಸ್ ಠಾಣೆಗಳ ನಿರ್ಮಾಣಕ್ಕೆ ಸಂಬಂಧಿಸಿದ ರೇಖಾ ಅಂದಾಜಿಗೆ 

( Line Estimate) ಅನುಮೋದನೆ ನೀಡುವ ಬಗ್ಗೆ 
ಓದಲಾಗಿದೆ: 1 . ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು ರವರ ಪತ್ರ ಸಂಖ್ಯೆ: 1/ ಬಿ6ಸಿ/2010 -11, ದಿನಾಂಕ: 01 - 09 - 2010 
ಪ್ರಸ್ತಾವನೆ : 

ಮೇಲೆ ಓದಲಾದ ಪತ್ರದಲ್ಲಿ, ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರವರು ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 906 ಪೊಲೀಸ್ 
ಠಾಣೆಗಳಿದ್ದು , ಇವುಗಳಲ್ಲಿ 25 ಪೊಲೀಸ್ ಠಾಣೆಗಳು ಇತ್ತೀಚೆಗೆ ಹೊಸದಾಗಿ ಮಂಜೂರಾಗಿದ್ದು , 127 ಪೋಲೀಸ್ ಠಾಣೆಗಳು ಬಾಡಿಗೆ ಕಟ್ಟಡದಲ್ಲಿದ್ದು , 
ಹೊಸದಾಗಿ ಮಂಜೂರಾದ ಪೊಲೀಸ್ ಠಾಣೆಗಳು ಸೇರಿ ಒಟ್ಟು 152 ಪೊಲೀಸ್ ಠಾಣೆಗಳಿಗೆ ಹೊಸ ಕಟ್ಟಡಗಳನ್ನು ನಿರ್ಮಿಸುವ ಅಗತ್ಯತೆಯಿರುತ್ತದೆ 
ಇದಲ್ಲದೇ ಅನೇಕ ಪೊಲೀಸ್ ಠಾಣೆಗಳ ಕಟ್ಟಡಗಳು ಬಹಳಷ್ಟು ವರ್ಷಗಳ ಹಿಂದಿನದಾಗಿದ್ದು, ಶಿಥಿಲಾವಸ್ಥೆಯಲ್ಲಿರುವುದರಿಂದ ಯಾವುದೇ ರೀತಿಯಲ್ಲೂ 
ಕಚೇರಿ ಕಾರ್ಯಾಚರಣೆಗೆ ಸೂಕ್ತವಾಗಿರುವುದಿಲ್ಲವಾದ್ದರಿಂದ ಇದುವರೆಗೆ ಆಧುನೀಕರಣ ಯೋಜನೆಯಡಿ ಪೊಲೀಸ್ ಠಾಣೆಗಳ ನಿರ್ಮಾಣವಾಗುತ್ತಿದ್ದು 
ಆಧುನೀಕರಣ ಯೋಜನೆಯಡಿ 17 ಪೊಲೀಸ್ ಠಾಣೆಗಳು ನಿರ್ಮಾಣವಾಗುತ್ತಿದ್ದು, ವಿವಿಧ ಹಂತದಲ್ಲಿದ್ದು, 2010 - 11ನೇ ಸಾಲಿನಲ್ಲಿ ಇನ್ನೂ 10 ಪೊಲೀಸ್ 
ಠಾಣೆಗಳನ್ನು ಆಧುನೀಕರಣ ಯೋಜನೆಯಡಿ ನಿರ್ಮಿಸಲಾಗುತ್ತಿದೆ. ರಾಜ್ಯ ಸರ್ಕಾರವು 2010 - 11ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ 4055 - 00 - 800 - 0 -10 
386 - ನಿರ್ಮಾಣ ಇದರಡಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹೊಸ ಪೊಲೀಸ್ ಠಾಣೆಗಳನ್ನು ನಿರ್ಮಿಸಲು ರೂ . 25.00 ಕೋಟಿ ಅನುದಾನ ಕಲ್ಪಿಸಲಾಗಿದೆ. 

ಪ್ರಸ್ತುತ ರಾಜ್ಯದಲ್ಲಿ ವಿವಿದೆಡೆಗಳಲ್ಲಿ ಪೊಲೀಸ್ ಠಾಣೆಗಳನ್ನು ನಿರ್ಮಿಸಲು ನಿವೇಶನ ಲಭ್ಯತೆ ಮತ್ತು ಇತರ ಸನ್ನಿವೇಶನಗಳನ್ನು ಪರಿಶೀಲಿಸಲಾಗಿ 
ಸದ್ಯಕ್ಕೆ 50 ಪೊಲೀಸ್ ಠಾಣೆಗಳನ್ನು ನಿರ್ಮಿಸಲುದ್ದೇಶಿಸಲಾಗಿದೆ. ಇವಕ್ಕೆ ಅಂದಾಜು ರೂ .3902 .19 ಲಕ್ಷ ವೆಚ್ಚವಾಗಲಿದ್ದು, ಇದರಲ್ಲಿ ಅನೇಕ ಪೊಲೀಸ್ 
ಠಾಣೆಗಳು ಬಹಳ ಹಿಂದೆ ನಿರ್ಮಿಸಲಾಗಿರುವುದರಿಂದ ಶಿಥಿಲಗೊಂಡಿವೆ . ಇವುಗಳನ್ನು ನೆಲಸಮಗೊಳಿಸಿ ಹೊಸ ಕಟ್ಟಡ ನಿರ್ಮಿಸುವ ಅನಿವಾರ್ಯತೆಯಿದೆ. 
ಆದರೆ, ಸರ್ಕಾರವು 2010 - 11ರ ಸಾಲಿನಲ್ಲಿ ರೂ .25.00 ಕೋಟಿ ಅನುದಾನವನ್ನು ನಿಗದಿಪಡಿಸಿದ ಹಿನ್ನೆಲೆಯಲ್ಲಿ ಪ್ರಥಮವಾಗಿ ಸದ್ಯಕ್ಕೆ ನಿವೇಶನ 
ಲಭ್ಯತೆಯನ್ನು ಪರಿಗಣಿಸಿ ಅನುಬಂಧದಲ್ಲಿ ಸೂಚಿಸಿದ ಸ್ಥಳಗಳಲ್ಲಿ ಪೊಲೀಸ್ ಠಾಣೆಗಳನ್ನು ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುವುದೆಂದು, ಮುಂದಿನ 
ವರ್ಷಗಳಲ್ಲಿ ಉಳಿದ 19 ಪೊಲೀಸ್ ಠಾಣೆಗಳನ್ನು ಹಾಗೂ ನಿವೇಶನ ಲಭ್ಯವಾದಂತೆ ರಾಜ್ಯದಲ್ಲಿ ಅಗತ್ಯವಿರುವ ಇತರೆ ಪೊಲೀಸ್ ಠಾಣೆಗಳನ್ನು 
ಸರ್ಕಾರದಿಂದ ನೀಡಲಾಗುವ ಅನುದಾನಕ್ಕೆ ಅನುಗುಣವಾಗಿ ನಿರ್ಮಿಸುವಲ್ಲಿ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದ್ದಾರೆ. 

ಕರ್ನಾಟಕ ರಾಜ್ಯ ಪೊಲೀಸ್ ಗೃಹ ನಿರ್ಮಾಣ ನಿಗಮ ನಿಯಮಿತರವರು ಈ ಪೋಲೀಸ್ ಠಾಣೆಗಳ ನಿರ್ಮಾಣ ಕಾಮಗಾರಿಯನ್ನು 
ಕೈಗೆತ್ತಿಕೊಳ್ಳುತ್ತಾರೆ. ಅವರಿಗೆ ಸೂಕ್ತ ರೀತಿಯಲ್ಲಿ ಅನುದಾನ ಖರ್ಚು ಮಾಡುವ ರೀತಿಯಲ್ಲಿ ಹಾಗೂ ವಿಳಂಬತೆಗೆ ಅವಕಾಶವಾಗದಂತೆ ನೇರವಾಗಿ 
ಅನುದಾನವನ್ನು ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಪೊಲೀಸ್ ಗೃಹ ನಿರ್ಮಾಣ ನಿಗಮ ನಿಯಮಿತ ರವರಲ್ಲಿ ಠೇವಣಿ 
ಇರಿಸಬೇಕಾಗಿರುವುದರಿಂದ ಅನುದಾನವನ್ನು ಡಿಜಿ ಮತ್ತು ಐಜಿಪಿ ರವರು ಪೇಯೀಸ್ ರಸೀದಿಯಲ್ಲಿ ಖಜಾನೆಯಿಂದ ಸೆಳೆದು ಕರ್ನಾಟಕ ರಾಜ್ಯ ಪೊಲೀಸ್ 
ಗೃಹ ನಿರ್ಮಾಣ ನಿಗಮ ನಿಯಮಿತ ರವರಲ್ಲಿ ಠೇವಣಿ ಇರಿಸಲು ಮಂಜೂರಾತಿ ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ. 

ಮಹಾ ನಿರ್ದೆಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 


೬೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೪ , ೨೦೧೧ 


ಭಾಗ - ೧ 


ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 35 ಪಿಬಿಎಲ್ 2010, ಬೆಂಗಳೂರು, ದಿನಾಂಕ: 10ನೇ ಡಿಸೆಂಬರ್ 2010 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಈ ಆದೇಶಕ್ಕೆ ಲಗತ್ತಿಸಿರುವ ಅನುಬಂಧದಲ್ಲಿ ತಿಳಿಸಿರುವ ಸ್ಥಳಗಳಲ್ಲಿ ಪೊಲೀಸ್ 
ಠಾಣೆಗಳು | ಸಂಚಾರಿ ಪೊಲೀಸ್ ಠಾಣೆಗಳ ನಿರ್ಮಾಣಕ್ಕೆ ಸಂಬಂಧಿಸಿದ ರೇಖಾ ಅಂದಾಜಿಗೆ ( Line Estimate) ಈ ಕೆಳಕಂಡ ಷರತ್ತಿಗೊಳಪಟ್ಟು 
ಸರ್ಕಾರದ ಅನುಮೋದನೆಯನ್ನು ನೀಡಿದೆ. 

1. ಸದರಿ ಠಾಣೆಗಳ ನಿರ್ಮಾಣ ಕಾರ್ಯವನ್ನು ಕರ್ನಾಟಕ ರಾಜ್ಯ ಪೊಲೀಸ್ ಗೃಹ ನಿರ್ಮಾಣ ನಿಗಮ ನಿಯಮಿತದ ಸಮುಚ್ಚಿತ 

appropriate ಪ್ರಾಧಿಕಾರವು ನೀಡುವ ತಾಂತ್ರಿಕ ಅನುಮೋದನೆಯನ್ನು ಪಡೆದುಕೊಂಡ ನಂತರ ಮಾತ್ರ ಪ್ರಾರಂಭಿಸತಕ್ಕದ್ದು. 
2. ರೇಖಾ ಅಂದಾಜಿನಲ್ಲಿ ( Line Estimate ) ವಿವರಿಸಿರುವ ಕೆಲಸಗಳ ಅಂದಾಜಿಗಿಂತ ನಿರ್ಮಾಣದ ವೆಚ್ಚ ಹೆಚ್ಚಾಗಿ ವ್ಯತ್ಯಾಸದ ಮೊತ್ತ ಶೇ 

10ರವರೆಗೆ ಇದ್ದಲ್ಲಿ ಮಹಾ ನಿರ್ದೇಶಕರು ಮತ್ತು ಅರಕ್ಷಕ ಮಹಾ ನಿರೀಕ್ಷಕರವರ ನಿರ್ದಿಷ್ಟ ಅನುಮೋದನೆಯನ್ನು ಪಡೆಯತಕ್ಕದ್ದು. ಒಂದು 

ವೇಳೆ ಸದರಿ ವ್ಯತ್ಯಾಸದ ಮೊತ್ತ ಶೇ 10ಕ್ಕಿಂತ ಹೆಚ್ಚಾದಲ್ಲಿ ಸರ್ಕಾರದ ನಿರ್ದಿಷ್ಟ ಅನುಮೋದನೆಯನ್ನು ಪಡೆಯತಕ್ಕದ್ದು. 
3. ಈ ಕಾಮಗಾರಿಗಳಿಗೆ ಲೆಕ್ಕ ಶೀರ್ಷಿಕೆ 4055 - 00 - 800 -0 - 10 - 386 -ನಿರ್ಮಾಣ ಇದರಡಿಯಲ್ಲಿ ಒದಗಿಸಲಾಗಿರುವ ರೂ . 25 .00 
ಕೋಟಿಗಳ ಪೈಕಿ ಪ್ರಸಕ್ತ ಸಾಲಿನಲ್ಲಿ ರೂ .6.25 ಕೋಟಿಗಳನ್ನು ಕರ್ನಾಟಕ ರಾಜ್ಯ ಪೊಲೀಸ್ ಗೃಹ ನಿರ್ಮಾಣ ನಿಗಮ ನಿಯಮಿತ 
ಇವರಲ್ಲಿ ಠೇವಣಿ ಇರಿಸಲು ಬಿಡುಗಡೆ ಮಾಡಲಾಗಿದೆ. ಬಾಕಿ ಅನುದಾನವನ್ನು ಬಿಡುಗಡೆ ಮಾಡಿರುವ ಮೊತ್ತದ ಪೈಕಿ ಶೇ 75ರಷ್ಟು 

ಮಾಡಿದ್ದಕ್ಕೆ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೆಶಕರು, ಕರ್ನಾಟಕ ರಾಜ್ಯ ಪೊಲೀಸ್ ಗೃಹ ನಿರ್ಮಾಣ ನಿಗಮ 
ನಿಯಮಿತ ಇವರಿಂದ ಬಳಕೆ ಪ್ರಮಾಣ ಪತ್ರವನ್ನು ಪಡೆದು ಅದನ್ನು ಮಹಾ ನಿರ್ದೇಶಕರು ಮತ್ತು ಅರಕ್ಷಕ ಮಹಾ ನಿರೀಕ್ಷಕರವರು 

ಮೇಲು ರುಜು ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ ಬಳಿಕ ಬಿಡುಗಡೆ ಮಾಡಲಾಗುವುದು. 
4. ಪ್ರತಿ ಕಾಮಗಾರಿಯ ನಕ್ಷೆ ಮತ್ತು ಅಂದಾಜು ಪಟ್ಟಿಯು ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರವರ ಸಹಿಯೊಂದಿಗೆ 

ಅನುಮೋದಿಸಗೊಂಡಿರತಕ್ಕದ್ದು. 

ಈ ಆದೇಶವನ್ನು ಯೋಜನಾ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಪಿಡಿ 88 ಡಿಪಿಡಿ 2006 , ದಿನಾಂಕ:14 - 09 -2010ರಲ್ಲಿ ನೀಡಿರುವ ಸಹಮತಿ 
ಹಾಗೂ ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 336 ವೆಚ್ಚ- 11 /2010 , ದಿನಾಂಕ:30 -10 - 2010ರಲ್ಲಿ ನೀಡಿರುವ ಸಹಮತಿಯ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ . ಎಂ . ಲಕ್ಷ್ಮೀನಾರಾಯಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೊಲೀಸ್‌ ವೆಚ್ಚ) 


* 


ಬೆಂಗಳೂರುನಗರ 


| ಬಸವೇಶ್ವರನಗರ 


2 . 


ಸರ್ಕಾರಿ ಆದೇಶ ಸಂಖ್ಯೆ : ಹೆಚ್‌ಡಿ 35 ಪಿಬಿಎಲ್ 2010 , ದಿನಾಂಕ: 10 -12 - 2010ರ ಅನುಬಂಧ 
ಪೊಲೀಸ್ ಠಾಣೆಗಳು /ಸಂಚಾರಿ ಪೊಲೀಸ್ ಠಾಣೆಗಳ ನಿರ್ಮಾಣಕ್ಕೆ ಸಂಬಂಧಿಸಿದ ರೇಖಾ ಅಂದಾಜಿನ ( Line Estimate ) ವಿವರ: 
ಕ. ಸಂ . ಪ್ರಸ್ತಾವಿತ ಪೋಲೀಸ್ ಠಾಣೆ | 

ನಿವೇಶನ ಲಭ್ಯತೆ 

ಅಂದಾಜು ವೆಚ್ಚ 
1, | ಬೆಂಗಳೂರು ನಗರ 

ಬಸವೇಶ್ವರನಗರ ಪೊಲೀಸ್ ಠಾಣೆ | ಸ . ನಂ . 71 , 21 ಗುಂಟೆ ಬಸವೇಶ್ವರ ನಗರ | ರೂ . 216. 05 ಲಕ್ಷ 
ಅಮೃತಹಳ್ಳಿ ಪೊಲೀಸ್ ಠಾಣೆ 

ಸ. ನಂ . 95, 100x50 ಅಡಿ 

ರೂ . 216. 05 ಲಕ್ಷ 
ಹೆಚ್ . ಎಸ್. ಆರ್. ಲೇಔಟ್ ಸಿ . ಎ . ಸೈಟ್ ನಂ . 29 / ಎ , 602.74 ರೂ .216.05 ಲಕ್ಷ 

ಚ . ಮೀ . 
ಸಂಪಿಗೆಹಳ್ಳಿ ಪೊಲೀಸ್ ಠಾಣೆ ಸ. ನಂ . 91/2 & 90 ಡಿಸಿಪಿ ಸಿಎಆರ್ ರೂ . 216.05 ಲಕ್ಷ 

( ಉ ) ರವರ ಕಚೇರಿ ಆವರಣ 16000 

ಚ. ಅ . 
5 , | ಬೆಂಗಳೂರು ಜಿಲ್ಲೆ ದಾಬಸ್‌ಪೇಟ್ ಪೊಲೀಸ್ ಠಾಣೆ ಸ. ನಂ . 20 / 4 ಸೋಮಪುರ ಗ್ರಾಮ 123 | ರೂ .60.00 ಲಕ್ಷ 

_ X 70 ಅಡಿ | 
ಅವಲಹಳ್ಳಿ ಪೊಲೀಸ್ ಠಾಣೆ ಅವಲೆಹಳ್ಳಿ ಬಂಡಾಪುರ ಸ. ನಂ . 43 , 15 ರೂ .60.00 ಲಕ್ಷ 

ಗುಂಟೆ 
ಹುಬ್ಬಳ್ಳಿ ಧಾರವಾಡ 

ಅಶೋಕ ನಗರ ಪೊಲೀಸ್ ಠಾಣೆ | ವಾರ್ಡ್ ನಂ . 27ರಲ್ಲಿನ 80 X 80 ಅಡಿ | ರೂ .87 .40 ಲಕ್ಷ 
ತುಮಕೂರು ಜಿಲ್ಲೆ 

ಕಿಬ್ಬನಹಳ್ಳಿ ಪೊಲೀಸ್ ಠಾಣೆ ಸ . ನಂ .7 ಹೊರಠಾಣೆ ಇರುವ ಜಾಗ || ರೂ .47.40 ಲಕ್ಷ 
ಕೋಲಾರ ಜಿಲ್ಲೆ 

ಸಂಚಾರಿ ಪೊಲೀಸ್ ಠಾಣೆ ಸ. ನಂ .14972 ರಲ್ಲಿ 1 ಎಕರೆ 1 ಗುಂಟೆ ರೂ .57.95 ಲಕ್ಷ 
10 . ರಾಮನಗರ ಜಿಲ್ಲೆ 

ಕನಕಪುರ ಗ್ರಾಮೀಣ ಠಾಣೆ ಸ. ನಂ . 664 /3 ( ಬಿ) ರಲ್ಲಿ 2 ಎಕರೆ ಇದೆ ರೂ .49 . 70 ಲಕ್ಷ 
ಚನ್ನಪಟ್ಟಣ ಪೂರ್ವ ಠಾಣೆ 

ಸ. ನಂ . 94 ರಲ್ಲಿ 1.34 ಎಕರೆ ರೂ . 57. 95 ಲಕ್ಷ 
12 . | ಬೆಳಗಾವಿ ಜಿಲ್ಲೆ ನೇಸರಗಿ ಪೊಲೀಸ್ ಠಾಣೆ 

ಸ . ನಂ .124ರಲ್ಲಿ 28 ಗುಂಟೆ 

ರೂ . 55 .20 ಲಕ್ಷ 
ನಂದಗಡ ಪೊಲೀಸ್ ಠಾಣೆ 

ಸ. ನಂ . 38 2ಬಿ 

ರೂ .50.00 ಲಕ್ಷ 

2 ಎಕರೆ 28 ಗುಂಟೆ 
14. | ಧಾರವಾಡ ಜಿಲ್ಲೆ ಗುಡಗೇರಿ ಪೊಲೀಸ್ ಠಾಣೆ 

ಸ . ನಂ .198, 18. 95 ಗುಂಟೆ 

ರೂ .54 .00 ಲಕ್ಷ 
15. | ಬಿಜಾಪುರ ಜಿಲ್ಲೆ ನಿಡಗುಂದಿ ಪೊಲೀಸ್ ಠಾಣೆ 

ಸ. ನಂ . 4772 ರಲ್ಲಿ 6 ಎಕರೆ 

ರೂ .90.15 ಲಕ 


11 . 


13 . 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೪, ೨೦೧೧ 


೬ ೨೫ 


16 , 


11 . 


ಮೈಸೂರು ಜಿಲ್ಲೆ 
ಮಂಡ್ಯ ಜಿಲ್ಲೆ 
ಹಾಸನ ಜಿಲ್ಲೆ 


19 , 
20 . 
21. 


| 
| ಗುಲ್ಬರ್ಗ ಜಿಲ್ಲೆ 
ಕೊಪ್ಪಳ ಜಿಲ್ಲೆ 
ಬೀದರ್ ಜಿಲ್ಲೆ 
ರಾಯಚೂರು ಜಿಲ್ಲೆ 


22 . 


23. 


24, 


ಉತ್ತರ ಕನ್ನಡ ಜಿಲ್ಲೆ 
ದಕ್ಷಿಣ ಕನ್ನಡ ಜಿಲ್ಲೆ 


5 . 


ಬದನವಾಳು ಪೋಲೀಸ್ ಠಾಣೆ 

3374 ರಲ್ಲಿ 1.20 ಗುಂಟೆ 

ರೂ .54 . 30 ಲಕ 
ಮದೂರು ಸಂಚಾರ ಪೊಲೀಸ್ ಠಾಣೆ ಸ. ನಂ . 819 ರಲ್ಲಿ 16 ಗುಂಟೆ ರೂ .54. 30 ಲಕ್ಷ 
ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಖಾತೆ ಸಂ . 902 / 815 , 100 X 75 ಅಡಿ ರೂ .59.80 ಲಕ್ಷ 

ಠಾಣೆ 
ಜಾವಗಲ್ ಪೊಲೀಸ್ ಠಾಣೆ ಸ . ನಂ . 671ರಲ್ಲಿ 146 X 67 

ರೂ . 54 .30 
ಮಾದನಹಿಪರಗಾ ಪೊಲೀಸ್‌ಠಾಣೆ ಸ . ನಂ .56 ರಲ್ಲಿ 100 X 100 ಅಡಿ 

55 . 65 ಲಕ್ಷ 
ಕನಕಗಿರಿ ಪೊಲೀಸ್ ಠಾಣೆ 

ಸ. ನಂ .52 ರಲ್ಲಿ 8.30 ಎಕರೆ ರೂ . 47. 75 ಲಕ್ಷ 
ಹೊಕ್ಕಾನ್ ಪೊಲೀಸ್ ಠಾಣೆ ಸ . ನಂ . 65 ರಲ್ಲಿ 2 ಎಕರೆ 37 ಗುಂಟೆ ರೂ . 64.40 ಲಕ್ಷ 
ದೇವದುರ್ಗ ಸಂಚಾರ ಪೊಲೀಸ್ | ಸ. ನಂ . 509 ಎ / 3 ಎಕರೆ 5 ಗುಂಟೆ ರೂ . 64.40 ಲಕ್ಷ 

* ಠಾಣೆ 
ಕಾರವಾರ ಸಂಚಾರ ಠಾಣೆ ಸ. ನಂ . 4 , 1 ಎಕರೆ 8ಗುಂಟೆ | 

ರೂ .74.25 ಲಕ್ಷ 
ಬಂಟ್ವಾಳ ನಗರ ಪೊಲೀಸ್ ಠಾಣೆ ಸ. ನಂ . 56 /15 ರಲ್ಲಿ 2 .84 ಎಕರೆಯಲ್ಲಿ ರೂ .68.95 ಲಕ್ಷ 

ವಸತಿಗೃಹಗಳೂ ಇದೆ 
ಪುತ್ತೂರು ಸಂಚಾರ ಪೊಲೀಸ್ ಠಾಣೆ | ಬನ್ನೂರು ಸ. ನಂ .1 .1, ಬಿ 1ರಲ್ಲಿ 23 ಸೆಂಟ್ | ರೂ .70.80 ಲಕ್ಷ 
ಪುಂಜಾಲಕಟ್ಟೆ ಪೊಲೀಸ್ ಠಾಣೆ ಪಿಲಾಲಬೆಟ್ಟು ಗ್ರಾಮ ಸ. ನಂ . 20 /5ಸಿ ರಲ್ಲಿ | ರೂ .58.60 ಲಕ್ಷ 

0 . 48 ಎಕರೆ 
ಕುಂದಾಪುರ ಪೊಲೀಸ್ ಠಾಣೆ ಸ. ನಂ . 99 – 10ಬಿ 0 .32 ಎಕರೆ 

ರೂ .68. 20 ಲಕ್ಷ 
ಜಯಪುರ ಪೊಲೀಸ್ ಠಾಣೆ ಸ. ನಂ .137ರಲ್ಲಿ 0 .20 ಗುಂಟೆ ಜಮೀನಿನಲ್ಲಿ | ರೂ .57. 00 ಲಕ್ಷ 

4 ವಸತಿಗೃಹವಿದ್ದು ಬಾಕಿ ಸ್ಥಳದಲ್ಲಿ 

ನಿರ್ಮಿಸಬಹುದು 
ಮಲ್ಲಂದೂರು ಪೊಲೀಸ್ ಠಾಣೆ | ಬ್ಯಾರವಳ್ಳಿ ಸ. ನಂ . 529 ರಲ್ಲಿ 0.10 ಗುಂಟೆ | ರೂ .57. 00 ಲಕ್ಷ 
ಆರ್. ಎಂ . ಸಿ . ಯಾರ್ಡ್ ಪೋಲೀಸ್ | ಮಾರುಕಟ್ಟೆ ಸಮಿತಿ ನಿವೇಶನ ಸಂ . 172 ) ರೂ .53.55 ಲಕ್ಷ 
ಠಾಣೆ 

ಎ. 56 X 56ಅಡಿ | 
- ಒಟ್ಟು 

ರೂ . 2497 . 40 ಲಕ 


26. 


21 . 


28. | ಉಡುಪಿ ಜಿಲ್ಲೆ 
29, ಚಿಕ್ಕಮಗಳೂರು ಜಿಲ್ಲೆ 


30 , 


31. | ದಾವಣಗೆರೆ ಜಿಲ್ಲೆ 


ಪಿ . ಆರ್. 2961 


ಜಿ. ಆರ್. ಶ್ರೀನಿವಾಸ ರಾವ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ) , 
ಒಳಾಡಳಿತ ಇಲಾಖೆ (ಪೋಲೀಸ್ ವೆಚ್ಚ) 


ಒಳಾಡಳಿತ ಸಚಿವಾಲಯ 
ವಿಷಯ : 2010 - 11ನೇ ಸಾಲಿನ ಪೊಲೀಸ್ ಆಧುನೀಕರಣ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರವು 

ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಿರುವ ಅನುದಾನವನ್ನು ಬಿಡುಗಡೆ ಮಾಡುವ ಕುರಿತು. 
ಓದಲಾಗಿದೆ: ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರವರ ಪತ್ರ ಸಂಖ್ಯೆ:ಎಡಿಜಿಪಿ / ಸಂ . ಲಾ . ಆ./ 

ಎಹೆಚ್ಟಿ -1/2010 , ದಿನಾಂಕ: 09 - 09 - 2010 
ಪ್ರಸ್ತಾವನೆ : 

ಮೇಲೆ ಓದಲಾದ ದಿನಾಂಕ 09 - 09 - 2010ರ ಪತ್ರದಲ್ಲಿ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರವರು ಸರ್ಕಾರಕ್ಕೆ 
ಪ್ರಸ್ತಾವನೆಯನ್ನು ಸಲ್ಲಿಸಿ, ಘನತೆವೆತ್ತ ಭಾರತದ ರಾಷ್ಟ್ರಪತಿಯವರಿಂದ ಪಡೆದ ಮಂಜೂರಾತಿ ಆದೇಶಾನುಸಾರ ಪೊಲೀಸ್ ಆಧುನೀಕರಣ 
ಯೋಜನೆಯಡಿಯಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ 2010 -11ನೇ ಸಾಲಿಗೆ ವಿಶೇಷವಾಗಿ ಪೋಲೀಸ್ ಇಲಾಖೆಯ 5 ಘಟಕಗಳಲ್ಲಿ ತಲಾ ಒಂದು 
ಘಟಕಕ್ಕೆ ರೂ . 7 ,58,000/ - ಗಳಂತೆ Anti Human Trafficking ಘಟಕಗಳನ್ನು ರಚಿಸಲು ಒಟ್ಟು ರೂ . 37 ,90, 000/ - ಗಳ ಅನುದಾನವನ್ನು ಬಿಡುಗಡೆ 
ಮಾಡಲಾಗಿದೆಯೆಂದು ತಿಳಿಸಿ, ಕೇಂದ್ರ ಸರ್ಕಾರದಿಂದ ಅನುಮೋದನೆಗೊಂಡ ಕ್ರಿಯಾ ಯೋಜನೆಯನ್ವಯ ಸದರಿ ಅನುದಾನವನ್ನು ಉಪಯೋಗಿಸಿಕೊಳ್ಳಲು 
ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ 
ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 13 ಪಿಎಫ್ಎಸ್ 2010, ಬೆಂಗಳೂರು, ದಿನಾಂಕ: 26 - 11 - 2010 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕೇಂದ್ರ ಸರ್ಕಾರವು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ 2010 -11ನೇ ಸಾಲಿಗೆ 
ವಿಶೇಷವಾಗಿ ಪೊಲೀಸ್ ಇಲಾಖೆಯ 5 ಘಟಕಗಳಲ್ಲಿ Anti Human Trafficking ಘಟಕಗಳನ್ನು ರಚಿಸಲು ಬಿಡುಗಡೆ ಮಾಡಿರುವ ಅನುದಾನ ಹಣ ರೂ . 
37 ,90,000 /- ಗಳನ್ನು (ಮೂವತ್ತೇಳು ಲಕ್ಷದ ತೊಂಭತ್ತು ಸಾವಿರ ರೂಪಾಯಿಗಳು ಮಾತ್ರ) ಅನುಬಂಧದಲ್ಲಿ ತೋರಿಸಿರುವಂತೆ ಕೇಂದ್ರ ಸರ್ಕಾರವು ಪ್ರತಿ 
ಘಟಕಕ್ಕೆ ಅನುಮೋದನೆ ನೀಡಿರುವ ಕ್ರಿಯಾ ಯೋಜನೆಯನ್ವಯ ಉಪಯೋಗಿಸಿಕೊಳ್ಳಲು ಪೊಲೀಸ್ ಇಲಾಖೆಗೆ ಬಿಡುಗಡೆ ಮಾಡಲು ಸರ್ಕಾರದ 
ಮಂಜೂರಾತಿಯನ್ನು ನೀಡಲಾಗಿದೆ. 

ಮುಂದುವರೆದು ದಿನಾಂಕ 25 - 11 - 2006ರ ಅಧಿಕೃತ ಜ್ಞಾಪನ ಸಂಖ್ಯೆ : ಸಿಆಸುಇ 134 ಶಿವಾನೀ 2006ರಲ್ಲಿ ನಾಮನಿರ್ದೇಶನ ವಾಹನ 
ಹೊಂದಲು ಅರ್ಹರಿರುವ ಇಲಾಖಾ ಮುಖ್ಯಸ್ಥರುಗಳಿಗೆ ಮತ್ತು ದಿನಾಂಕ 12 - 05 - 2008ರ ಅನಧಿಕೃತ ಜ್ಞಾಪನ ಸಂಖ್ಯೆ :ಸಿಆಸುಇ 174 ಶಿವಾನೀ 2007 
ರಲ್ಲಿ ನಿಗದಿಪಡಿಸಿದ ಆರ್ಥಿಕ ಮಿತಿಯಲ್ಲಿ ಹಾಗೂ ವಾಹನಗಳನ್ನು ಸರ್ಕಾರವು ಆಗಿಂದಾಗ್ಗೆ ಹೊರಡಿಸಿರುವ ನಿಯಮಗಳನ್ವಯ ಖರೀದಿಸತಕ್ಕದ್ದು. 

ಈ ವೆಚ್ಚವನ್ನು 2010 -11ನೇ ಸಾಲಿನ ಲೆಕ್ಕ ಶೀರ್ಷಿಕೆ “ 2055 - 00 - 115 - 0 -00 - ಪೊಲೀಸ್ ಆಧುನೀಕರಣ ಇದರಡಿಯಲ್ಲಿ ಒದಗಿಸಿದ 
ಅನುದಾನದಿಂದ ಭರಿಸತಕ್ಕದ್ದು. 


೬೨ . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 


ಭಾಗ - ೧ 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 312 ವೆಚ್ಚ - 11/10, ದಿನಾಂಕ 30 -10 - 2010ರಲ್ಲಿ ನೀಡಿದ ಸಹಮತಿಯ ಮೇರೆಗೆ 
ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ . ಎಂ . ಲಕ್ಷ್ಮೀನಾರಾಯಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೊಲೀಸ್ ವೆಚ್ಚ) 


ಸರ್ಕಾರಿ ಆದೇಶ ಸಂಖ್ಯೆ : ಹೆಚ್‌ಡಿ 13 ಪಿಎಫ್ಎಸ್ 2010 , ಬೆಂಗಳೂರು, ದಿನಾಂಕ: 26 - 11 - 2010ರ ಅನುಬಂಧ 

The items to be procured per unit are as under: 
SI.No. Items per unit 

Amount (in . 

Rupees) 
Furnished office space with toilets ( space to be provided by State Government) 

35 , 000 
Mobile phone instruments ( 2 ) @ Rs. 3 ,000 /- per instruments 

6 , 000 
Digital camera with memory stick for evidence collection and short video recording 

15 , 000 | 
One vehicle (driver and POL to be provided by the State Government) and one motor cycle 

7 , 00 ,000 
Landline phone installation with broadband connection 

2 , 000 
Total cost per unit | 7 ,58 , 000 

B .M . Lakshminarayana 
ಪಿ. ಆರ್. 2962 

Under Secretary to Government 

Home Department (Police Expr.) 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ವಿಷಯ : ಜವಳಿ ಉದ್ಯಮದ ಅಧ್ಯಯನ ತಜ್ಞರ ಸಲಹಾ ಸಮಿತಿಗೆ ಹೊಸ ಸದಸ್ಯರನ್ನು ನಾಮನಿರ್ದೇಶನ 

ಮಾಡುವ ಬಗ್ಗೆ 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ವಾಕ್ಕೆ 32 ಜಕೈಇ 2006, ದಿ: 23 - 03 -2007 

2. ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ, ಬೆಂಗಳೂರು 

ಇವರ ಪತ್ರ ಸಂಖ್ಯೆ : ಕೈಜಇ /ಕೈಮಗ್ಗ/ ಎ4 /09 /2009 -10, ದಿ:25 - 11 - 2009 ಮತ್ತು 12 - 05 - 2010. 
ಪ್ರಸ್ತಾವನೆ : 

ಜವಳಿ ಉದ್ಯಮದ ಅರ್ಜಿಗಳನ್ನು ಅಧ್ಯಯನ ಮಾಡಿ ಸಮಗ್ರ ಅಭಿವೃದ್ಧಿಗಾಗಿ ಸರ್ಕಾರವು ಕೈಗೊಳ್ಳುವ ಕಾರ್ಯಕ್ರಮಗಳ ಬಗ್ಗೆ ಸೂಕ್ತ 
ಸಲಹೆಗಳನ್ನು ನೀಡುವುದಕ್ಕಾಗಿ ಹಾಗೂ ಜವಳಿ ಉದ್ಯಮದ ಹಲವಾರು ಹಂತಗಳಲ್ಲಿ ಸುಧಾರಣೆ ತರಲು ಜವಳಿ ಸಚಿವರ ಅಧ್ಯಕ್ಷತೆಯಲ್ಲಿ ಮೇಲೆ ಓದಲಾದ 
(1) ರ ಸರ್ಕಾರಿ ಆದೇಶದಲ್ಲಿ 32 ಅಧಿಕಾರಿ /ಅಧಿಕಾರೇತರ ಸದಸ್ಯರನ್ನೊಳಗೊಂಡ ಸಮಿತಿಯನ್ನು ರಚಿಸಿದ್ದು, ಜವಳಿ ಅಭಿವೃದ್ಧಿ ಆಯುಕ್ತರು ಮೇಲೆ 
ಓದಲಾದ ( 2) ರ ಪ್ರಸ್ತಾವನೆಯಲ್ಲಿ ಸದರಿ ಸಮಿತಿಗೆ ಹೊಸದಾಗಿ ಈ ಕೆಳಕಂಡ ನಾಲ್ಕು ಜನ ಸದಸ್ಯರನ್ನು ನಾಮನಿರ್ದೇಶನ ಮಾಡುವಂತೆ ಕೋರಿರುತ್ತಾರೆ . 

1. ಶ್ರೀ ರೇವಣಪ್ಪ ಜಂಬಣ್ಣ ರಾಮದುರ್ಗ , ಸೂಳೇಭಾವಿ, ತಾ : ಹುನಗುಂದ ಬಾಗಲಕೋಟೆ. 
2 . ಶ್ರೀ ದೇವೇಂದ್ರ ಮಲ್ಲಪ್ಪ ಶೀಲವಂತೆ, ಸಾಬನಕಟ್ಟೆ ತಾ : ಜಮಖಂಡಿ, ಬಾಗಲಕೋಟೆ 
3. ಶ್ರೀ ಶಂಕರಪ್ಪ ಹಣವಂತಪ್ಪ ತುಂಬಳ ( ತುಂಬಳ ಟೆಕ್ಸ್ಟೈಲ್) ಸೂರೇಬಾನ ಮನಿಹಾಳ, 

ತಾ : ರಾಮದುರ್ಗ , ಬಾಗಲಕೋಟೆ. 
4. ಶ್ರೀ ಟಿ.ಎನ್. ಜಿಲ್ಲಾಳ, ತಾ : ಇಲಕಲ್, ತಾ : ಹುನಗುಂದ, ಬಾಗಲಕೋಟೆ 
ಜವಳಿ ಅಭಿವೃದ್ಧಿ ಆಯುಕ್ತರವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ವಾಕ್ಕೆ 01 ಜಕ್ಕೆ 2010, ಬೆಂಗಳೂರು, ದಿನಾಂಕ: 04 - 12 -2010 . 
ಸರ್ಕಾರಿ ಆದೇಶ ಸಂಖ್ಯೆ ವಾಕ್ಕೆ 32 ಜಕೈಇ 2006, ದಿನಾಂಕ 23 - 03 - 2007ರ ಆದೇಶದ ಅನುಬಂಧದಲ್ಲಿನ 32 ಅಧಿಕಾರಿ /ಅಧಿಕಾರೇತರ 
ಸದಸ್ಯರುಗಳ ಜೊತೆಗೆ ಈ ಕೆಳಕಂಡ ನಾಲ್ಕು ಹೊಸ ಅಧಿಕಾರೇತರ ಸದಸ್ಯರನ್ನು ಅಧ್ಯಯನ ತಜ್ಞರ ಸಲಹಾ ಸಮಿತಿಗೆ ಸೇರ್ಪಡೆಗೊಳಿಸಲು ಸರ್ಕಾರವು 
ಆದೇಶಿಸಿದೆ. 

1. ಶ್ರೀ ರೇವಣಪ್ಪ ಜಂಬಣ್ಣ ರಾಮದುರ್ಗ, ಸೂಳೇಭಾವಿ, ತಾ : ಹುನಗುಂದ, ಬಾಗಲಕೋಟೆ. 
2 . ಶ್ರೀ ದೇವೇಂದ್ರ ಮಲ್ಲಪ್ಪ ಶೀಲವಂತೆ, ಸಾಬನಕಟ್ಟೆ ತಾ : ಜಮಖಂಡಿ, ಬಾಗಲಕೋಟೆ. 

ತಪ್ಪ ಹಣವಂತಪ್ಪ ತುಂಬಳ ( ತುಂಬಳ ಟೆಕ್ಸ್ಟೈಲ್) ಸೂರೇಬಾನ ಮನಿಹಾಳ, ತಾ : ರಾಮದುರ್ಗ , ಬಾಗಲಕೋಟೆ. 
4. ಶ್ರೀ ಟಿ.ಎನ್. ಜಿಲ್ಲಾಳ, ತಾ : ಇಲಕಲ್, ತಾ : ಹುನಗುಂದ, ಬಾಗಲಕೋಟೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್. 2963 

ಟಿ. ಆರ್ . ಅನಂತರಾಮು 

ಪೀಠಾಧಿಕಾರಿ (ಜವಳಿ ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


೧ 


೨೭ 


عد 


ಉಲ್ಲೇಖ 


8 . 


ಭಾಗ - ೧ 

ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೨೪, ೨೦೧೧ 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : 2010 - 11ನೇ ಸಾಲಿಗೆ RIDF- XVI ರಡಿ ಅನುಮೋದನೆಗೊಂಡಿರುವ ಕಾಮಗಾರಿಗಳ ಅಂದಾಜು ಪಟ್ಟಿಗಳಿಗೆ 

ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ : 1. ಪತ್ರ ಸಂಖ್ಯೆ : FD /42/CIF/2009, ದಿನಾಂಕ : 15 - 10 - 2010. 

2. ದಿನಾಂಕ : 11 - 11 - 2010ರ ನಬಾರ್ಡ್ ಸಂಸ್ಥೆಯ ಪತ್ರ ಸಂಖ್ಯೆ : NB/ SPD /2223 - 4 RIDF 

XVI/(Karnataka RO)- 113 PSC/ 2010-11 . 
3. ದಿನಾಂಕ : 4 - 10 - 2010ರ ನಬಾರ್ಡ್ ಸಂಸ್ಥೆಯ ಪತ್ರ ಸಂಖ್ಯೆ : NB/ SPD / 862 - 3 RIDF 

XVI (Karnataka RO) -112 PSC/2010-11. 
ಪ್ರಸ್ತಾವನೆ : 

ಮೇಲೆ ಓದಲಾದ ಉಲ್ಲೇಖ(1) ರ ಆರ್ಥಿಕ ಇಲಾಖೆ ಪತ್ರದಲ್ಲಿ ಆರ್. ಐ. ಡಿ.ಎಫ್. XVI ರಡಿಯಲ್ಲಿ, ನಬಾರ್ಡ್‌ನಿಂದ ಸಾಲ ಪಡೆಯಲು ಹಾಗೂ 
ಯೋಜನೆಗಳನ್ನು ಪರಿಗಣಿಸಲು ರಚಿಸಲಾಗಿರುವ ಸಚಿವ ಸಂಪುಟ ಉಪಸಮಿತಿಯಿಂದ ಅನುಮೋದನೆ ಪಡೆದು ಆರ್. ಐ . ಡಿ.ಎಫ್.- XVI ರಡಿ ಸಣ್ಣ 
ನೀರಾವರಿ ಇಲಾಖೆಗೆ ನೀಡಲಾದ ರೂ . 100 . 00 ಕೋಟಿ Sectoral Allocation ಮೊತ್ತಕ್ಕೆ ಎದುರಾಗಿ ಸಣ್ಣ ನೀರಾವರಿ ಕಾಮಗಾರಿಗಳಿಗೆ, ಸಾಲ 
ಮಂಜೂರಾತಿ ನೀಡುವಂತೆ ತಿಳಿಸಿ, ಅನುಮೋದಿತ ಕಾಮಗಾರಿಗಳ ಪಟ್ಟಿಯನ್ನು ನಬಾರ್ಡ್ ಸಂಸ್ಥೆಗೆ ಕಳುಹಿಸಲಾಗಿದೆ. ಅದರಂತೆ ಈ ಕಾಮಗಾರಿಗಳ 
ವಿವರವಾದ ಅಂದಾಜು ಪಟ್ಟಿಗಳನ್ನು ತಯಾರಿಸಿ ಆರ್‌. ಐ. ಡಿ.ಎಫ್ - XVI ರಡಿ ಸಾಲ ಸೌಲಭ್ಯ ಮಂಜೂರಾತಿಗಾಗಿ ಪ್ರಸ್ತಾವನೆಯನ್ನು ನಬಾರ್ಡ್ ಸಂಸ್ಥೆಗೆ 
ಕಳುಹಿಸಲಾಗಿದೆ. ನಬಾರ್ಡ್ ಸಂಸ್ಥೆಯು ಮೇಲೆ ( 2) ಮತ್ತು ( 3) ರಲ್ಲಿ ಓದಲಾದ ಪತ್ರಗಳಲ್ಲಿ ಆರ್. ಐ. ಡಿ .ಎಫ್ - 16ರ ಅಡಿಯಲ್ಲಿ ಒಟ್ಟು ರೂ . 9458.76 
ಲಕ್ಷ ಅಂದಾಜು ಮೊತ್ತದ 169 ಕಾಮಗಾರಿಗಳ ಅಂದಾಜುಗಳಿಗೆ ಒಟ್ಟು ರೂ . 8985. 85 ಲಕ್ಷ ಸಾಲ ಸೌಲಭ್ಯವನ್ನು ಮಂಜೂರು ಮಾಡಲಾಗಿದೆ. 

- ರೂ . ಲಕ್ಷಗಳಲ್ಲಿ 
ನಬಾರ್ಡ್ ಸಂಸ್ಥೆಯ | ನಬಾರ್ಡ್ ಸಂಸ್ಥೆಯಿಂದ ಅನುಮೋದಿಸಿದ 

| ಷರಾ 
ಪತ್ರ ದಿನಾಂಕ | ಕಾಮಗಾರಿಗಳ ಸಂಖ್ಯೆ | ಅಂದಾಜು ಮೊತ್ತ ಸಾಲದ ಮೊತ್ತ 
| 04 - 10 - 2010 | 

577 .60 

548. 72 
( 11 - 11 - 2010 | 161 | 8881.16 

8437.13 
ಒಟ್ಟು 169 | 9458 . 76 

8985 . 85 
ಮೇಲ್ಕಂಡ ಎಲ್ಲಾ ಕಾಮಗಾರಿಗಳ ಅಂದಾಜುಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲು ಪರಿಗಣಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 10 ನಯೋಕಾ 2010, ಬೆಂಗಳೂರು, ದಿನಾಂಕ : 27ನೇ ನವೆಂಬರ್ 2010. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 2010 - 11ನೇ ಸಾಲಿಗೆ ನಬಾರ್ಡ್‌ನ ಆರ್. ಐ . ಡಿ .ಎಫ್ - XVI ರಡಿ ಅನುಬಂಧ (1) ಮತ್ತು 
(2 ) ರಲ್ಲಿರುವ ಒಟ್ಟು ರೂ . 8985 . 85 ಲಕ್ಷ ಸಾಲ ಮಂಜೂರಾತಿ ದೊರಕಿರುವ ರೂ . 9458 .76 ಲಕ್ಷ ( ತೊಂಬತ್ತನಾಲ್ಕು ಕೋಟಿ ಐವತ್ತೆಂಟು ಲಕ್ಷ 
ಎಪ್ಪತ್ತಾರು ಸಾವಿರ ರೂಪಾಯಿಗಳು ) ಅಂದಾಜು ಮೊತ್ತದ 169 ಕಾಮಗಾರಿಯ ಅಂದಾಜುಗಳಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಸರ್ಕಾರವು 
ಆಡಳಿತಾತ್ಮಕ ಅನುಮೋದನೆ ನೀಡಿದೆ. 

1. ತಾಂತ್ರಿಕ ಮಂಜೂರಾತಿಯನ್ನು ಸೂಕ್ತವಾದ ಲೆಕ್ಕಶೀರ್ಷಿಕೆ /ಉಪ ಲೆಕ್ಕಶೀರ್ಷಿಕೆಯಡಿ ನೀಡುವುದು. ಕಾಮಗಾರಿಯ ವೆಚ್ಚವು ಯಾವುದೇ 

ಕಾರಣಕ್ಕೂ ಅನುಮೋದಿಸಿದ ಟೆಂಡರ್ ಮೊತ್ತಕ್ಕಿಂತ ಹೆಚ್ಚಾಗಬಾರದು ಹಾಗೂ ಕಾಮಗಾರಿಯನ್ನು ಕಾಲಮಿತಿಯೊಳಗೆ 

ಪೂರ್ಣಗೊಳಿಸತಕ್ಕದ್ದು. 
2 . ಒಂದು ವೇಳೆ ಸ್ಥಳ ಪರಿಸ್ಥಿತಿಗೆ ಅನುಗುಣವಾಗಿ ಹೆಚ್ಚಳ ನಿರೀಕ್ಷಿಸಿದಲ್ಲಿ ತಕ್ಷಣವೇ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು 

ಕಾಮಗಾರಿಯನ್ನು ಪೂರ್ಣಗೊಳಿಸತಕ್ಕದ್ದು. 
3 . ಕಾಮಗಾರಿ ಪ್ರಾರಂಭಿಸುವ ಮುನ್ನ ವಿನ್ಯಾಸ ಬದಲಾವಣೆಯಿಂದಾಗಿ ಅಥವಾ ಬೇರೆ ಕಾರಣದಿಂದ ಅನುಮೋದಿಸಿದ ಅಂದಾಜು ಮೊತ್ತ 

ಹೆಚ್ಚಾಗುವ ಸಂಭವ ಇದ್ದಲ್ಲಿ, ತಕ್ಷಣ ಪ್ರಸ್ತಾವನೆಗೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ನಂತರ ಕಾಮಗಾರಿಯನ್ನು 

ಪ್ರಾರಂಭಿಸುವುದು. 
4 , ಕಾಮಗಾರಿಯ ಅಂದಾಜು ಪಟ್ಟಿಗೆ ಸಂಬಂಧಿಸಿದಂತೆ ಸಣ್ಣ ನೀರಾವರಿ ತಾಂತ್ರಿಕ ಮೌಲ್ಯ ನಿರ್ಣಯ ಸಮಿತಿಯ ಅಥವಾ ಮುಖ್ಯ 

ಇಂಜಿನಿಯರ್‌ಗಳ ನೇತೃತ್ವದಲ್ಲಿ ಇರುವ ತಾಂತ್ರಿಕ ಸಮಿತಿಯ ತೀರುವಳಿಯನ್ನು ನಿಯಮಾನುಸಾರ ಪಡೆಯುವುದು . 
5. ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಅನುಸಾರ ಟೆಂಡರ್ ಕರೆದು ತೆಗೆದುಕೊಳ್ಳತಕ್ಕದ್ದು. 
6. ಕಾಮಗಾರಿಗೆ ಅಗತ್ಯವಿರುವ ಜಮೀನಿನ ಸ್ವಾಧೀನಕ್ಕಾಗಿ ನಿಯಮಾನುಸಾರ ತಕ್ಷಣ ಭೂಸ್ವಾಧೀನ ಪ್ರಕ್ರಿಯೆ ಪ್ರಾರಂಭಿಸಲು ಕ್ರಮ 

ಕೈಗೊಳ್ಳತಕ್ಕದ್ದು. 
7. ಕಾಮಗಾರಿ ಪೂರ್ಣಗೊಂಡ ಕೂಡಲೇ ಪಿ . ಸಿ. ಆರ್ . ವರದಿಯನ್ನು ಸಲ್ಲಿಸತಕ್ಕದ್ದು ಹಾಗೂ ಅವಶ್ಯಕತೆ ಇದ್ದಲ್ಲಿ ಪರಿಷ್ಕೃತ ಅಂದಾಜು 

ತಯಾರಿಸಿ ಟಿ .ಎ . ಸಿ. ಅನುಮೋದನೆ ಪಡೆದು ಸಂಬಂಧಿಸಿದ ಸಕ್ಷಮ ಅಧಿಕಾರಿಗಳಿಗೆ ಅನುಮೋದನೆಗಾಗಿ ಸಲ್ಲಿಸುವುದು . 
8 . ಇ . ಐ . ಆರ್.ಎಲ್/ ವರ್ಕ್ಸ್ಥಿ ಪ್‌ಗಳನ್ನು ಸಲ್ಲಿಸಬೇಕಾದಲ್ಲಿ ತಕ್ಷಣವೇ ಸಲ್ಲಿಸತಕ್ಕದ್ದು. 
9 . ಕಾವೇರಿ ಕೊಳ್ಳದಲ್ಲಿ ಬರುವ ಯೋಜನೆಗಳ ಅನುಷ್ಟಾನವು ಕಾವೇರಿ ನ್ಯಾಯಾಧಿಕರಣದ ಆದೇಶಗಳಿಗೆ ವ್ಯತಿರಿಕ್ತವಾಗಬಾರದು. 
10. ತಾಂತ್ರಿಕ ಮಂಜೂರಾತಿಯನ್ನು ನೀಡುವ ಮೊದಲು ಅಂದಾಜನ್ನು ಮತ್ತೊಮ್ಮೆ ವಿವರವಾಗಿ ಪರಿಶೀಲಿಸುವುದು. 
11. ನೇರ ಅಚ್ಚುಕಟ್ಟು ಹೊಂದಿರುವ ಯೋಜನೆಗಳಿಗೆ ನೀರು ಬಳಕೆದಾರರ ಸಂಘವನ್ನು ಸೃಜಿಸಬೇಕು ಹಾಗೂ ನಿರ್ವಹಣೆಯನ್ನು ಸದರಿ 
ಸಂಘಕ್ಕೆ ವಹಿಸತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 


éges 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪ , ೨೦೧೧ 


2J2R - O 


SCHEDULE - 1 
State : Karnataka 
Financial Details and Phasing of MI Projects -RIDF XVI- Phase III (WRD -MI) 


(Rs. in Lakh ) 


RO 


Name of the 

Project 


District 


Taluk 


Type 


Irrign. 


Potetial CCA(ha) 


Code 


ő 


Updated ProjectCost 


Expn.Upto 31-3-10 Costof ineligible 

items 


RIDF XVI loan 


Balance Eligiblecost 


State 
govt . 
Contn . 


2010 - 11 


2011 - 12 


Total 


Mudhol Bagalkot BCB 155.00 


160.00 


0 .00 


0. 00 


160.00 


76 .00 


76 .00 


152. 00 


8.00 


Mudhol Bagalkot BCB 


45 .00 


96.20 


0.000 0.00 


96 . 20 


45.70 


45.6991. 39 


4.81 


1160641 Const ofBCB 

across 

Vantigodi Nala 
116065 2. Const of BCB 

near Lokapur 
across 

Lokapurnala 
116070 3 Const of 

Percolation 
Tank near 
Mantur village 


Mudhol Bagalkot 


PT 


40 .00 


53.00 


0.00 


0. 00 


53. 00 


25.18 


25 .17 


50 .35 


2.65 


1160714 


Jamakhan Bagalkot PT 


48.00 


30.00 


0 .00 


0 .00 


30.00 


14 .25 


14 .25 


28 .50 


1.50 


Const of 
Percolation 
Tank near 
Savalagi Site II 


116072 


5 


Mudhol Bagalkot 


Pt 


40.00 


29. 90 


0.00 


0.00 


29.90 


14 .20 


14 .21 


28.411 .49 


Const of 
Percolation 
Tank near 
Chitrabanukote 
( Site 1) 


116076 


6 


Chikkodi Belgaum 


PT 


23.50 


43.50 


0 .00 


0.00 


43.50 


20 .66 


20.67 


41.332 .17 


116077 


7 


Const of 
Percolation 
tank near 
Hattarwat near 
Halligere 
Gudda 
Const of pipe 
culvert cum 
Barrage across 
nala near 
Chinchall 
Village 
(Chinchali 
Bekkeri Road ) 


Raibag Belgaum BCB 


45 .00 


50.00 


0.00 0 . 00 


50 . 00 


23.7523.75 


47.50 


2.50 


116074 


8 


Bijapur 


Bijapur 


PT 


125.50 115.00 


0.00 


0.00 


115 .00 


54.6354.62 


109.25 


5.75 


Const of 
Percolation 
Tank near 
Kanamadi 
(Site II) village 


Total 


522.00 


577.60 


0 .00 


0.00 


577 .60 


274 .37 


274 .36 


548 .72 


28 .88 


pen - 2 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೨೪, ೨೦೧೧ 


& 96 


SCHEDULE – I 
Financial Details and Phasing ofMIProjects -RIDF XVI- Phase IV (WRD -MI) 

State : Karnataka 


(Rs . Lakh ) 


RO 
Code 


Name of the 

Project 


Taluk 


Cost of 

Balance 
ineligi 

Eligible 


District 


Irrign . 

Updated 
Potetial 
CCA 

Project 

Cost 
(ha ) 


Expn.Upto 31-3-10 


RIDF XVI loan 


State 
govt. 
Contn 


No. 


ble 


cost 


items 


Mudhol 


Bagalkot 


2011 -12 2012 -13 Total 
13. 78 13. 77 27.55 


40.00 


29.00 


0.00 


0.00 


29.00 


1.45 


Mudhol 


Bagalkot 


40 .00 


27. 00 


0.000 0. 00 


27 .00 


12.83 


12. 82 


25. 65 


1. 35 


Mudhol 


Bagalkot 


127 .00 


108.00 


0.00 0.00 


108.00 51.30 


51.30 102.60 


5.40 


Mudhol 


Bagalkot 


290. 00 


351.00 


0. 00 


0.00 


351.00 166 .73 166 .72 333 .45 


17 .55 


Jamakhandi | Bagalkot 

Bagalkot | 40.00 | 29 . 96 


| 0 . 00 


0 .00 


29 


29. 96 


| 14 . 23 | 14 . 23 | 28 . 46 | 1.50 


Hungund 


Bagalkot 


355 .00 428 .00 


0 .00 


0 .00 


428 .00 203 .30 203 .30 406 .60 


21. 40 


Hungund 


Bagalkot 


40 .00 


41.20 


0 .00 


0 .00 


41.20 


19.57 


19.57 


39. 14 


2.06 


Hungund 


Bagalkot 


40. 00 


82.00 


0. 00 


0.00 


82.00 


38. 95 


38.95 


77.90 


4.10 


116078 1 Const of PT near 

Halagali village 
116079 2 Const of PT near 

Mudhol 
116080 3 Impt to Algundi B K . 

Barrage 
1160814 Const of new PT 

in place of old 
Dattabag tank 

near Shirol village 
116083 5 Const of 

Bandhara Across 
nalla near 

Kannolli site III 
1160846 Const of Barrage 

across 
Malaprabha river 

near Suralikall 
116085 7 Const of Barrage 

near Kandagal 
116086 8 Const of BCB 

near Kalla Gonal 
1160889 Const of BCB 

across 
Doddahalla 

atNivargi village 
116089 10 Const of Barrage 

across Marihalla 

near Narayanhatti 
116090 11 Const of 

Bandhara across 
nala near 
Jalageri 
Dhokalewadi (Site 

No. 4 ) 
116093 12 Const of LIS to 

Malaprabha river 

near injanawari 
116094 13 Const of Bandhar 

across nala near 
Balawat-Gudihal 
village 


Indi 


Bijapur 


300 .00 


387.00 


0. 00 


0.00 


387.00 183.83 183.82 367.65 


19.35 


Indi 


Bijapur 


42.00 


65 .00 


65 .00 


30 .88 


30.87 61.75 


3.25 


Bijapur 


Bijapur 


44 .50 


139.00 


0 .00 


0.00 


139.00 


66 .03 


66 .02 132 .05 


6 . 95 


Badami 


Bagalkot 496 .00 499.00 


0.00 


0.00 


499.00 237.03 237.02 474.05 


24 . 95 


CO 


at 


Muddebihal 


ina 


Bijapur 


63.00 


113 .00 


0.00 


0 .00 


113.00 


53.68 


53.67 


107 .35 


5 .65 


£20 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಫೆಬ್ರವರಿ ೨೪, ೨೦೧೧ 


2JR - O 


116095 


14 


Bijapur 


47.00 


120. 00 


0. 00 


0. 00 


120.00 


57. 00 


57. 00 


114 .00 


6.00 


116096 


15 


Haveri 


230 .00 


45 . 00 


0 .00 


0 . 00 


45 . 00 


21. 38 


21 . 37 


42. 75 


2. 25 


116098 


16 


UK 


60 .75 


14 .00 


0.00 


0 .00 


14 .00 


6 .65 


6 .65 


13.30 


0 .70 


116099 


17 


UK 


26 .00 


20 .00 


0 .00 


0.00 


20.00 


9.50 


9.50 


19 . 00 


1.00 


116101 


18 


UK 


28 .00 


35.00 


0 .00 


0 .00 


35 .00 


16 .63 


16 .62 


33.25 


1.75 


116102 


19 


UK 


24 . 00 


28 .00 


0 .00 


0 .00 


28 .00 


13 . 30 


13 . 30 


26 .60 


1.40 


Const of BCB Sindagi 
across hall near 
Chickrugi village 
Providing pipeline Ranebennur 
system to LS 
Canal of Airani 
LIS from Ch . 20m 
to 520m 
Const of FCP at Kumta 
R .B . of Agnashini 
RiverManir 
Const of FCP Bhatkal 
work at 
Sharavathi river 
left bank of 
Kasargod church 
near Palla 
Const of 

| Sirsi 
Bandhara across 
nala between 
Itguli and 
Devarkoppa 
Const of 

Sirsi 
Bandhara Across 
Shedihole near 
Yadalli in Menasi 
village 
Const of 

Siddapur 
Bandhara across 
nala in Ballalli 
village 
Const of 

Mundgod 
Bandhara @ 
Sullalli (Shivalli) 
Reconstruction of Shimoga 
damaged waste 
weir (Ogee weir) 
of Seegehalla 
Hosakere 
Const of Pickpu Sagar 
across Lkki Bellu 
Halla near Marathi 
village 
Const of Barrage Soraba 
to Mavinahole 
near 
Ramagondana 
koppa 
Const of Barrage Soraba 
to Barakala 
Kodige 
Mavinahole near 
Holekoppa 


116103 20 


UK 


40.00 


34 .00 


0 .00 


0 . 00 


34 .00 


| 16 . 15 


16 . 15 | 32 . 30 


1.70 


116105 21 


UK 


60.00 


99.00 


0 .00 


0.00 


99 .00 


47.03 


47.02 


94 .05 


4 .95 


116110 | 22 


Shimoga 


915 .40 485 .00 


0. 00 


0.00 


485 .00 230.38 230.37 460.75 


24 .25 


116111 23 


Shimoga 


25.00 


35 .00 


0.00 


0.00 


35. 00 


16.63 


16 .62 


33.25 


1.75 


116114 


24 


Shimoga 


60.00 


40.00 


0 .00 


0.00 


40. 00 


19.00 


19.00 


38 .00 


2.00 


116115 


25 


Shimoga 


55 .00 


40. 00 


0.00 


0. 00 


40.00 


19.00 


19.00 


38.00 


2. 00 


230 - 0 


£20 


FDFUIT DOLJE, A Obwoo , Duo 98 , 9000 
Soraba Shimoga 30 .00 20.00 0.00 0.00 


116116 


26 


20. 00 


9.50 


9.50 


19. 00 


1.00 


116117 


27 


| Shikaripura 


Shimoga 


16 .00 


48.00 


0.00 


0 .00 


48 .00 


22 .80 


22.80 


45 .60 


2.40 


116118 


28 


Honnali 


Shimoga 


270.00 


100.00 


0 .00 


0.00 


100.00 


47.50 


47.50 


95.00 


5.00 


116123 29 


Sira 


Tumkur 


83.00 


55 .00 


0 .00 


0. 00 


55.00 


26 . 13 


26 . 12 


52 .25 


2.75 


116125 


30 


| Shimoga 


Shimoga 


50.00 


22 .00 


0. 00 


0.00 


22. 00 


10. 45 


10.45 


20.90 


1.10 


116126 


31 


Shimoga 


Shimoga 


40.00 


35.00 


0. 00 


0.00 


35 .00 


16.63 


16.62 


33. 25 


1. 75 


116127 


32 


Shimoga 


Shimoga 


20 .00 


14 .00 


0 .00 


0 .00 


14 .00 


6 .65 


6 .65 


13. 30 


0.70 


Const of pick up 
near Badadabylu 
Majare village 
Flood protection 
works to 
Kumudvathi river 
near Channahalli 
Const of 
Checkdam across 
halla -near 
Hanumasagar 
(RS 4 of 
Narashimapura ) 
Const of PT in Sy 
No. 58 of 
Hunjanala Village 
Const of pickup 
across 
Satyannanahalla 
near Adagadi 
village 
Const of pickup 
across Buttihalla 
FPW to left bank 
of Tunga river 
near Hosahalli 
village 
Protection work to 
left bank of Tunga 
river hehind 
Ayyappaswamy 
temple 
FPW to left bank 
of Tunga river 
near Tevara 
Chatnahalli 
Const of pickup to 
Gavirangappanah 
alla near 
Nallinakoppa 
Const ofbarrage 
near Kaginalli 
Const of pickup 
near Bogivaddu 
Const of barrage 
across halla near 
Shikaripura town 
Const of BCB 
near Hunasekatte 
Const of 
Basavanavoddu 
pickup 


116128 


33 


Shimoga 


Shimoga 


10 . 00 


20 . 00 


0 .00 


0 . 00 


20 . 00 


9.50 


9. 50 


19. 00 


1. 00 


116129 


34 


Shimoga 


Shimoga 


70 .00 


80 .00 


0.00 


0 .00 


80 .00 


38 .00 


38.00 


76 .00 


4.00 


116132 


35 


Shikaripura 


Shimoga 


42.00 


70.00 


0. 00 


0.00 


70 .00 


33. 25 


33. 25 


66. 50 


3. 50 


116133 36 


Shimoga 


30.00 


31.50 


0. 00 


0.00 


31 .50 


14. 97 


14. 96 


29. 93 


1.57 


116134 37 


Shikaripura 


Shimoga 


25 .00 


50 .00 


0 .00 


0 .00 


50.00 


23.75 


23.75 


47 .50 


2 .50 


116135 | 38 


Shikaripura 


Shimoga 


20 . 00 


43.50 


0. 00 


0 .00 


43.50 


20 .67 


20 .66 


41. 33 


2. 17 


* * 107 208 4140 


116136 


39 


Shikaripura 


Shimoga 


40.00 


50.00 


0.00 


0.00 


50.00 


23.75 


23 .75 


47.50 


2.50 


116137 


40 


Shikaripura 


Shimoga 


28 .00 


50 .00 


0.00 


0 .00 


50. 00 


23 .75 


23.75 


47 .50 


2.50 


£29 


2001 - 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪ , ೨೦೧೧ 
Shikaripura Shimoga 30. 00 50 .00 0.00 0.00 


116138 


41 


50.00 


23.75 


23 .75 


47.50 


2.50 


116139 42 


Shimoga 


Shimoga 


98 . 00 


35 . 00 


0 . 00 


0 .00 


35 .00 


16 .63 


16 .62 


33 . 25 


1.75 


116142 43 


Shikaripura 


Shimoga 


45.00 


100.00 


0 .00 


0. 00 


100 .00 


47 .50 


47.50 


95 .00 


5 .00 


116143 44 


Belgaum 


Belgaum 


90 .00 


70 .00 


0 . 00 


0 .00 


70 .00 


33 . 25 


33 .25 


66 .50 


3.50 


FPW to nala 
joining 
Kumudvathi river 
near 
Ambaragoppa 
Const of 
Percolation tank 
(pickup ) near 
Kunchennali Halla 
Const of pickup to 
Koravanjivoddu in 
Shikaripura 
Const of BCB 
across Ballary 
Nala near 
Muchandi Mutaga 
Const of Barrage 
across Pandhri 
river near Malvad 
Kapoli 
Const of Barrage 
across Pandhri 
river near Satnali 
Manjarpai 
Rehabilitation of 
MI Tank at 
Kamatanur 
Impt to LIS at 
Ullagaddiwadi 
Impt to 
Balakadabi MI 
tank 


116144 45 


Khanapur 


Belgaum 


70 .00 


75 .00 


0.00 


0 .00 


75.00 


35.63 


35 .62 


71. 25 


3.75 


116145 46 


Khanapur 


Belgaum 


70 .00 


90.00 


0.00 


0 .00 


90.00 


42.75 


42.75 


85 .50 


4.50 


116146 


47 


Hukkeri 


Belgaum 


600 .00 670 .00 


0.00 


0 .00 


670 .00 


318. 25 


318 .25 636 .50 


33 .50 


116147 48 


Chikkodi 


Belgaum 


20. 2354 .00 


0.00 


0 .00 


54 .00 


25 .65 


25 .65 


51.30 


2.70 


116148 49 


Savadatti 


Belgaum 


134.00 


84.00 


0.00 


0.00 


84.00 


39.90 


39 .90 


79 .80 


4.20 


116150 


50 


Const 


Balihongal 


Belgaum 


39. 68 


50 .00 


0.00 


0.00 


50. 00 


23.75 


23.75 


47.50 


2.50 


116152 51 


Chikkodi 


Belgaum 


45 .00 


45 .00 


0 .00 


0.00 


45.00 


21. 38 


21.37 


42 .75 


2 .25 


116154 52 


KUmta 


UK 


60.70 


13.00 


0.00 


0.00 


13.00 


6 .18 


6 .17 


12.35 


0.65 


116156 53 


Bilagi 


45.00 


60.00 


0. 00 0.00 


60. 00 


28. 50 


28. 50 


37. 00 


3.00 


116160 54 


across local nala 
near Khodanpur 
Const of barrage 
across Jaganur 
Nalla near 
Jaganur village 
FCP at LB of 
Nadumaskeri 
Filling of 
Ananwadi tank by 
GLBC Canal 
Const of 
checkdam near 
Ambli village 
Const of 
Checkdam near 
HB Halli in HB 
Halli 
Const of 
checkdam near 
Benekal 
(Varalahalli) 
Village 


HB Halli 


Bellary 


18.00 


25 .50 


0.00 


0.00 


25.50 


12 .12 


12 .11 


4.23 


1.27 


116161 55 


HB Halli 


Bellary 


65.00 


31.00 


0. 00 


0.00 


31 .00 


14. 73 


14. 72 


29. 45 


1.55 


116162 56 


HB Halli 


Bellary 


46 .00 


25 .00 


0 .00 


0 .00 


25 . 00 


11 .88 


11. 87 


23.75 


1. 25 


28 - 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 


೬೩೩ 


116163 57 


Hospet 


Bellary 


44 .00 


30.00 


0.00 


0 .00 


30. 00 


14 .25 


14.25 


28 .50 


1. 50 


116164 58 


Hadagali 


Bellary 


54 .00 


31 .00 


0 .00 


0 .00 


31.00 


14 .73 


14 .72 


29 .45 


1.55 


Const of 
checkdam near 
Devalapura 
Village 
Const of 
checkdam near 
Kattebennur 
village 
Const of 
checkdam near 
Budanur Site No. 


116165 


59 


Hadagali 


| Bellary 


84.00 


31.00 


0 .00 


0 .00 


31.00 


14 .73 


14 .72 


29.45 


1.55 


116166 60 


Hadagali 


Bellary 


42.00 


25 .00 


0 .00 


0 .00 


25 .00 


11 .88 


11 .8723. 75 


1. 25 


116167 61 


Hadagali 


Bellary 


47 .80 


25 .00 


0 .00 


0 .00 


25 .00 


11.88 


11.87 


23.75 


1.25 


116172 62 


Bellary 


Bellary 


51.57 


25 .00 


0 .00 


0 . 00 


25 . 00 | 11 .88 


11. 8723.75 


1.25 


116173 63 


Bellary 


Bellary 


60.27 


25 .00 


0.00 


0.00 


25.00 


11.88 


11 .87 


23 .75 


1.25 


116176 64 


Siruguppa 


Bellary 


85 .00 


105 .00 


0.00 


0.00 


105 .00 


49 .88 


49.87 


99.75 


5 .25 


116177 65 


Sandur 


Bellary 


13.00 


13. 00 


0 .00 


0. 00 


13 .00 


6 . 18 


6 .17 | 12 .35 


0 .65 


116178 66 


Kudligi 


Bellary 


4 6 .00 


45. 00 


0.00 


0. 00 


45.00 


21.38 


21.37 


42.75 


2. 25 


Const of 
checkdam near 
Musukina 
Kallahalli village 
Const of 
checkdam near 
Vyasamallapura 
Thanda village 
Const of 
checkdam near 
Chelgurki village 
Const of 
checkdam near 
Kuntnal village 
Const of LIS near 
Udegolam 
(Project III ) 
Const of 
Percolation tank 
near Agrahar 
Const of 
checkdam near 
Jolada Kudligi 
village 
Const of 
checkdam near 
Jermali village 
Const of 
checkdam near 
Geddalagatte 
village (Site 2 ) 
FPW at Upstream 
& down stream of 
Surendra patil 
Vented Dam in 
Uppinakudru 
village 
Protection work to 
thodu from Soma 
Nayaka s House 
to Beejadi Kolada 
House through 
Kariya 
Subbayya s house 
in Beejadi village 


11617967 


Kudligi 


Bellary 


42. 00 


22 . 00 


0 . 00 


0 .00 


22.00 


10 . 45 


10 .45 


20. 90 


1. 10 


116180 68 


Kudligi 


Bellary 


44.00 


35 .00 


0 .00 


0.00 


35.00 


16 .63 


16 .62 


33 .25 


1.75 


116196 69 


Kundapura 


Udupi 


15 .00 


9 . 90 


0 . 00 


9 . 90 


4 . 71 


4 . 70 


4 .70 


9.41 


0 . 49 


116197 70 


Kundapura 


Udupi 


20 . 00 


20 . 00 


0 .00 


0 .00 


20 .00 


9 .50 


9 . 50 


19 . 00 


1 .00 


£28 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪ , ೨೦೧೧ 


2007 - 0 


Udupi 


10 .00 


10 .00 


0.00 


0.00 


10. 00 


4 .75 


4 .75 


9.50 


0.50 


Udupi 


10 .00 


10 .00 


0 .00 


0 .00 


10 .00 


4 . 75 


4 . 75 


9 .50 


0 .50 


Udupi 


9.80 


9.80 


0.00 


0.00 


9.80 


4.664 .659 .31 


0.49 


Udupi 


23 .00 


23.00 


0 .00 


0 .00 


23 .00 


10 .93 


10. 92 


21. 85 


1.15 


Udupi 


10 . 00 


10 . 00 


0 .00 


0 . 00 


10 .00 


4 .75 


4 .75 


9.50 


0 .50 


Udupi 


10 .00 


10 .00 


0.00 


0 .00 


10 .00 


4 .75 


4 .75 


9.50 


0.50 


116198 71 Impt to thodu near Kundapura 

Koolibailu 

Narayana s house 
116199 72 Const of retaining | Kundapura 

wall near Dam of 
Kamblagadde in 

Molahalli village 
116200 73 FPW to Chakra Kundapura 

river near 
Madduru Haiguli 
temple of 
Balekere in 

Hemmadi 
116201 74 Protection work to Udupi 

Thenkabettu 
Hirehole in 

Bannadi Village 
116202 75 Protection work to Udupi 

river to kappettu 
Tavarekere Thodu 
(North side) in 

Ambalapady GP 
116203 | 76 | Protection work to Udupi 

river to Kappettu 
Tavarekere Thodu 
(South side ) in 

Ambalapady GP 
116204 77 Flood protection Udupi 

work to sita river 
near Mooduhithlu 
Sadashiva 
Poojary House in 

Kachhur village 
116205 78 Panchayat | Udupi 
11620679 Providing FPW Udupi 

near Kurkalu 
Vented dam in 

Kurkalu village 
116208 80 Providing FPW at Udupi 

Chandithota in 

Bada GP 
116210 81 Const of Vented Udupi 

dam at Devasya 
Bailu in Hirebettu 

of Atradi GP 
116211 82 Protection wall Karkala 

near down Stream 
side of vented 
dam at 

Jogulabettu 
116214 83 FPW near Saroja Karkala 

Jain ;s land in 
Renjala village 


Udupi 


10.00 


9.80 


0. 00 


0.00 


9.80 


4.66 


4.659 .31 


0.49 


Udupi 
Udupi 


10. 00 
10.00 


9.80 
10.00 


0.00 
0.00 


0 .00 
0.00 


9.80 
10 .00 


4 .664 .659 .31 
4. 75 4.75 9.50 


0.49 
0.50 


Udupi 


20 .00 


20 .00 


0 .00 


0.00 


20 .00 


9.50 


9 .50 


19.00 


1.00 


Udupi 


41.00 


28 .00 


0.00 


0.00 


28. 00 


13.30 


13.30 


26 .60 


1.40 


Udupi 


10 . 00 


10 .00 


0.00 


0 .00 


10 .00 


4 .75 


4.75 


9.50 


0.50 


Udupi 


10 .00 


10 .00 


0 .00 


0 .00 


10 .00 


4 .75 


4 .75 


9.50 


0.50 


230 - 0 


FDFEIT DOLJE, A Obwoo , Duo 98 , 9000 


£238 


Karkala 


| Udupi 


10 .00 


10 . 00 


0 . 00 


0 .00 


10 .00 


4 . 75 


4 . 75 


9 .50 


10.50 


Mangalore 


DK 


15 .00 


15 .00 


0 .00 


0. 00 


15 .00 


7 .137 .12 


14 .25 


0 .75 


Mangalore 


DK 


1 0.00 


10 .00 


0. 00 


0.00 


10. 00 


4.75 


4 .75 


9.50 


0.50 


Bantwal 


DK 


43 .20 


18 .00 


0 .00 


0 .00 


18 .00 


8 .55 


8 .55 


17 . 10 


0. 90 


Bantwal 


DK 


79.00 


30. 00 


0.00 


0. 00 


30 .00 


14 .25 


14 . 25 


28 .50 


1.50 


Sullia 


DK 


120.00 


150 .00 


0 .00 


0.00 


150.00 


71.25 


71. 25 


142 .50 


7 .50 


116215 84 Providing FPW 

near 
Jaddinamane 
Panduranga 
Shervegar s land 

in Andaru village 
116216 85 River bank 

protection work 
near Garodi in 

Sasihitlu village 
116217 86 River bank 

Protection work 
near Kalappa s 
house at Koluvailu 

in Haleangady 
116218 87 Const of Vented 

dam at 
Sherigarabailu in 

Ira village 
116219 88 | Impt to the 

Uliyathadka 
Vented Dam in 

Salathur village 
116220 89 Const of Vented 

dam at across 
Kumaradhara 
river at 

Subramanya 
116238 90 Const of Barrage 

across Nalla near 

Bekkeri village 
116239 91 Const of BCB 

across Mullamari 
river near 

Degalmadi village 
116243 92 Const of pickup 

near Butaladinni 

village 
116246 93 Const of pickup 

near Gudadur 
village UDA Bala 

village boundary 
116247 94 Const of pickup 

near Bukkanatti 

village 
116248 95 Const of pickup 

near Basapur 

village 
116249 96 Const of pickup in 

Ankasadoddi 

village 
116251 97 Const of PT near 

Amarapur tanda 
village 


Raibag 


Belgaum 


45. 00 


37.00 


0.00 


0.00 


37 .00 


17. 58 


17. 57 


35. 15 


1.85 


Chincholi 


Gulbarga 


200. 00 


365 .00 


0. 00 


0. 00 


365. 00 173. 38 173.37 346 .75 


18 .25 


Sindhanur 


Raichur 


73.71 


100.00 


0.00 


0.00 


100.00 


47. 50 


47.50 


95.00 


5 .00 


| 


Sindhanur 


Raichur 


45 .00 


25 .00 


0 .00 


0 .00 


25 .00 


11 .88 


11.87 


23 .75 


1.25 


Sindhanur 


Raichur 


41.00 


25. 00 


0 .00 


0 . 00 


25 . 00 


11.88 


11. 87 


23.75 


1. 25 


Lingasugur 


Raichur | 45. 74 


25 . 00 


0 . 00 


0 .00 


25 .00 


11. 88 


11 .87 


23 .75 


1 . 25 


Lingasugur 


Raichur 


50 .60 


25. 00 


0.00 


0 . 00 


25.00 


11.88 


11.87 


23.75 


1.25 


Kushtagi 


Koppal 


63 . 31 


53.00 


0 .00 


0 .00 


53 .00 


25 . 18 


25 . 17 


50. 35 


2 .65 


£aé 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಫೆಬ್ರವರಿ ೨೪, ೨೦೧೧ 


2JR - O 


116255 


98 


Chickballapur Chickballapur 18.00 


20.00 


0. 00 


0.00 


20 .00 


9. 50 


9.50 


19.00 


1. 00 


Const of 
checkdam across 
halla from 
Marasanahalli 
tank 
Const of 
checkdam across 
feeder canal of 
Peresandra new 
tank 


116256 


99 


Chickballapur Chickballapur 25. 00 


28.00 


0.00 


0.00 


28 .00 


13. 30 


13. 30 


26. 60 


1.40 


116257 100 


Cons 


Gouribidanur Chikballapur 45 .00 


51.00 


0 .00 


0.00 


51.00 


24.23 


24 .22 


48.45 


2 .55 


116263 101 


Chitradurga 


Chitradurga 


26 .00 


15 .00 


0.00 


0 .00 


15 .00 


7 .13 


7 .12 


14. 25 


0 .75 


116265 102 


Holalkere 


Chitradurga 


30.00 


28.00 


0.00 


0. 00 


28 .00 


13.30 


13. 30 


26 .60 


1.40 


116266 | 103 


Holalkere 


Chitradurga 


25 .00 


28 .00 


0 .00 


0.00 


28 .00 


13. 30 


13 .30 


26 .60 


1.40 


116267 104 


Holalkere 


Chitradurga 


15.00 


21.00 


0.00 


0. 00 


21.00 


9.989 .97 


19 .95 


1.05 


across 
Doddahalla near 
Ranganahalli and 
to create feeder 
channel to 
Gurrappanapalya 
Const of 
checkdam in 
between 
Seegehally & 
Agalawadi 
Const of 
checkdam cum 
causeway 
Mallenhally 
Const of 
checkdam cum 
causeway near 
Arabaghatta 
Const of 
checkdam near 
Budipura 
Const of 
checkdam near 
Sasalhalla 
Const of SWED 
and Bridge near 
Moorur Temple in 
Koni village 
Protection work to 
river Moodukudru 
in Paduthonse 
village 
Protection work to 
river at Guderi 
Kambla Kudru in 
Mooduthonse 
village 
Protection work to 
river to left bank 
near Rama 
Poojary s house in 
Uppoor village 


116268 | 105 


Holalkere 


Chitradurga 


26 .00 


15 .00 


0.00 


0.00 


15.00 


7.13 


7. 12 


14.25 


0.75 


116270 106 


| Kundapur 


Udupi 


41. 00 


47 . 00 


0 .00 


0 . 00 


47 .00 


22 .33 | 22 . 32 


44.65 


2. 35 


116271 107 


Udupi 


Udupi 


20 .00 


20.00 


0.00 


0 .00 


20. 00 


9.50 


9.50 


19. 00 


1.00 


116272 108 


Udupi 


Udupi 


20.00 


20.00 


0. 00 


0.00 


20 .00 


9. 50 


9.50 


19.00 


1. 00 


116273 109 


Udupi 


Udupi 


10 .00 


10 .00 


0.00 


0 .00 


10 .00 


4 .75 


4.75 


9.50 


0. 30 


230 - 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪, ೨೦೧೧ 


222 


116274 110 


Udupi 


Udupi 


40.00 


40.00 


0.00 


0 .00 


40. 00 


19 .00 


19.00 


38 .00 


2 .00 


116275 111 


Udupi 


Udupi 


69.00 


17 .50 


0 .00 


0.00 


17 .50 


8 .32 


8 .31 


18 .63 


0 .87 


116276 112 


Mangalore 


DK 


15 .00 


15 .00 


0 .00 


0 .00 


15 .00 


7 . 13 


7 . 1214 . 25 


0 .75 


116278 114 


Mangalore 


DK 


2 0 .00 


20.00 


0.00 


0.00 


20 .00 


9.50 


9.50 


19. 00 


1. 00 


116279 115 


Mangalore 


DK 


30. 00 


30 .00 


0. 00 


0.00 


30.00 


14. 25 


14.25 


28.50 


1.50 


116280116 


Mangalore 


DK 


20 .00 


20 .00 


0 .00 


0 . 00 


20 . 00 


9.50 


9 .50 


19 .00 


1. 00 


116281 | 117 


Mangalore 


DK 


20 .00 


20 .00 


0 .00 


0 .00 


20 .00 


9.50 


9.50 


19.00 


1.00 


Protection work to 
Bankerukatta 
West Flowing 
river of 
Ambalapady GP 
Impt to SWED at 
Bolja in Udyavara 
village 
River bank 
protection work 
near Nelvagulthu 
in Kadandale 
FPW at 
Manjalthota in 
Thiruvadu village 
FPW to Thodu 
from Katipalla 
Bollaje Raghava 
Devadiga s house 
to Chokkabettu 
idya village 
FPW to Thodu at 
Kanthanabettu 
Kattapuniin 
Kankanady village 
FPW work to 
Thodu at 
Mullagudde in 
Alape village 
FPW to Thodu at 
Balehithlu in 
Alape village 
Protection work to 
Thodu at selected 
places from 
Shaktinagar Alike 
to Kuntalpady in 
Padavu village 
Protection work to 
thodu near 
Mugorodi 
Sanjayanagar in 
Shakthinagar in 
Padavu village 
Protection work to 
thodu @ Kotekani 
Mardaru in 
Sajipapadu 
Village 
FPW to Thodu 
near Derajeguttu 
of Sajipanadu 
village 


116282 118 


Mangalore 


DK 


20 .00 


20 .00 


0 .00 


0 .00 


20 .00 


9.50 


9. 50 


19. 00 


1.00 


116283 119 


Mangalore 


DK 


20 .00 


20.00 


0.00 


0 .00 


20. 00 


9.50 


9.50 


19.00 


1.00 


116284 120 


Mangalore 


DK 


20 .00 


20 .00 


0 .00 


0. 00 


20 .00 


9 .50 


9 .50 


19 .00 


1.00 


116286 | 121 


Bantwal 


DK 


12 .00 


12 .00 


0 .00 


0 .00 


12.00 


5 .70 


5 .70 


11.40 


0.60 


116288 122 


Bantwal 


DK 


20. 00 


20 .00 


0.00 


0 .00 


20.00 


9.50 


9.50 


19 .00 


1.00 


೬೩೮ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಫೆಬ್ರವರಿ ೨೪, ೨೦೧೧ 


2JO1 - 


116289 123 


DK 


10.00 


10.00 


0.00 


0.00 


10 .00 


4. 75 


4.75 


9.50 


0. 50 


116290 124 


DK 


10 . 00 


10 .00 


0.00 


0 .00 


10 .00 


4 .75 


4.75 


9.50 


0.50 


116291 125 


DK 


20 .00 


20 .00 


0.00 


0 .00 


20 .00 


9.50 


9.50 


19.00 


1.00 


116292 126 


DK 


10.00 


10.00 


0.00 


0.00 


10 .00 


4. 75 


4.75 


9.50 


0.50 


116293 127 


DK 


10 .00 


10 .00 


0 .00 


0 .00 


10 .00 


4 .75 


4.75 


9.50 


0.50 


116294 128 


10 . 00 


10 . 00 


0 . 00 


0 .00 


10 .00 


4 .75 


4 . 75 


9 .50 


0 .50 


FPW to Budoli Bantwal 
Thodu near bridge 
at Almoda in 
Peraje village 
FPW to Karinja Bantwal 
stream at Down 
stream side of 
foot bridge at 
Barathyaru in 
Maninalkur village 
FPW to 

Bantwal 
Golthamajalu 
Poramboku 
Thodu in 
glthamajalu 
village 
FPW to Public | Puttur 
Thodu at 
Kowdichar near 
Puvappa Naik ;s 
land in Madnnur 
village 
Const of FPW at Sullia 
Sevaaje in 
Markanja village 
Const of FPW 

Sullia 
near Kunjadka of 
Bainati in Aletty 
village 
Const of FPW Sullia 
near Balakrishna 
Gowda s land in 
Inekidu village 
Const of FPW 

Sullia 
near Kanile 
Gowda s land in 
Ivaranadu village 
Const of PT near Gangavathi 
Chirchanagudda 
village 
Const of checkdam Bellary 
near 
Buranayakanahalli 
Const of 

Bellary 
checkdam near 
Bylachinta 
Const of PT near Sandur 
Bommanagunda 
village 
Const of 

Hospet 
checkdam near 
Hosachinnapura 
Village 


116295 129 


DK 


10.00 


10 .00 


0.00 


0.00 


10.00 


4 .75 


4 .75 


9.50 


0.50 


116296 


130 


/ 


DK 


10.00 


10.00 


0.00 


0.00 


10.00 


4 .75 


4 .75 


9.50 


0 .50 


116301 131 


Koppal 


40 . 00 


36 . 00 


0 . 00 


0 .00 


36 .00 


17 . 10 


17 . 10 


34 . 20 


1 .80 


116302 132 


Bellary 


51.57 


25.00 


0. 00 


0.00 


25.00 


11. 88 


11.87 


23.75 


1.25 


116303 133 


Bellary 


51.57 


25. 00 


0.00 


0. 00 


25.00 


11.88 


11.87 


23.75 


1. 25 


116304 134 


Bellary 


24.00 


25 .00 


0. 00 


0.00 


25 .00 


11.88 


11. 87 


23.75 


1. 25 


116305 135 


Bellary 


45.00 


35 .00 


0.00 


0.00 


35.00 


16.63 


16 .62 


33 .25 


1.75 


230 - 0 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೨೪, ೨೦೧೧ 


225 


Hospet 


Bellary 


41. 70 | 70 .00 


0.00 0.00 


70. 00 


33.25 


33.25 


66.50 


3.50 


Davangere 


Davangere 


45.00 


30 .00 


0.00 


0.00 


30.00 


14.25 


14 .25 


28 .50 


1.50 


Davangere 


Davangere 


25.00 


30.00 


0 .00 


0.00 


30 .00 


14. 25 


14 .25 


28 .50 


1.50 


Davangere 


Davangere 


25.00 


40.00 


0. 00 


0 .00 


40.00 


19.00 


19.00 


38.00 


2.00 


Davangere 


Davangere 


25.00 


20 .00 


0.00 


0.00 


20. 00 


9.50 


9. 50 


19.00 


1.00 


Davangere 


Davangere 


44.00 


30 .00 


0 .00 


0 . 00 


30 . 00 


14 . 25 


14 . 25 


28 .50 


1. 50 


116306 136 Const of Segentri 

tank near Kakubal 

village 
116307 137 Const of 

checkdam across 
Shyagalehalla 
near Nalkunda 

village 
116308 138 Const of 

checkdam across 
halla in Sy NO . 
122 & 123 of K 

Kodihalli village 
116309 139 Const of 

checkdam across 
halla in Sy No. 81 
of Kadlebalu 

village 
116310 140 Const of 

checkdam across 
halla in Sy No . 41 

ofKaidale village 
116311 141 Const of 

checkdam across 
halla in between 
new Bisaleri and 
Old Bisaleri 

village 
116312 142 Const of 

checkdam across 
Shyagalehalla 
near 
Kyathenahalli 

village 
116320 143 Const of 

checkdam across 
Halla near 
Channagiri 
Gandanahankalu 

Sy No. 10 
116321 144 Improvement to 

Hariagatta Tank 
116322 145 Const of 

checkdam across 
Halla near 

Hebbalagere 
116326 146 Const of 

checkdam across 
Sulekere halla in 
Sy No. 144 of 
Kunibelakere 

village 
116328 147 Const of PT near 

Mydoor village 


Davangere 


Davangere 


30 .00 


25 .00 


0 .00 


0 . 00 


25 . 00 


11.88 


11.8723.75 


1. 25 


Channagiri 


Davangere 


41.00 


30.00 


0 .00 


0.00 


30.00 


14. 25 


14 .25 


28 .50 


1.50 


Channagiri 


Davangere 


35.00 


20 .00 


0 .00 


0.00 


20. 00 


9.50 


9. 50 


19.00 


1.00 


Channagiri 


Davangere 


32.00 


20. 00 


0.00 


0. 00 


20.00 


9.50 


9.50 


19.00 


1. 00 


Harihara 


Davangere 


50. 00 


45 . 00 


0 .00 


0 . 00 


45 . 00 


21. 38 


21 . 37 


42.75 


2. 25 


Harapanahalli Davangere 


25 .00 


30 .00 


0 .00 


0 .00 


30 .00 


14 .25 


14 .25 


28 .50 


1.50 


& YO 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೪ , ೨೦೧೧ 


200 - 0 


Harapanahalli Davangere 


35 .00 


25.00 


0.00 


0.00 


25.00 


11.88 


11.87 


23.75 


1.25 


Harapanahalli Davangere 


30 .00 


30 .00 


0 .00 


0 .00 


30 .00 


14 .25 


14 .25 


28 .50 


1.50 


Yelburga 


Koppal 


26 .00 


52.00 


0. 00 0.00 


52.00 


24.70 


24.70 


49. 40 


2.60 


Gangavathi 


Koppal 


30.00 


26 . 00 


0.00 0.00 


26.00 


12.35 


12.35 


24 .70 


1. 30 


Kundapur 


Udupi 


41.00 


30.00 


0.00 


0.00 


30 .00 


14.25 


14.25 


28.50 


1.50 


| Kundapur 


Udupi 


40 .00 


42 .00 


0 .00 


0 .00 


42.00 


19 .95 | 19. 95 


39. 90 


2. 10 


Udupi 


Udupi 


18. 30 


24.50 


0.00 


0 .00 


24 .50 


11.64 


11.64 


23.28 


1.22 


Udupi 


Udupi 


50.00 


50.00 


0. 00 


0.00 


50 .00 


23.75 


23. 75 


47.50 


2. 50 


116329 148 Const of 

checkdam near 

Hrakanalu Village 
116330 149 Const of 

checkdam near 

Machhalli village 
116339 150 Const of PT at 

Dyampur 
116340 151 Const of PT Tank 

at Nageshanahalli 
116341 152 Const of vented 

dam at Hosur in 
Shankaranarayan 

a village 
116342 153 Const of vented 

dam at Balaberu 
(Badabalu ) in 

Siddapura village 
116344 154 Const of vented 

dam near 
Hosmatta river in 

Hiliyana village 
116349 155 | Impt to Jaddukere 

in Pernankila 

village 
116356 | 156 Const of FPW at 

Odlthalmar in 

Mogaru village 
116378 157 Const of 

Bandhara Across 
nala at Karjol 
village near 

Lakshmi temple 
116379 158 Const of 

Bandhara across 
nala at Karjol 

village Site 2 
116380 159 | Const of BCB 

across Hirehalla 

near Huliginal 
116381 160 Const of BCB 

across nala near 
Karjol Dudihal 

village 
116382 161 Const ofPT near 

Shirakanhalli 
village 


Mangalore 


DK 


25 .00 


25. 00 


0.00 


0. 00 


25 .00 


11.88 


11. 87 


23. 75 


1. 25 


Bijapur 


Bijapur 


40 .50 


50 .00 


0.00 


0 .00 


50 .00 


23.75 


23 .75 


47.50 


2.50 


Bijapur 


Bijapur 


40 .50 


54 .20 


0.00 


0 .00 


54 .20 


25 .75 


25.74 


51.49 


2.71 


Hunagund 


Bagalkot 


47.00 


103.00 


0.00 


0 .00 


103. 00 


48.93 


48.92 


97.85 


5 . 15 


Bijapur 


Bijapur 


| 161.00 


185 .00 


0 . 00 


0 . 00 


185 . 00 | 87 . 88 | 87 .87 | 175 .75 


9 .25 


Indi 


Bijapur 


30 .00 


30 . 00 


0.00 


0. 00 


30 .00 


14.25 


14 .25 


28.50 


1. 50 


Grand Total 


9368. 22 8881. 16 


0 .00 


0.00 


8881.16 4218 .89 4218. 24 8437. 13 444 .03 


If the State Govt. is able to execute the projects ahead of schedule , then the funds will be released accordingly . 


ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 


PR 2926 


